ಕನ್ನಡ ಸಾಹಿತ್ಯದ ಚರಿತ್ರೆ 
೧. ಪೀಠಿಕೆ 
ಕನ್ನಡಸಾಹಿತ್ಯದ ಚರಿತ್ರೆಯನ್ನು ನಿಸ್ಸಂದೇಹವಾಗಿಯೂ, ಎಲ್ಲಾ ಭಾಗಗಳಲ್ಲಿ ಸಂಪೂರ್ಣವಾಗಿಯೂ ಬರೆಯಲು 
ಇನ್ನೂ ಸಾಧ್ಯವಿಲ್ಲ... ಗ್ರಂಥಗಳನ್ನು ಕಂಡುಹಿಡಿಯುವುದು, ಶೋಧನೆಮಾಡಿ ಮುದ್ರಿಸುವುದು, ಕಾಲವನ್ನು 
ನಿರ್ಣಯಮಾಡುವುದು, ಗುಣದೋಷಗಳನ್ನು ವಿಮರ್ಶಿಸುವುದು - ಇವೇ ಮುಂತಾದ ಸಾಹಿತ್ಯ ಚರಿತ್ರೆಗೆ ಸಹಕಾರಿಗಳಾದ 
ಕಾರ್ಯಗಳು ಇನ್ನೂ ಪೂರ್ತಿಯಾದುವೆಂದು ಹೇಳುವ ಹಾಗಿಲ್ಲ. ಅನೇಕ ವಿಷಯಗಳಲ್ಲಿ ನಿಷ್ಕರ್ಜ್ಷೆಯಾದ ಒಂದು 
ಅಭಿಪ್ರಾಯವಿಲ್ಲದೆ ವಿದ್ವಾಂಸರಲ್ಲಿ ಈಗಲೂ ಜಿಜ್ಞಾಸೆ ನಡೆಯುತ್ತಲೇ ಇದೆ. 
ಮೊದಲು, ಗ್ರಂಥಗಳ ಜ್ಞಾನವೇ ಇನ್ನೂ ದಿನದಿನಕ್ಕೆ ವೃದ್ಧಿಯಾಗುವುದರಲ್ಲಿದೆ. ಹಿಂದಕ್ಕೆ ಕನ್ನಡ ಗ್ರಂಥಗಳನ್ನು 
ಸಾಧಾರಣವಾಗಿ ಆಯಾ ಮತಸ್ಥರು ತಮತಮಗೆ ಇಷ್ಟವಾದುವುಗಳನ್ನು ಓಲೆಯ ಮೇಲೆ ಪ್ರತಿಮಾಡಿಕೊಂಡು 
ಓದಿಕೊಳ್ಳುತ್ತಿದ್ದರು. ಆ ಪ್ರತಿಗಳು ಆಯಾ ಮತದ ಮಠಗಳ ಮತ್ತು ವಿದ್ವಾಂಸರ ಪುಸ್ತಕ ಭಂಡಾರಗಳಲ್ಲಿ ಇರುತ್ತಿದ್ದುವು. 
ಯಾವನಾದರೂ ಪಂಡಿತನಾಗಲಿ, ಕವಿಯಾಗಲಿ, ಅವನ್ನು ಉದ್ದೇಶಪೂರ್ವಕವಾಗಿ ತೆಗೆದುನೊಡಬೇಕು; ಅಥವಾ 
ಪುಣ್ಯಕಾಲಗಳಲ್ಲಿ ಪುರಾಣವಾಗಿ ಸಾಮಾನ್ಯ ಜನರು ಓದಿಸಿ ಕೇಳಬೇಕು - ಹೀಗಿದ್ದಿತು. ೧೯ ನೆಯ ಶತಮಾನದಲ್ಲಿ ಇಂಗ್ಲಿಷರ 
ಆಳಿಕೆಯಲ್ಲಿ ಕ್ರೈಸ್ತ ಪಾದ್ರಿಗಳು ಕನ್ನಡ ದೇಶದಲ್ಲಿ ನೆಲಸಿ, ತಮ್ಮ ಮತಪ್ರಚಾರಕ್ಕಾಗಿ ಬೈಬಲನ್ನು ಕನ್ನಡಿಸುವುದಕ್ಕೆ ಹೊರಟು, 
ಭಾಷಾಜ್ಞಾನಕ್ಕಾಗಿ ಕನ್ನಡ ಕಾವ್ಯಗಳನ್ನೂ ವ್ಯಾಕರಣ ಮುಂತಾದ ಲಕ್ಷಣ ಗ್ರಂಥಗಳನ್ನೂ ಸಂಗ್ರಹಿಸುವುದಕ್ಕೆ ಕೈಹಾಕಿದಾಗ, 
ಒಂದೊಂದಾಗಿ ಪುರಾತನ ಗ್ರಂಥಗಳು ಪ್ರಕಾಶಕ್ಕೆ ಬರಲು ಆರಂಭವಾಯಿತು. ಆಗ್ಗೆ ಸುಲಭವಾಗಿ ಸಿಕ್ಕುತ್ತಿದ್ದ ಗ್ರಂಥಗಳನ್ನು 
ಶೇಖರಿಸುವ ಮತ್ತು ಮುದ್ರಿಸುವ ಪ್ರಯತ್ನದಲ್ಲಿ ಬದ್ಧಕಂಕಣರಾದ ಪಾಶ್ಚಾತ್ಯ ಪಂಡಿತರೊಳಗೆ ಕಿಟ್ಟಲ್‌ ಸಾಹೇಬರು 
ಸುಪುಸಿದ್ದರು. ಮಂಗಳೂರು ಬಾಸಲ್‌ ಮಿಷನ್‌ ಪ್ರೆಸ್ಸಿನಿಂದ ತಮ್ಮ ಹಿಂದಿನವರು ಮುದ್ರಿಸಿದ್ದ ಬಸವಪುರಾಣ, 
ಜೆನ್ನಬಸವಪುರಾಣ, ಜೈಮಿನಿ ಭಾರತ, ದಾಸರ ಪದಗಳು ಮುಂತಾದ ಕೆಲವು ಗಂಥಗಳ ಜೊತೆಗೆ, ತಾವು ಕೇಶಿರಾಜನ 
ಶಬ್ದಮಣಿ ದರ್ಪಣವನ್ನೂ(೧೮೭೨) ನಾಗವರ್ಮನ ಛಂದೋಂಬುಧಿಯನ್ನೂ(೧೮೭೫) ಅಚ್ಚು ಹಾಕಿಸಿದರು. ಕನ್ನಡ - 
ಇಂಗ್ಲಿಷ್‌ ನಿಘಂಟುವನ್ನೂ(೧೮೯೪), ಇಂಗ್ಲಿಷಿನಲ್ಲಿ ಒಂದು ಕನ್ನಡದ ವ್ಯಾಕರಣವನೂ(೧೯೦೩) ಬರೆದರು. ಮತ್ತು ಆಗ 
ತಮಗೆ ತಿಳಿದಿದ್ದ ಕವಿಗಳನ್ನು ಒಟ್ಟುಗೂಡಿಸಿ ಒಂದು ಸಾಹಿತ್ಯ ವಿಷಯವಾದ ಉಪನ್ಯಾಸವನ್ನು ತಾವು ಪ್ರಕಟಿಸಿದ 
ಛಂದೋಂಬುಧೀ ಗಂಥಕ್ಕೆ ಪೀಠೀಕೆಯಾಗಿ ಸೇರಿಸಿದರು. ಕನ್ನಡ ಸಾಹಿತ್ಯದ ಚರಿತ್ರೆಯನ್ನು ಸಾಧಿಸುವುದಕ್ಕೆ ಇದೇ ಮೊದಲು 
ಆಯುಧಪೂಜೆ. 
ಇವರ ತರುವಾಯ ಮೈಸೂರು ಸರ್ಕಾರದ ವಿದ್ಯಾಭ್ಯಾಸದ ಮತ್ತು ಪುರಾತನ ವಿಷಯ ಶೋಧನದ ಇಲಾಖೆಗಳ 
ಅಧ್ಯಕ್ಷರಾಗಿದ್ದ ಲ್ಯೂಯಿಸ್‌ ರೈಸ್‌ ಸಾಹೇಬರು ದೇಶದ ಮೇಲೆಲ್ಲಾ ಸಂಚರಿಸಿ ಅನೇಕ ಓಲೆಯ ಪ್ರತಿಗಳನ್ನು ಹುಡುಕಿಸಿ ತಂದು 
ಕಾಗದದ ಪ್ರತಿಗಳನ್ನು ಮಾಡಿಸಿದರು. ಆಗ ಕನ್ನಡ ಭಾಷೆಯಲ್ಲಿ ಅಭಿಮಾನವೂ, ವಿದ್ಯಾಭ್ಯಾಸಕ್ಕೆ ಕನ್ನಡ ಗ್ರಂಥಗಳ 
ಆವಶ್ಯಕತೆಯೂ ಹುಟ್ಟಿದ್ದದ್ದರಿ೦ದ ಭಾಷಾವ್ಯಾಸಂಗಕ್ಕೆ ಅನುಕೂಲವಾಗುವಂತೆ, ನಾಗವರ್ಮನ ಭಾಷಾಭೂಷಣ (೧೮೮೪), 
ಭಟ್ಟಾಕಳ೦ಕನ ಶಬ್ದಾನುಶಾಸನ(೧೮೯೦)” ನೃಪತುಂಗನ ಕವಿರಾಜಮಾರ್ಗ(೧೮೯೮) ಮತ್ತು ನಾವರ್ಮನ ಕಾವ್ಯಾವಲೋಕನ 
(೧೯೦೩೦ )- ಈ ಲಕ್ಷಣ ಗ್ರಂಥಗಳನ್ನೂ. ಪಂಪರಾಮಾಯಣ(೧೮೯೨), ಮತ್ತು ಪಂಪಭಾರತ(೧೮೯೮ ) - ಈ ಪ್ರಸದ್ಧ 
ಕಾವ್ಯಗಳನ್ನೂ ಅಚ್ಚುಹಾಕಿಸಿದರು. ಇದಲ್ಲದೆ, ಶಾಸನ ಮುಂತಾದುವುಗಳ ಸಹಾಯದಿಂದ ಸಾಹಿತ್ಯ ವಿಚಾರವಾಗಿ ಅನೇಕ 
ಹೊಸ ಸಂಗತಿಗಳನ್ನು ಕಂಡುಹಿಡಿದು, ಶಬ್ದಾನುಶಾಸನಕ್ಕೆ ಪೀಠಿಕೆಯಾಗಿ ಒಂದು ಸಣ್ಣ ಸಾಹಿತ್ಯ ಚರಿತ್ರೆಯನ್ನು ರಚಿಸಿದರು 
(೧೮೯೦). ತಮ್ಮ ಮೈಸೂರ್‌ ಗೆಜೆಟಿಯರ್‌ ಪುಸ್ತಕದಲ್ಲಿಯೂ ಸಂಕ್ಷೇಪವಾಗಿ ಕನ್ನಡ ಭಾಷೆಯ ಮತ್ತು ಸಾಹಿತ್ಯದ 
ವಿಚಾರವಾಗಿ ಒಂದು ಅಧ್ಯಾಯವನ್ನು ಸೇರಿಸಿದರು. ಹೀಗೆ ೧೯ ನೆಯ ಶತಮಾನ ಪೂರೈಸುವುದರೊಳಗೆ, ಕಿಟ್ಟಲ್‌ ಮತ್ತು 
ರೈಸ್‌ ಸಾಹೇಬರುಗಳ ಕನ್ನಡದ ಪ್ರೀತಿ ಮತ್ತು ಕೃಷಿಯಿಂದ, ಕನ್ನಡದ ಏಳಿಗೆಗೆ ಮುಖ್ಯವಾಗಿ ಬೇಕಾಗಿದ್ದ ಪ್ರಸಿದ್ಧವಾದ ಲಕ್ಷಣ 
ಗ್ರಂಥಗಳೂ, ಪ್ರಧಾನಕವಿಗಳ ಉತ್ತಮ ಕಾವ್ಯಗಳೂ, ಸಾಹಿತ್ಯದ ವಿಸ್ತಾರ ವಿಭಾಗಗಳು ಮತ್ತು ಕಲಾವ್ಯಾಪ್ತಿ ಇವುಗಳ 
ಸಾರಾಂಶಜ್ಞಾನವೂ, ಕನ್ನಡದಲ್ಲಿ ಅಭಿರುಚಿಯುಳ್ಳ ಪ್ರತಿಯೊಬ್ಬನಿಗೂ ಸುಲಭ ಸಾಧ್ಯವಾದದ್ದೇ ಅಲ್ಲದೆ, ಕನ್ನಡದ ಅಭಿವೃದ್ಧಿಗೆ 
ಪ್ರಬಲವಾದ ಸಹಾಯವನ್ನೂ ಪ್ರೇರಣೆಯನ್ನೂ ಒದಗಿಸಿಕೊಟ್ಟಂತಾಯಿತು. 
ಈ ವಿದೇಶೀಯ ಪಂಡಿತರ ಜೊತೆಗೆ, ಇವರಿಗೆ ಸಹಾಯಕರಾಗಿ ಕನ್ನಡ ಮಾತೆಯ ಸೇವೆಗೆ ತಮ್ಮನ್ನೇ ಒಪ್ಪಿಸಿಕೊಟ್ಟ 
ಮ॥ರಾ॥ ಶ್ರೀಗಳಾದ ಬಿ. ಮಲ್ಲಪ್ಪನವರು, ಎಸ್‌. ಜಿ. ನರಸಿಂಹಾಚಾರ್ಯರು, ಆರ್‌. ನರಸಿಂಹಾಚಾಯರು, ಎಂ.ಎ. 


” ಎರಡನೆಯ ಮುದ್ರಣ - ಪ್ರಾಕ್ಷನವಿಮರ್ಶವಿಚಕ್ಷಣ ರಾವ್‌ಬಹದ್ದೂರ್‌ ಆರ್‌. ನರಸಿ೦ಹಾಚಾರ್ಕರಿಂದ (೧೯೨೩). 


ರಾಮಾನುಜಯಂಗಾರ್ಯರು ಮುಂತಾದ ನಮ್ಮ ದೇಶದ ಪಂಡಿತರೂ ಕನ್ನಡ ಕಾವ್ಯಮಾಲೆಯ ಜೀರ್ಣೋದ್ಧಾರಕಾರ್ಯದಲ್ಲಿ 
ಉತ್ಸಾಹಶಾಲಿಗಳಾಗಿ ಕಾದಂಬರ(೧೮೯೨). ಅಪೆಕಿಮವೀರಚರಿತೆ(೧೮೯೩), ಗದಾಯುದ್ಧ(೧೮೯೫), ಆದಿಪುರಾಣ(೧೯೦೦), 
ಚಂದೆಪಭ ಪುರಾಣ(೧೯೦೧), ಜಗನ್ನಾಥವಿಜಯ(೧೯೦೪) ಗಿರಿಜಾ ಕಲ್ಯಾಣ(೧೯೦೫), ಚಿಕ್ಕದೇವರಾಜ ಬಿನ್ನಪ, 
ಗೀತಗೋಪಾಲ(೧೯೦೫), ಹರಿಶ್ಚಂದ್ರಕಾವ್ಯ(೧೯೦೯) ಮುಂತಾದ ಅನೇಕ ಪುರಾತನ ಕಾವ್ಯಗಳನ್ನು ಪ್ರಾಚ್ಯಕೋಶಾಲಯ 
ಗ್ರಂತವಳಿಯ್ದಿಯೂ ಕಾವ್ಯಮಂಜರಿ, ಕಾವಕಲಾನಿಧಿ ಮುಂತಾದ ಪತ್ರಿಕೆಗಳಲ್ಲಿಯೂ ಮುದ್ರಣಗೊಳಿಸಿ ಜೈನ, ವೀರಶೈವ, 
ಬ್ರಾಹ್ಮಣ ಕವಿಗಳ ಗ್ರಂಥಸಮೃದ್ಧಿಯನ್ನು ಪ್ರಕಾಶಪಡಿಸಿ ಕನ್ನಡಿಗರನ್ನು ಹೆಮ್ಮೆಗೊಳಿಸಿದರು. ಪುಸ್ತಕ ವ್ಯಾಪಾರಿಗಳಾದ ಚಂ 
ಮೂಲಕವೂ ಭಾರತ, ಭಾಗವತ, ರಾಮಾಯಣ, ಸರ್ವಜ್ಯಮೂರ್ತಿಯ ವಚನಗಳು, ಪ್ರಭುಲಿಂಗಲೀಲೆ, ಬಸವಪುರಾಣ, 
ಚೆನ್ನಬಸವಪುರಾಣ, ಗಿರಿಜಾಕಲ್ಯಾಣ, ರಾಜಶೇಖರವಿಲಾಸ ಮುಂತಾದ ಜನಸಾಮಾನ್ಯ ಪ್ರಿಯವಾದ ರಂಥಗಳು ಹೊರಕ್ಕೆ 
ಬಂದುವು. 

ಈ ರೀತಿ ಶ್ರೀಮನ್ಮಹಾರಾಜರವರ ಅರಮನೆಯಲ್ಲಿಯೂ, ಜೈನ ವೀರಶೈವ ಬ್ರಾಹ್ಮಣ ಗುರುಗಳ ಮಠಗಳಲ್ಲಿಯೂ, 
ಶ್ರೀಮಂತರ ಮತ್ತು ವಿದ್ವಾಂಸರ ಮನೆಗಳಲ್ಲಿಯೂ ಇದ್ದ ಪುಸ್ತಕ ಭಂಡಾರಗಳಲ್ಲಿ "ಕಟ್ಟು ಕಟ್ಟಾಗಿ ಬಿದ್ದಿದ್ದು ಗೆದ್ದಲು ಹುಳುಗಳ 
ಮತ್ತು ಒಲೆಗಳ ಪಾಲಾಗುತ್ತಿದ್ದ ಎಷ್ಟೋ ಓಲೆಯ ಮತ್ತು ಕಾಗದದ ಪ್ರತಿಗಳು ಉಳಿದುಕೊಂಡು, ಬೆಳಕಿಗೆ ಬಂದುವು. 
ಇನ್ನೂ ರಹಸ್ಯವಾಗಿ ಗ್ರಂಥಗಳು ಬಹಳ ಇವೆಯೆಂದೂ, ಪೂರ್ವದಿಂದ ಬಂದ ಮತಾಭಿಮಾನದಿಂದ ಅವುಗಳನ್ನು ಹೊರಕ್ಕೆ 
ಕೊಡುವುದಕ್ಕೆ ಹಿಂದೆಗೆಯುತ್ತಾರೆಂದೂ ಶೋಧಕರು ಹೇಳುತ್ತಾರೆ. ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಾಚ್ಯ ಕೋಶಾಲಯದಲ್ಲಿ 
ಅನೇಕ ಓಲೆ ಪ್ರತಿಗಳನ್ನು ಶೇಖರಿಸಿರುವುದಲ್ಲದೆ, ರತಿವರ್ಷವೂ ಹೊಸ ಪ್ರತಿಗಳನ್ನು "ಹುಡುಕ ತರುತ್ತಲೂ, ಗಂಥಗಳನ್ನು 
ಪ್ರಕಟಿಸುತ್ತಲೂ ಇರುತ್ತಾರೆ. ಇಂಥಾ ಗಂಥಗಳಲ್ಲಿ ಮುಖ್ಯವಾದುವು. ಆದಿಪುರಾಣ(೧೯೦೦), ಜಗನಾ ಥವಿಜಯ(೧೯೦೪% 
ಕುಮಾರವ್ಯಾಸಭಾರತ(೧೯೧೨- ೧೯೨೭), ಉದ್ಧಟಕಾವ್ಯ೧೯೨೧). ಧರ್ಮಾಮೃತ(೧೯೨೪). ಕರ್ಣಾಟಕ ಪರಿಷತ್ತಿನ 
ಪಂಡಿತರು ಹೊಸ ಪ್ರತಿಗಳನ್ನು ವಿಚಾರಿಸಿ, ಅಚ್ಛಾಗಿದ್ದ ಗ್ರಂಥಗಳನ್ನು ಶುದ್ಧಪಡಿಸುವ ಕಾರ್ಯವನ್ನು ಕೈಗೊಂಡಿರುತ್ತಾರೆ. 
ಇವರು ಈ ಪ್ರಕಾರ ಶಬ್ದಮಣಿದರ್ಪಣ(೧೯೨೦). ಪಂಪರಾಮಾಯಣ(೧೯೨೧), ಈ ಗಂಥಗಳನ್ನು ಶುದ್ಧಮಾಡಿ, ಉತ್ತರ 
ಇಂಡಿಯಾದ ಬಿಹಾರ್‌ ಪ್ರಾಂತದ ಆರಾ ಎಂಬ ಸ್ಥಳದಿಂದ ಪಂಪಭಾರತದ ಒಂದು ಹೊಸ ಪ್ರತಿಯನ್ನು ಸಂಪಾದಿಸಿ, ಆ 
ಗ್ರಂಥದ ಎರಡನೆಯ ಮುದ್ರಣವನ್ನು ಅರ್ಧಮಟ್ಟಿಗೆ ಪೂರೈಸಿರುತ್ತಾರೆ. ಹೀಗೆಯೇ ಧಾರವಾಡ ಪ್ರಾಂತದಲ್ಲಿ ಮ॥ರಾ॥ 
ಉತ್ತಂಗಿಯವರು ಸರ್ರಜ್ಜಮೂರ್ತಿಯ ವಚನಗಳನ್ನೂ ರಾವ್‌ ಸಾಹೇಬ್‌ ಹಳಕಟ್ಟಿಯವರು ವಚನಶಾಸ್ತ್ರಸಾರವೆಂಬ 
ಸಂಗ್ರಹಿಸಿದ ಗಂಥವನ್ನೂ. ದಕ್ಷಿಣಕನ್ನಡ ಜಿಲ್ಲೆಯ ಪುತ್ತೂರು ಜೈನಯುವಕ ಸಂಘದವರು 'ಭರತೇಶವೆ ೈಭವವನ್ನೂ “(೧೯೨೩- 
೨೫) ಪರಿಷ್ಕರಿಸಿ ಮುದಿಸಿರುತ್ತಾರೆ. ಈ ರೀತಿ ಮೊದಲನೆಯ ಸಾರಿ ಅಚ್ಚಾದ ಕಾವ್ಯಗಳು ಸ ಗಂಥಪಾತವಾಗಿಯೂ, 
ಸಾಮಾನ್ಯವಾಗಿ ಅಶುದ್ಧವಾಗಿಯೂ, ಕೆಲವು ಕಡೆ ಪ್ರಕ್ಷಿಪ್ತ ಭಾಗಗಳನ್ನು ಒಳೆಕೊಂಡುವಾಗಿಯೂ, ಸಂಪಾದಕರ 
ಬುದ್ಧಿಗನುಸಾರವಾಗಿ ತಿದ್ದಿದ ಬದಲಾವಣೆಗಳಿಂದ ಕೂಡಿದುವಾಗಿಯೂ ಇದ್ದು, ಈಗೀಗ ಎರಡನೆಯ ಮುದ್ರಣಕ್ಕೆ ಅವಕಾಶ 
ದೊರತು, ಶಾಸ್ತ್ರರೀತಿಯಲ್ಲಿ ಶಿಕ್ಷಿತರಾದ ಪಂಡಿತರಿಂದ ಪರಿಷ್ಕಾರವಾದ ರೂಪವನ್ನು ಪಡೆಯುತ್ತಿವೆ. 

ಹೀಗೆ” ಶುದ್ಧವಾದ ರೂಪದಲ್ಲಿ ಅಚ್ಚಾದ ಪುರಾತನ. ಕಾವ್ಯಗಳ ರಾಶಿ ಸಿದ್ಧವಾಗುತ್ತರುವಲ್ಲಿ, ಕಿಟ್ಟಲ್‌ ಮತ್ತು ರೈಸ್‌ 
ಸಾಹೇಬರುಗಳು ಹಾಕಿದ ತಳಪಾಯದ ಮೇಲೆ ಎಸ್‌. ಜಿ. ನರಸಿಂಹಾಚಾರ್ಯರು ಮತ್ತು ಆರ್‌. ನರಸಿಂಹಾಚಾರ್ಯರು ಅನೇಕ 
ಹಸ್ತಪ್ರತಿಗಳ, ಶಾಸನಗಳ, ರಾಜವಂಶಾವಳಿಗಳ ಮತ್ತು ಗುರುಪರಂಪರೆಗಳ ಶೋಧನೆಗಳಿಂದ ಬಹು ಶ್ರಮಪಟ್ಟು, "ಬೇಕಾದಷ್ಟು 
ಹೊಸ ವಿಷಯಗಳನ್ನೂ ಎಷ್ಟೋ ಮಂದಿ ಹೊಸ ಕವಿಗಳನ್ನೂ ಕಂಡುಹಿಡಿದು ಕರ್ಣಾಟಕ ಕವಿಚರಿತೆಯ ಮೊದಲನೆಯ 
ಭಾಗವನ್ನು(೧೯೦೭) ರಚಿಸಿದರು. ಈಚೆಗೆ ತಮ್ಮ ಸಹಕತೃ ನಗಳು ಗತಿಸಿದ ಮೇಲೆ ಆರ್‌. ನರಸಿಂಹಾಚಾರ್ಯರು ತಾವೊಬ್ಬರೇ 
ಕನ್ನಡದ ಮೇಲಿನ ಪ್ರೇಮದಿಂದ ಹಿಡಿದ ಕಾರ್ಯವನ್ನು ಬಿಡದೆ, ಎರಡನೆಯ ಭಾಗವನ್ನು(೧೯೧೯) ಪೂರೈಸಿ, ಮೂರನೆಯ 
ಭಾಗವನ್ನೂ ಪ್ರಕಟಿಸಿ ಕವಿಚರಿತೆಯನ್ನು ಪೂರ್ಜಗೊಳಿಸುವುದರಲ್ಲಿದ್ದಾರೆ. ಈ ಮಹನೀಯರ ಗ್ರಂಥದ ಬಲವಿಲ್ಲದೆ ಕನ್ನಡ 
ಸಾಹಿತ್ಯದ ಚರಿತೆಯಲ್ಲಿ ಕಾಲಿಡಲು ಯಾರಿಗೂ ಸಾಧ್ಯವಿಲ್ಲ. ಇವರ ಗ್ರಂಥದ ಆಧಾರದ ಮೇಲೆ ಲ್ಯೂಯಿಸ್‌ರೈಸ್‌ ಸಾಹೇಬರ 
ತಮ್ಮಂದಿರಾದ ಇ. ಪಿ. ರೈಸ್‌ ಸಾಹೇಬರು ಇಂಗ್ಲಿಷಿನಲ್ಲಿ ಸೂಕ್ಷ್ಮವಾಗಿ ಆಯಾ ಮತವಿಷಯಗಳನ್ನೂ, ಕಾಲಗುಣವನ್ನು ತಿಳಿಸಿ 
ಮುಖ್ಯ ಕವಿಗಳನ್ನು ನಿರ್ದೇಶಿಸಿ ಒಂದು ಸಣ ಪುಸ್ತಕವನ್ನು ಬರೆದಿರುತ್ತಾರೆ (೧೯೧೫, ೧೯೨೧). ಇನ್ನೂ ಕೆಲವರು 


೨ ಮೂರನೆಯ ಮುದ್ರಣ (೧೯೨೫). 
- ಎರಡನೆಯ ಮುದ್ರಣ (೧೯೨೩). 


"ಇದು ಉದ್ಯೋಗಪರ್ವದವರೆಗೆ ಸಾಗಿದೆ. 


ಪಂಡಿತರು ಪರಿಷತ್ಪತ್ರಿಕೆ, ಪ್ರಬುದ್ಧ ಕರ್ಣಾಟಕ ಮುಂತಾದ ಪತ್ರಿಕೆಗಳಲ್ಲಿ ಕವಿಗಳ ಕಾಲ, ಶೈಲಿ, ಯೋಗ್ಯತೆ ಮೊದಲಾದ 
ವಿಷಯಗಳನ್ನು ಕುರಿತು ವಿಮರ್ಶೆ ಮಾಡುತ್ತಾ ಇರುತ್ತಾರೆ. 
ಈ ಭಾಷಾಪ್ರೇಮಿಗಳೆಲ್ಲರ ಸಹಾಯವನ್ನು ಕೃತಜ್ಞತೆಯಿಂದ ಸ್ಮರಿಸಿ, ಈ ಸಣ್ಣ ಪುಸ್ತಕ ಭಾಗವನ್ನು ಬರೆಯಲಾಗಿದೆ. 


ಣ pe 


ಇದರಲ್ಲಿ ದೊಡ್ಡ ಗಂಥದಲ್ಲಿ ಹೇಳಬಹುದಾದ ಕವಿಗಳನ್ನೆಲ್ಲಾ ಹೇಳಲಾಗುವುದಿಲ್ಲ. ಕಾವ್ಯಸಾಹಿತ್ಯ ಎಂಬ ಶಬ್ಧಗಳ 
ಶ್ಲಾಪ್ಯವಾದ ಅರ್ಥದ ಮೇಲೆ ದೃಷ್ಟಿಯಿಟ್ಟು, ವಿದ್ಯಾರ್ಥಿಗಳ ಪ್ರಥಮ ಪರಿಚಯಕ್ಕಾಗಿ, ಪ್ರಸಿದ್ಧರಾಗಿಯೂ, ಬೇರೆ ಬೇರೆ 
ಮತಗಳಿಗೆ ಪ್ರತಿನಿಧಿಗಳಾಗಿಯೂ, ಯಾವುದಾದರೂ ಒಂದು ಕಾರಣದಿಂದ ಗಣ್ಯರಾಗಿಯೂ ಇರುವ ಕವಿಗಳನ್ನು ಮಾತ್ರ 
ಆಯ್ದುಕೊಂಡು, ಒಟ್ಟಿನ ಮೇಲೆ ಕನ್ನಡ ಸಾಹಿತ್ಯದ ಬೆಳೆವಳಿಗೆ, ವಿಭಾಗಗಳು, ಸ್ವರೂಪ, ಯೋಗ್ಯತೆ ಇವುಗಳನ್ನು 
ಸ್ಪಷ್ಟಪಡಿಸಬೇಕೆಂದು ಪ್ರಯತ್ನಪಟ್ಟರುತ್ತದೆ. ಕಾವ್ಯವಿಮರ್ಶೆಯ ಭಾಗದಲ್ಲಿ ವ್ಯವಸ್ಥೆಯಾಗಿ ಎಲ್ಲರೂ ಒಪ್ಪಬಹುದಾದ 
ಅಭಿಪ್ರಾಯಗಳು ಪ್ರಚಾರದಲ್ಲಿಲ್ಲವಾದದ್ದರಿ೦ದಲೂ, ಹೊಸದಾಗಿ ಸಿಕ್ಕಿರುವ ನಿಕ್ಷೇಪವನ್ನು ಕನ್ನಡಿಗರು ಇನ್ನೂ ಆಶ್ಚರ್ಯಪಟ್ಟು 
ಹೊಗಳಿಕೊಳ್ಳುವ ಸಂಭ್ರಮದಲ್ಲಿಯೇ ಇರುವುದರಿಂದಲೂ, ಪೂರ್ವದ ಸಂಪ್ರದಾಯವಾದ ಸಂಸ್ಕೃತ ಕಾವ್ಯಲಕ್ಷಣರುಚಿಗೂ 
ಈ ಕಾಲದ ಇಂಗ್ಲಿಷ್‌ ಕಾವ್ಯಾಭ್ಯಾಸಬಲದಿಂದ ಉಂಟಾಗಿರುವ ಹೊಸರುಚಿಗೂ ಬಹಳ ತಾರತಮ್ಯವಿರುವುದರಿಂದಲೂ, ಆ 
ಭಾಗಕ್ಕೆ ಇಲ್ಲಿ ಹೆಚ್ಚಾಗಿ ಪ್ರವೇಶ ಮಾಡುವುದು ಸೂಕ್ತವಾಗಿ ಕಾಣಿಸಲಿಲ್ಲ. 


೨. ಸಾಹಿತ್ಯಚರಿತ್ರೆಯ ವಿಷಯಗಳು 
ಸಾಹಿತ್ಯದ ಲಕ್ಷಣ 

ಒ೦ದು ಭಾಷೆಯ ಸಾಹಿತ್ಯವೆಂದರೆ ಆ ಭಾಷೆಯಲ್ಲಿ ಬರೆದಿರುವ ಗ್ರಂಥಗಳ ರಾಶಿ ಎಂದು ಹೇಳುವುದುಂಟು. 
ನಾಗರಿಕರಾದ ಜನರಲ್ಲಿ ಓದುಬರಹ ಹೆಚ್ಚಿದ ಹಾಗೆಲ್ಲಾ ಜ್ಞಾನಾರ್ಜನೆಯಲ್ಲಿ ಉತ್ಸಾಹ ಹುಟ್ಟುತ್ತದೆ; ಪಂಡಿತರಾದವರು 
ಉತ್ತಮ ಭಾಷೆಗಳನ್ನು ಕಲಿತು ಅವುಗಳಲ್ಲಿರುವ ಗ್ರಂಥಗಳಿಂದ ತಾವು ಸಂಪಾದಿಸಿದ ಜ್ಞಾನವನ್ನು ತಮ್ಮ ಜನರಲ್ಲಿ 
ಮಾತೃಭಾಷೆಯಲ್ಲಿ ಹಡ ಇಚ್ಛೆಪಡುತ್ತಾರೆ. ಪೂರ್ವಕಾಲದಲ್ಲಿ ಮುಖ್ಯವಾಗಿ ಮತ, ಶಾಸ್ತ್ರ ನೀತಿ, ಪುರಾಣ ಕಥೆಗಳು, 
ಇತಿಹಾಸಗಳು, ಮುಂತಾದುವೇ ಗಂಥಗಳ ವಿಷಯಗಳಾಗಿರುತ್ತವೆ. "ಗೆ ಒಂದು `ಉಪಯೋಗಕ್ಕಾಗಲಿ, ಲೌಕಿಕಿ 
ವ್ಯವಹಾರಕ್ಕಾಗಲಿ, ಮೋಕ್ಷ ಸಾಧನೆಗಾಗಲಿ ಬೇಕಾದ ಸಂಗತಿಗಳನ್ನು `ಒಳಕೊಂಡ ಗಂಥಗಳೇ ಪುರಾತನ ಸ ಸಾಹಿತ್ಯಗಳಲ್ಲಿ ಹೆಚ್ಚು. 
ಕನ್ನಡದಲ್ಲಿಯೂ ಹೀಗೆಯೇ. ಆರ್ಯ ಸಂಸ್ಕೃತಿಯನ್ನು ಬೋಧಿಸುವುದಕ್ಕಾಗಿ ಸಂಸ್ಕೃತ ಭಾಷಾ ಪಂಡಿತರು ಸಾವಿರಾರು 
ಗ್ರಂಥಗಳನ್ನು ಕನ್ನಡದಲ್ಲಿ ರಚಿಸಿದ್ದಾರೆ. ಈ ಗ್ರಂಥ ಸಮುದಾಯವೆಲ್ಲಾ ಸಾಹಿತ್ಯವೇ? ಒಂದು ಭಾಷೆಯಲ್ಲಿ ಬರೆದ 
ಬರವಣಿಗೆಯೆಲ್ಲಾ ಸಾಹಿತ್ಯವೆಂಬ ಹೆಸರಿಗೆ ಅರ್ಹವೆ? - ಎಂದು ವಿಚಾರ ಮಾಡಿದರೆ, ಕೇವಲ ಜ್ಞಾನಪ್ರಸಾರಣೆಗಾಗಿ 
ಪಾಂಡಿತ್ಯ ಪ್ರದರ್ಶನಕ್ಕಾಗಿ ಬರೆದ ಗಂಥಗಳಿಂದಲೂ, ವಿಷಯವೇನೇ ಆಗಿರಲಿ, ಸರಸ್ವತೀ ಪ್ರಸಾದವನ್ನು ಪಡೆದು, 
ರಸೋತ್ಪಾದನಶಕ್ತಿ ಕಲ್ಪನಾಶಕ್ತಿಗಳಿಂದ ಕೂಡಿ, ತನ್ನದೇ ಒಂದು ಪ್ರತಿಭೆಯೂ ರೀತಿಯೂ ವ್ಯಕ್ತಿತ್ವವೂ ತನ್ನ ಕಾವ್ಯದಲ್ಲಿ 
ಉಕ್ಕುವಂತೆ ಮಾಡಿ, ಓದುವವರ ಹೃದಯವನ್ನು ಹೊಕ್ಕು, ಅಲ್ಲಿ ಸೌಂದರ್ಯದ, ಆನಂದದ, ಅನುಭವಗಳನ್ನುಂಟುಮಾಡಬಲ್ಲ 
ಕವಿಗಳ ಗ್ರಂಥಗಳೇ ಸಾಹಿತ್ಯವೆನ್ನಿಸಿಕೊಳ್ಳುವುದಕ್ಕೆ ಯೋಗ್ಯವಾದವುಗಳೆಂದು ಹೇಳಬೇಕಾಗುತ್ತದೆ. ಇಂಥಾ ಕವಿಗಳು 
ಮಹಾಕವಿಗಳೇ ಆಗಿರಬೇಕೆಂಬ ನಿಯಮವಿಲ್ಲ; ಇಂಥಾ ಕಾವ್ಯಗಳು ಉತ್ಕೃಷ್ಟ ಕಾವ್ಯಗಳೇ ಆಗಿರಬೇಕೆಂಬ ನಿರ್ಬಂಧವಿಲ್ಲ. 
ಕವಿ ನಿಜವಾಗಿಯೂ ಕವಿಯಾಗಿದ್ದರೆ ಸರಿ; ಕಾವ್ಯ ನಿಜವಾಗಿಯೂ ಕಾವ್ಯ "ಜಾತಿಗೆ ಸೇರಿದ್ದರೆ ಸಾಕು. ಆದರೆ, 
ಶುಷ್ಕಪಾ೦ಡಿತ್ಯವೂ, ಭಾಷಾಡಂಬರವೂ. ಸಾಧಾರಣ ವ: ಬರಿಯ ತಿಳಿವಳಿಕೆಯ ಸಂಗತಿಗಳೂ, ಎಷ್ಟೇ ದೊಡ್ಡದಾದ 
ಗಂಥವನ್ನೂ ಸಾಹಿತ್ಯವೆನ್ನಿಸಲಾರವು. ಕವಿಯಲ್ಲದವನ ಕರ್ಮ ಕಾವ್ಯವಾಗಲಾರದು. ಕನ್ನಡ ಭಾಷೆಯ ಗಂಥ ವಿಸ್ತಾರವನ್ನು 
ತೋರಿಸುವುದಕ್ಕೆ ದೊಡ್ಡ ಚರಿತ್ರೆಗಳಲ್ಲಿ ಆ ಬಗೆಯ ಗ್ರಂಥಗಳನ್ನೆಲ್ಲಾ ಸೇರಿಸಬಹುದಾದರೂ, ಈ ಸಣ್ಣ ಉಪನ್ಯಾಸದಲ್ಲಿ ಕಾವ್ಯ 

ಜಾತಿಗೆ ಸೇರಿದ ಸಾರವತ್ತಾದ ಪ್ರಧಾನಕವಿಗಳ ಕಾವ್ಯಗಳಿಗಲ್ಲದೆ ಮಿಕ್ಕವಕ್ಕೆ ಅವಕಾಶವಿಲ್ಲ. 
ಇದು ಕಾವ್ಯಗಳ ಮಾತಾಯಿತು. ಇಂಥಾ ಗ್ರಂಥಗಳಲ್ಲದೆ, ಕನ್ನಡದಲ್ಲಿ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಶಬ್ದಕೋಶ, 
ವ್ಯಾಕರಣ, ಛಂದಸ್ಸು, ಅಲಂಕಾರ, ರಸ, ಕಾವ್ಯಲಕ್ಷಣ ಮುಂತಾದ ವಿಷಯಗಳನ್ನು ಪ್ರತಿಪಾದಿಸುವ ಗ್ರಂಥಗಳು ಎಷ್ಟೋ ಇವೆ. 
ಸಲು ನ್ಯಾಯವಾಗಿ ಸಾಹಿತ್ಯಕ್ಕೆ ಸೇರುವುದಿಲ್ಲವಾದರೂ, ಸಾಹಿತ್ಯಕ್ಕೆ ಮುಖ್ಯವಾದ ಅಂಗಗಳಾಗಿರುವುದರಿಂದ, ಇವುಗಳಲ್ಲಿ 
ಪ್ರಸಿದ್ಧಿಯಾದುವನ್ನು ಇಲ್ಲಿ ಹೇಳಬೇಕಾಗಿದೆ. ಇವಲ್ಲದೆ. ಸಾಹಿತ್ಯಕ್ಕೆ. ಸಂಬಂಧವೇ ಇಲ್ಲದೆ, ಕೇವಲ ಶಾಸ್ತ್ರ ವಿಷಯಗಳನ್ನು 
ಮ ಪದ್ಯ ಗದ್ಯ ಶೈಲಿಯಲ್ಲಿ ತಿಳಿಸುವ ಅನೇಕ ಶಾಸ್ತ್ರಗಳಿರುತ್ತವೆ. ಮತ್ತು. ಇನ್ನೋ ೦ದು ತಂಡವಾಗಿ ಕೇಶದ ಮೇಲೆಲ್ಲಾ 
ವ್ಯಾಪಿಸಿರುವ ಕು. ಶಾಸನಗಳಲ್ಲಿ ಚರಿತ್ರಾಂಶಗಳೊ, ಸಾಮಾಜಿಕ ವೃತ್ತಾಂತಗಳೂ, ಉತ್ಕೃಷ್ಟವಾದ ಶೈಲಿಯಲ್ಲಿ 


ಬರೆದಿರುವ ಕೆಲವು ಸಣ್ಣ ಕವನಗಳು ದೊರೆಯುತ್ತವೆ. ದಿಕ್ರದರ್ಶನಾರ್ಥವಾಗಿ. ಈ ಚರಿತ್ರೆಯ ಒಂದು ಭಾಗದಲ್ಲಿ, ಈ ಲಕ್ಷಣ 
ಗಂಥಗಳು, ಶಾಸ್ತ್ರಗಂಥಗಳು, ಶಾಸನಗಳು ಇವುಗಳ ವಿಷಯವಾಗಿ ಸ್ವಲ್ಪಮಟ್ಟಿಗೆ ಹೇಳಿರುತ್ತದೆ. 


ಕವಿಗಳ ಚರಿತ್ರೆ ಮತ್ತು ಕಾಲ 
ಸಾಹಿತ್ಯದ ಗ್ರಂಥವಿವರಣೆಯನ್ನು ಮಾಡುವಾಗ, ಆ ಗ್ರಂಥಗಳನ್ನು ಬರೆದ ಕವಿಗಳ ವಿಷಯವನ್ನೂ ಹೇಳತಕ್ಕದ್ದು 
ಸ್ವಾಭಾವಿಕವಾಗಿಯೇ ಇದೆ. ಆದರೆ ನಮ್ಮ ದೇಶದಲ್ಲಿಕವಿಗಳ ಕಾಲ, ಜೀವನಚರಿತ್ರೆ ಮುಂತಾದ ಸಂಗತಿಗಳಿಗೆ ಪೂರ್ವಿಕರು 
ಗಮನ ಕೊಟ್ಟಲ್ಲವಾದ್ದರಿ೦ದ, ಕವಿಗಳ ವಿಷಯವಾಗಿ ನಮಗೆ ತಿಳಿದಿರುವ ನಿಜಾಂಶಗಳು ಬಹಳ ಸ್ಟಲ್ಪವೇ. ಅಲ್ಲಲ್ಲಿ ಪ್ರಸಿದ್ಧ 
ಕವಿಗಳ ವಿಷಯವಾಗಿ ಜನರು ಆಡಿಕೊಳ್ಳುವ ಐತಿಹ್ಯಗಳುಂಟು; ಕೆಲವು ಪುಸ್ತಕಗಳಲ್ಲಿ ಇವನ್ನು ಸೇರಿಸಿರುವುದೂ ಉಂಟು. 
ಆದರೆ ಇಂಥಾ ಐತಿಹ್ಯಗಳು ಕವಿ ಸತ್ತ ಬಹುಕಾಲದ ಮೇಲೆ ಹುಟ್ಟಿರುವುದರಿಂದಲೂ ಸಂಸ್ಕೃತ ಸಾಹಿತ್ಯದ ಭೋಜ, ಕಾಳಿದಾಸ 
ಮುಂತಾದವರ ವಿಷಯವಾದ ಸ್ಪಷ್ಟನೆಯ ಕಥೆಗಳನ್ನು ಇವು ಅನುಕರಿಸಿರುವುದರಿ೦ದಲೂ, ಚರಿತ್ರೆಯ ಶೋಧನೆಗೆ ಸಿಕ್ಕಿದಾಗ 
ಇವುಗಳಲ್ಲಿ ಕೆಲವು ಸುಳ್ಳೆಂದು ಕಂಡುಬಂದಿರುವುದರಿಂದಲೂ, ಸಾಮಾನ್ಯವಾಗಿ ಇವೆಲ್ಲಾ ಕಲ್ಪಿತ ಕಥೆಗಳೆಂದೇ ಹೇಳಬಹುದು. 
ಖಂಡಿತವಾದ ಆಧಾರವಿಲ್ಲದೆ ಇವನ್ನು ನಂಬಲಾಗುವುದಿಲ್ಲ. ಕವಿಗಳು ತಾವೇ ತಮ್ಮ ವಿಷಯವಾಗಿ ಏನಾದರೂ ಹೇಳಿದ್ದರೆ 
ಅದು ನಂಬತಕ್ಕದ್ದಾಗಿದೆ. ಆದರೆ ಕೆಲವರು ಉದಾಸೀನಪುರುಷರು ತಮ್ಮ ಹೆಸರನ್ನೇ ಹೇಳುವುದಿಲ್ಲ. ಮತ್ತೆ ಕೆಲವರು ತಮ್ಮ 
ಹೆಸರನ್ನು ಗಂಭೀರವಾದ ಸಂಸ್ಕೃತದಲ್ಲಿ ಅರ್ಧ ಮುಚ್ಚಿರುತ್ತಾರೆ. ಪೊನ್ನನೆಂದು ಹೆತ್ತತಾಯಿ ಕರೆದರೆ ಕಾವ್ಯಗೌರವವು 
ಪುನ್ನಮಾರ್ಯನೆಂದು ಕೂಗುತ್ತದೆ; ಬೊಮ್ಮನು ಕಮಲಭವನಾಗಿ ಮಾರ್ಪಡುತ್ತಾನೆ; ಸುಮನೋಬಾಣನಿಗೆ ಬಿರುದಿನಲ್ಲೇ 
ಪರ್ಯವಸಾನ; ಲಕ್ಷ್ಮೀಶನು ಲಕ್ಷ್ಮೀಪತಿಯಾಗಿರಬಹುದು, ಲಕ್ಷ್ಮೀಕಾ೦ತನೂ ಆಗಬಹುದು. ಕೆಲವರು ತಮ್ಮ ತಂದೆ, ತಾಯಿ, 
ಅಣ್ಣತಮ್ಮಂದಿರು, ಹೆಂಡತಿ, ಮಕ್ಕಳು, ಗುರುಗಳು ಮುಂತಾದವರ ಹೆಸರನ್ನು ತಿಳಿಸಿದ್ದಾರೆ; ತಮ್ಮ ರೂಪ, ಪಾಂಡಿತ್ಯ ಒಬ್ಬರು 
ಕೊಟ್ಟದ್ದೋ ತಾವೇ ಇಟ್ಟುಕೊಂಡದ್ದೋ ಬಾಯಿತುಂಬ ಬಿರುದು, ಶೌರ್ಯ ಐಶ್ವರ್ಯ ಇವುಗಳನ್ನು ಯಥೇಷ್ಟವಾಗಿ 
ಹೊಗಳಿಕೊಂಡಿದ್ದಾರೆ. ಚರಿತ್ರಕಾರನಿಗೆ ಈ ಸಂಗತಿಗಳಿಂದ ಹೆಚ್ಚು ಪ್ರಯೋಜನವಿಲ್ಲ; ಅವನಿಗೆ ಸಹಾಯವಾಗುವುದು, ಕವಿ 
ತಾನು ಗ್ರಂಥವನ್ನು ಪೂರೈಸಿದ ವರ್ಷ ತನ್ನ ರಾಜ, ಗುರು, ತನಗೆ ಹಿ೦ದಿದ್ದ ಕವಿಗಳು ಇವುಗಳನ್ನು ತಿಳಿಸುವುದು. ಅವನ 
ಅದೃಷ್ಟಕ್ಕೆ, ಕೆಲವರು ಈ ವಿಚಾರಗಳನ್ನು ಹೇಳಿ ತಮ್ಮ ಕಾಲನಿರ್ಣಯಕ್ಕೆ ಸಾಧನವನ್ನು ಒದಗಿಸಿಕೊಟ್ಟಿದ್ದಾರೆ. 
ಸಾಹಿತ್ಯ ಚರಿತ್ರೆಗೆ ಮುಖ್ಯವಾಗಿ ಬೇಕಾದುದು ಕಾಲ. ಕನ್ನಡ ಸಾಹಿತ್ಯದಲ್ಲಿ ಕವಿಗಳ ವಿಷಯ ನಮಗೆ ತಿಳಿದಿರುವುದು 
ಬಹಳ ಸ್ವಲ್ಪವಾದರೂ , ಅವರ ಕಾಲಗಳನ್ನು ನಿರ್ಣೈಸುವುದು ಬಹು ಮುಖ್ಯವಾದ ವಿಷಯವಾಗಿದೆ. ಈ ಕಾಲನಿರ್ಣಯಕ್ಕೆ 
ಸಾಧನಗಳು ಯಾವುವೆಂದರೆ- 
೧ನೆಯ ಸಾಧನ : ಗ್ರಂಥಸಮಾಪ್ತಿಯ ಕಾಲವನ್ನು ಕವಿ ತಾನೇ ಹೇಳಿರುವುದು. ಜೈನ ವೀರಶೈವ ಕವಿಗಳು 
ಸಾಮಾನ್ಯವಾಗಿ ಹೀಗೆ ಕಾಲವನ್ನು ತಿಳಿಸುವುದು ಹೆಚ್ಚು ಬ್ರಾಹ್ಮಣ ಕವಿಗಳು ತಿಳಿಸುವುದು ಚಾ ಗ್ರಂಥದ ಕೊನೆಯಲ್ಲಿ 
ಕವಿ ಶಾಲಿವಾಹನಶಕದ ವರ್ಷವನ್ನು ಸಂಖ್ಯೆಯಿಂದಾಗಲಿ ಸಂಕೇತ ಶಬ್ದಗಳಿಂದಾಗಲಿ ಹೇಳಿರುತ್ತಾನೆ. ಇದಕ್ಕೆ ೭೮ನ್ನು 
ಸೇರಿಸಿದರೆ ಕ್ರಿಸ್ತಶಕದ ವರ್ಷವಾಗುತ್ತದೆ. ಉದಾಹರಣೆಗಾಗಿ, ಕನ್ನಡದಲ್ಲಿ ಆದಿಕವಿಯೆಂದು ಹೆಸರುಗೊಂಡ ಪಂಪನು ತನ್ನ 
ಆದಿಪುರಾಣದ ಕೊನೆಯಲ್ಲಿ- 
ಶಕವರ್ಷಮೆಂಟುನೂಳ 
ರ್ಕೆ ಕಡೆಯೊಳಳುವತು ಮೂಖು ಸಂದಂದು ಜಗ 
ತ್ರಕಟಪ್ಲವಸಂವತ್ತರ 
ದ ಕಾರ್ತಿಕ೦ ಮುದಮನೀಯೆ ನಂದೀಶ್ವರದೊಳ್‌ 
ಈ ಕೃತಿ ನೆಗಟ್ಟುದು...... 
ಎಂದು ಹೇಳಿದ್ದಾನೆ. ಇದರಿಂದ ಈ ಗ್ರಂಥದ ಕಾಲ ೮೬೩೬೭೮೯೪೧ ಆಯಿತು. 
ಹೀಗೆಯೇ ರನ್ನನು - 
ಶಕವರ್ಷಂ ಪಂಚದಶಾ 
ಧಿಕ ನವಶತಮಾಗೆ ವಿಜಯಸಂವತ್ನರ ಕಾ 
ರ್ತಿಕ ನಂದೀಶ್ವರ ದಿನದೊಳ್‌ 
ಪ್ರಕಟಿಸಿದುದು ರತ್ನನಿಂದಮಜಿತಪುರಾಣಂ 
ಎಂಬ ಪದ್ಯದಲ್ಲಿ ಅಜಿತಪುರಾಣವನ್ನು ಶಾ. ಶ. ೯೧೫ ಎಂದರೆ ಕ್ರಿ. ಶ. ೯೯೩ ರಲ್ಲಿ ಪ್ರಕಟನೆ ಮಾಡಿದೆನೆಂದು ತಿಳಿಸಿದ್ದಾನೆ. 


ನಮಗೆ ತಿಳಿದುಬ೦ದಿರುವ ವೀರಶೈವ ಕವಿಗಳಲ್ಲಿ ಮೊದಲು ತನ್ನ ಕಾಲವನ್ನು ತಿಳಿಸಿರುವವನು ಸೋಮರಾಜ. 
ಜನನಾಥೋತ್ತಮ ಸೋಮರಾಜನುಸಿರ್ದೀ ಕಾವ್ಯಂ ವಲಂ ಶಾಲಿವಾ 
ಹನ ಶಾಕಾಬ್ದಮದೆಯ್ದೆ ಸಾಸಿರದ ನೂಜೆಂ ಸಂದ ನಾಲ್ವತ್ತು ನಾ 
ಲ್ಕನೆಯಾ ರಂಜಿತ ಚಿತ್ರಭಾನುವ ವರಾಶ್ವೀಜೋತ್ಪಿತೈಕಾದಶೀ 
ವನಜಾರಾತಿತನೂಜವಾಸರದೊಳಾದತ್ತಲ್ಲಮಂಗರ್ಪಿತಂ 
ಎಂಬ ಈತನ ಹೇಳಿಕೆಯ ಆಧಾರದ ಮೇಲೆ ಈತನ ಉದ್ಭಟ ಕಾವ್ಯವು ೧೧೪೪.-೭೮ ಇ ೧೨೨೨ ರಲ್ಲಿ ಮುಗಿಯಿತು 
ಎಂದು ನಿಶ್ಚೈಸಬಹುದು. 
ಬಸವಪುರಾಣವನ್ನು ಬರೆದ ಭಿಮಕವಿ- 
ಕೋವಿದರು ಕೇಳ್ದೊಳ್ಳಿತೆನಲುಡು 
ದೇವನಿಧಿ ನಯನೇಂದು ಸಂಖ್ಯೆಗ 
ಳೋವಿ ಶಕವರ್ಷಂಗಳಾಗಲು ಸೌಮ್ಯವತ್ಸರದ 
ಶ್ರಾವಣ ಬಹುಳಪಕ್ಷ ದಶಮೀ 
ಜೀವವಾರದೊಳಾದಿ ವೃಷಭೇಂ 
ದ್ರಾವತಾರದ ಬಸವಚರಿತೆ ಸಮಾಪ್ತಿಯಾಯಿತ್ತು 
ಎಂಬುದಾಗಿ ಸಂಕೇತ ಪದಗಳಿಂದ ಕಾಲವನ್ನು ಸೂಚಿಸಿರುವನು. ಇಲ್ಲಿ ಉಡುದೇವ -ಚಂದ್ರ=೧ (ಏಕಸ್ಥಾನದಲ್ಲಿ); ನಿಧಿ = 
ನವನಿಧಿ =೯(ದಶಕಸ್ಥಾನದಲ್ಲಿ); ನಯನ ೨ (ಶತಕಸ್ಥನದಲ್ಲಿ); ಇಂದು ೧ (ಸಹಸ್ಪಸ್ಥನದಲ್ಲಿ); ಆದದ್ದರಿಂದ ಗ್ರಂತಕಾಲ: 
೧೨೯೧ +೭೮ = ೧೩೬೯. 
ಈ ರೀತಿ ನಿಸ್ಸಂಶಯವಾದ ಕವಿಗಳ ಕಾಲಗಳನ್ನು ಹೆಗ್ಗುರುತಾಗಿಟ್ಟುಕೊಂಡು ಮಿಕ್ಕ ಕವಿಗಳ ಕಾಲವನ್ನು ಹೆಚ್ಚು 
ಕಡಿಮೆ ಊಹಿಸಬೇಕಾಗುತ್ತದೆ. ಇವುಗಳಲ್ಲಿ ಮುಖ್ಯವಾದ ವರ್ಷಗಳು ಯಾವುವೆಂದರೆ- 


ಜೈನ ವೀರಶೈವ ಬ್ರಾಹ್ಮಣ 
೯೪೧ ಪಂಪ 
೯೭೮ ಚಾವುಂಡರಾಯ 
೯೯೩ ರನ್ನ 
೧೧೧೨ ನಯಸೇನ 
೧೧೮೯ ಅಗ್ಗಳ 
೧೨೦೯ ಜನ್ನ 
೧೨೩೦ 
(೨೨೨ ಪಾರ್ಶ್ವ ೧೨೨೨ ಸೋಮರಾಜ 
೧೩೬೯ ಭೀಮ 
೧೪೨೪ ಭಾಸ್ಕರ 
೧೫೦೮ ಮಂಗರಸ 
೧೫೧೩ ಮಲ್ಲಣಾರ್ಯ 
೧೫೩೩ ವಿದ್ಯಾನಂದ 
೧೫೫೭ ರತ್ನಾಕರ 
೧೫೮೪ ವಿರೂಪಾಕ್ಷ 
೧೬೦೪ ಭಟ್ಟಾಕಳಂಕ 


೧೬೫೫ ಷಡಕ್ಷರಿ 
ಫ್ರಿ ೧೬೭೯-೯೧ ಚಿಕುಪಾದ್ಯಾಯ 
೧೭೯೭ ದೇವಚಂದ್ರ 


೧೮೩೮ 
ಈ ಕಾಲನಿರ್ಣಯದಿಂದಲೂ, ಶಾಸನಗಳಿಂದ ತಿಳಿಯುವ ನೃಪತುಂಗನ ಕಾಲದಿಂದಲೂ (೮೧೪-೮೭೭), ೯ 
ನೆಯ ಶತಮಾನದ ಮಧ್ಯಕಾಲದಿಂದ ಕನ್ನಡಸಾಹಿತ್ಯ ಬೆಳೆದು ಬ೦ದಿರುವುದು ಸ್ಪಷ್ಟವಾಗಿ ಕಾಣುತ್ತದೆ. 
೨ ನೆಯ ಸಾಧನ : ಶಾಸನಗಳು. ಕೆಲವು ಕವಿಗಳು ತಾವೇ ಶಾಸನಗಳನ್ನು ಬರೆದಿದ್ದಾರೆ. ೧೧೯೧ ಮತ್ತು ೧೧೯೭ 
ರಲ್ಲಿ ಬರೆದ ಎರಡು ಶಾನಗಳಲ್ಲಿ "ಜನ್ನಯ್ಯನ ಕವಿತೆ” ಎಂದಿದೆ. ೧೨೦೫ ರ ಒಂದು ಶಾಸನದಲ್ಲಿ- 
ಲಳಿತಪದಾರ್ಥಾಳಂಕೃತಿ 
ಗಳಿನೊಸರ್ವ ರಸ೦ಗಳಿಂದೆ ಬುಧರೊಳ್‌ ಪುಳಕಾ 
ವಳಿಸಸ್ಕಮೊಗೆಯೆ ಕವಿಕುಳ 
ತಿಳಕಂ ಶಾಸನಮನೊಲ್ಲು ಪೇಟ್ದಂ ಪಾರ್ಶ್ವಂ 
ಎಂದು ಹೇಳಿದೆ. ಈ ಕಾಲಗಳು ಕವಿಗಳೇ ಹೇಳಿರುವ ಮೇಲೆ ಕೊಟ್ಟಿರುವ ಕಾಲಕ್ಕೆ ಸರಿಹೋಗುತ್ತವೆ. 
ಅಥವಾ, ಶಾಸನದಲ್ಲಿ ಕವಿಗಳ ಗಂಥದಿಂದ ಪದ್ಯಗಳನ್ನು ಎತ್ತಿ ಬರೆದಿರಬಹುದು. ನಾಗಚಂದನು ಗುರುಗಳನ್ನು 
ಸ್ತುತಿಸುವ ಪದ್ಯಗಳು ಶ್ರವಣಬೆಳ್ಗೊಳದ ೧೧೧೦, ೧೧೧೫, ೧೧೪೫, ೧೧೬೩ ರಲ್ಲಿ ಬರೆದ ಶಾಸನಗಳಲ್ಲಿ 
ಸಿಕ್ಕುವುದರಿ೦ದಲೂ, ಮತ್ತು ಈತನ ಸ್ಥಳವೆಂದು ಊಹಿಸಿರುವ ಬಿಜಾಪುರದಲ್ಲಿ ೧೦೭೬-೧೧೨೫ರಲ್ಲಿ ಆಳುತ್ತಿದ್ದ ರಾಜನ 
ಕಾಲದಲ್ಲಿ ಬರೆದ ಶಾಸನದ ಪದ್ಯಗಳಿಗೂ ರಾಮಚಂದ್ರಚರಿತ ಪುರಾಣದ ಕೆಲವು ಪದ್ಯಗಳಿಗೂ ಹೋಲಿಕೆ 
ಇರುವದರಿಂದಲೂ, ಈತನು ೧೧೧೦ ಕ್ಕೆ ಹಿಂದೆ ಇದ್ದನೆಂದು ಊಹಿಸಬಹುದಾಗಿದೆ. 
ಮತ್ತು. ಈ ಕವಿಗಳು ರಾಜರಾಗಿದ್ದರೆ ಅಥವಾ ತಮ್ಮ ರಾಜರ ಮತ್ತು ಗುರುಗಳ ಹೆಸರನ್ನು ಹೇಳಿದ್ದರೆ, ಅವರ 
ಕಾಲಗಳು ಶಾಸನಗಳಿಂದ ಗೊತ್ತಾಗಬಹುದು. ನೃಪತುಂಗನು ರಾಜನು; ಶಾಸನಗಳಿಂದ ಇವನ ಕಾಲ ೮೧೪-೮೭೭. 
ಪೊನ್ನನು ಕೃಷ್ಣರಾಜನು ತನಗೆ ಉಭಯ ಕವಿಚಕ್ರವರ್ತಿ ಎಂಬ ಬಿರುದನ್ನು ಕೊಟ್ಟನೆಂದು ಹೇಳುತ್ತಾನೆ. ಈ ರಾಜನು ೯೩೯- 
೯೬೮ ರಲ್ಲಿ ಆಳಿದನು. ರನ್ನನು ತೈಲಪನಿಂದ (೯೭೩-೯೯೭) ಕವಿಚಕ್ರವರ್ತಿ ಎಂಬ ಬಿರುದನ್ನು ಪಡೆದನು ಮತ್ತು ಆತನ 
ಮಗನಾದ ಸತ್ಯಾಶ್ರಯನನ್ನು (೯೯೭-೧೦೦೭) ಭೀಮನಿಗೆ ಹೋಲಿಸಿ ಗದಾಯುದ್ಧವನ್ನು ಬರೆದನು. ಇದು ತಾನು 
ಕೊಟ್ಟಿರುವ ಕಾಲಕ್ಕೆ (೯೯೩) ಹೊಂದುತ್ತದೆ. 
ಚಿಕ್ಕದೇವರಾಜ ಒಡೆಯರ ಕಾಲ ೧೬೭೨-೧೭೦೪. ಇದರಿಂದ ಇವರ ಗ್ರಂಥಗಳ ಕಾಲವೇ ಅಲ್ಲದೆ. ಇವರ 
ಆಶ್ರಿತರಾಗಿದ್ದೆವೆ೦ದು ಹೇಳಿಕೊಂಡಿರುವ ತಿರುಮಲಾರ್ಯ, ಸಿಂಗರಾರ್ಯ, ಚಿಕುಪಾಧ್ಯಾಯ, ಹೊನ್ನಮ್ಮ ಮುಂತಾದವರ ಕಾಲವೂ 
ತಿಳಿಯಬರುತ್ತದೆ. ಚಿಕುಪಾಧ್ಯಾಯನು ತಾನೇ ಕೊಟ್ಟಿರುವ ಕಾಲವನ್ನು ಮೇಲೆ ಹೇಳಿದೆ. 
ಆದರೆ ಈ ಸಾಧನದಲ್ಲಿ ಒಂದು ನ್ಯೂನತೆ ಉಂಟು. ಕೆಲವು ವೇಳೆ ಒಂದೇ ಹೆಸರುಳ್ಳ ಗುರುಗಳು, ರಾಜರು 
ಹಲವರಿರುತ್ತಾರೆ. ಮತ್ತು ಪೂರ್ವಿಕರ ಬಿರುದುಗಳನ್ನೇ ಮುಂದೆ ಬರುವವರೂ ಅನ್ವಯಿಸಿಕೊಳ್ಳುತ್ತಾರೆ. ಇದರಿಂದ ಯಾರ 
ಕಾಲದಲ್ಲಿ ಕವಿ ಇದ್ದನೆಂದು ನಿರ್ಧರಿಸಬೇಕಾದರೆ ಬೇರೆ ಸಾಧನಗಳನ್ನೂ ಉಪಯೋಗಿಸಬೇಕಾಗುತ್ತದೆ. ವೀರಶೈವ ಕವಿಗಳಲ್ಲಿ 
ಆದಿಕವಿ ಎಂದು ಹೇಳಬಹುದಾದ ಹರೀಶ್ವರನು ಹೊಯ್ಸಳ ರಾಜನಾದ ನಾರಸಿಂಹನಲ್ಲಿ ಕರಣಿಕನಾಗಿದ್ದನೆ೦ದು ಪ್ರತೀತಿ ಇದೆ. 
ಇದರ ಮೇಲೆ ಕಿಟ್ಟಲ್‌ ಸಾಹೇಬರು ೧೨೮೩ರಲ್ಲಿ ಪಟ್ಟಕ್ಕೆ ಬಂದ ವೀರನಾರಸಿಂಹನೆಂದು ಭಾವಿಸಿ ಹರೀಶ್ವರನು ಸುಮಾರು 
೧೨೯೦ರಲ್ಲಿ ಇದ್ದಿರಬೇಕೆಂದು ಊಹಿಸಿದ್ದಾರೆ ಆದರೆ, ಸೋಮರಾಜನು ೧೨೨೨ರಲ್ಲಿ ಹರೀಶ್ವರನನ್ನು ಸ್ತುತಿಸಿರುವುದರಿ೦ದ, 
ಹರೀಶ್ಚರನು ೧೧೪೧ ರಿಂದ ೧೧೭೩ರ ವರೆಗೆ ಆಳಿದ ನರಸಿಂಹನ ಕಾಲದಲ್ಲಿ ಸುಮಾರು ೧೧೬೫ರಲ್ಲಿ ಇರಬೇಕೆಂದು 
ನರಸಿಂಹಾಚಾರ್ಯರು ನಿಷ್ಕರ್ಷಿಸಿರುತ್ತಾರೆ. ಈತನು ನರಸಿಂಹನೆಂಬ ರಾಜನ ಕಾಲದಲ್ಲಿದ್ದುದು ನಿಜಾಂಶವಾದರೆ, ೧೧೬೫ನ್ನೇ 
ಒಪ್ಪಬೇಕಾಗುತ್ತದೆ. ೧೨೨೨ ಕ್ಕೆ ಹಿ೦ದೆ ಇದ್ದನೆನ್ನುವುದರಲ್ಲಿ ಸಂದೇಹವೇ ಇಲ್ಲ. 
ಒಂದೊಂದು ವೇಳೆ ಅತಿ ಪುರಾತನವಾದ ಪ್ರತಿಯನ್ನು ಮಾಡಿದ ವರ್ಷವೂ ಕಾಲನಿರ್ಣಯಕ್ಕೆ ಸಹಾಯವಾಗುತ್ತದೆ. 
೩ ನೆಯ ಸಾಧನ : ಪೂರ್ವಕವಿಪಂಕ್ತಿಯಲ್ಲಿ ಕವಿಯ ಹೆಸರನ್ನು ಹೇಳಿರುವುದು. ಕವಿಗಳು ಪ್ರಸಿದ್ಧರಾದ ಅಥವಾ ತಾವು 
ಓದಿದ್ದ ಪೂರ್ವ ಕವಿಗಳನ್ನು ಸ್ತೋತ್ರಮಾಡುವ ಪದ್ಧತಿಯುಂಟು. ಇದರಿಂದ ಕವಿಗಳ ಆನುಪೂರ್ವಿ ಗೊತ್ತಾಗುತ್ತದೆ. 
ಸ್ತೋತ್ರಮಾಡುವ ಕವಿಯ ಕಾಲ ನಿರ್ಧಾರವಾದರೆ, ಆ ಕಾಲಕ್ಕೆ ಹಿಂದೆ ಇದ್ದನೆಂಬುದು ಸ್ವತಸ್ಸಿದ್ಧವಾಗಿಯೇ ಇದೆ; ಆದರೆ 
ಎಷ್ಟು ಹಿಂದೆ ಇದ್ದನೆಂದು ಹೇಳುವುದಕ್ಕಾಗುವುದಿಲ್ಲ. ಪಂಪನು ಮತ್ತು ರನ್ನನು ತಮ್ಮ ಕಾಲಗಳನ್ನು ತಿಳಿಸಿದ್ದಾರೆ; ಪೊನ್ನನು 
ತಿಳಿಸಿಲ್ಲ. ಪಂಪನು ಪೊನ್ನನನ್ನು ಹೊಗಳಿಲ್ಲ. ಪೊನ್ನನು ಪಂಪನನ್ನು ಹೊಗಳಿಲ್ಲ. ರನ್ನನು ಪಂಪ ಪೊನ್ನರಿಬ್ಬರನ್ನೂ 
ಹೊಗಳಿದ್ದಾನೆ; 
ಕವಿಜನದೊಳ್‌ ರತ್ನತ್ರಯ 


ಪವಿತ್ರರೆನೆ ನೆಗಟ್ಬ ಪಂಪನುಂ ಪೊನ್ನಿಗನುಂ 

ಕವಿರತ್ನನುಮಾ ಮೂವರ್‌ 

ಕವಿಗಳ್‌ ಜಿನಸಮಯದೀಪಕರ್‌ ಪೆಣರೊಳರೇ? 
ಇದರಿಂದ ಪೊನ್ನನು ಪಂಪ ರನ್ನರ ಮಧ್ಯೆ ಇದ್ದನೆಂದು ಹೇಳಬಹುದಾಗಿದೆ. ಮೇಲೆ ಹೇಳಿದ ಎರಡನೆಯ ಆಧಾರದಿಂದ 
ಸುಮಾರು ೯೫೦ ರಲ್ಲಿದ್ದನೆಂದು ಊಹಿಸಬಹುದಾಗಿದೆ. ಪಂಪನ ಹೆಸರನ್ನು ಏಕೆ ಈತನು ಹೇಳಲಿಲ್ಲವೋ ತಿಳಿಯದು. 

ಇದೇ ರೀತಿ ನೃಪತುಂಗನು (೮೧೪-೮೭೭) ತನ್ನ ಹಿಂದೆ ಕವಿಗಳ ಹೆಸರನ್ನು ಹೇಳಿರುವನು. ನಯಸೇನನು 

(೧೧೧೨)- 

ಅಸಗನ ದೇಸೆ ಪೊನ್ನನ ಮಹೋನ್ನತಿವೆತ್ತ ಬೆಡಂಗು ಪಂಪನೊಂ 

ದಸದೃಶಮಪ್ಪಪೂರ್ವರಸಮೆಯ್ದೆ ಗಜಾಂಕುಶನೊಳುವೆತ್ತು ರಂ 

ಜಿಸುವ ಸದರ್ಥದೃಷ್ಟಿ ಗುಣವರ್ಮನ ಜಾಣ್‌ ಕವಿರತ್ತನೋಜೆ ಶೋ 

ಭಿಸಿ ನೆಲಸಿರ್ಕೆ ಧಾರಿಣಿ ಮನಂಗೊಳೆ ಮತ್ಕ ತಿಯೊಳ್‌ ನಿರಂತರಂ 
ಎಂದು ಪ್ರಾರ್ಥಿಸಿರುವನು. ಈ ಕವಿಗಳಲ್ಲಿ ಪಂಪ ರನ್ನರ ಕಾಲ "ಶಿಎರೇ ತಿಳಿಸಿದ್ದಾರೆ; ಪೊನ್ನನ ಕಾಲ ಸುಮಾರಾಗಿ 
ಊಹಿಸಿದೆ; ಮಿಕ್ಕ ಕವಿಗಳು (ಅಸಗ, ಗಜಾಂಕುಶ, ಗುಣವರ್ಮ) ೧೧೧೨ಕ್ಕೆ ಹಿಂದಿನವರು ಎಂದು ಹೇಳಬಹುದು. 
ಪೊನ್ನನು ಅಸಗನ ಹೆಸರನ್ನೂ ಹೇಳಿದ್ದಾನೆ. (ಬಿಟ್ಟುಹೋಗಿವೆ) 
ಗಂಥಗಳು, ಶೃಂಗಾರಕಾವ್ಯಗಳು, ಕಥಾಕಾವ್ಯಗಳು; ಮೊದಲು, ಚಂಪು, ಷಟ್ಟದಿ, ಸಾಂಗತ್ಯ, ರಗಳೆ, ಮುಂತಾದ ವೃತ್ತಗಳಲ್ಲಿ 
ಬರೆದ ಕಾವ್ಯಗಳು; ಮೊದಲು ಚಕಾರ ಅಕಾರ ಶುದ್ಧಪ್ರಾಸ ಆಮೇಲೆ ಳಕಾರ ರಕಾರ ಮಿಶ್ರವಾದ ಪ್ರಾಸ; ಮೊದಲು, 
ಹಳಗನ್ನಡದ ಪ್ರೌಢಶೈಲಿ, ಈಚೆಗೆ ನಡುಗನ್ನಡ ಹೊಸಗನ್ನಡದ ಲಲಿತಶೈಲಿ-ಇವೇ ಮುಂತಾದ ಚಿಹ್ನೆಗಳಿಂದ ಒಂದು 
ಕಾಲಕ್ರಮವನ್ನು ಸ್ಥೂಲವಾಗಿ ಹೇಳಬಹುದೆಂದು ತೋರಬಹುದು. ಆದರೆ ಕನ್ನಡ ಸಾಹಿತ್ಯವೆಲ್ಲಾ ಈ ಅಂಶಗಳಲ್ಲಿ ಬಹುಮಟ್ಟಿಗೆ 
ಒಂದೇ ಲಕ್ಷಣವುಳ್ಳದ್ದಾಗಿರುವುದು. ಬ್ರಾಹ್ಮಣ, ಜೈನ, ವೀರಶೈವ ಮತಗಳು ಬಹು ಪುರಾತನಕಾಲದಿಂದಲೂ ಇರುವುವು. 
ಬಳಕೆಯಲ್ಲಿಲ್ಲದ ಪುರಾತನ ಭಾಷೆಯಲ್ಲಿ ನೂತನ ಕಾಲದ ಕವಿಗಳು ಬರೆಯುವುದುಂಟು. ಚಂಪುವೆಂದಾಗಲಿ, 
ಸಾಂಗತ್ಯವೆಂದಾಗಲಿ, ಹೊಸಗನ್ನಡವೆಂದಾಗಲಿ-ಇದು ಹೊಸದು, ಇದು ಹಳೆಯದು, ಇದು ಹಿಂದಿನದು, ಇದು 
ಮುಂದಿನದು, ಇದು ಈ ಶತಮಾನಕ್ಕೇ ಸೇರಿದ್ದು-ಎಂದು ದೃಢವಾಗಿ ಹೇಳುವ ಹಾಗಿಲ್ಲ. ಷಡಕ್ಷರದೇವನ 
ರಾಜಶೇಖರವಿಲಾಸದ ಪ್ರೌಢವಾದ ಭಾಷೆ ಚಂಪೂಕಾವ್ಯಲಕ್ಷಣಗಳನ್ನು ನೋಡಿ ಇದು ಜೈನರ ಚಂ೦ಪೂಕಾವ್ಯಗಳ ಕಾಲಕ್ಕೆ 
ಎಂದರೆ ೧೦-೧೪ನೆಯ ಶತಮಾನಕ್ಕೆ ಸೇರಿದ್ದು ಎಂದು ಹೇಳಲಾಗುವುದಿಲ್ಲ. ಲಕ್ಷ್ಮೀಶನ ಜೈಮಿನ ಭಾರತದ ವೈಷ್ಣವ ಕಥೆ, 
ವಾರ್ಧಕಷಟ್ಟದಿ, ಹೊಸಭಾಷೆಯ ಶೈಲಿಗಳನ್ನು ನೋಡಿ ಇವನು ರುದ್ರಭಟ್ಟನ ಜಗನ್ನಾಥವಿಜಯವೂ ರಾಘವಾಂಕನ ಹರಿಶ್ಚಂದ್ರ 
ಕಾವ್ಯವೂ ಹುಟ್ಟದ ಹನ್ನೆರಡನೆಯ ಶತಮಾನದಲ್ಲಿ ಬರೆದಿರಲಾರನೆಂದು ದೃಢವಾಗಿ ಸಾಧಿಸಲಾಗುವುದಿಲ್ಲ. 

ಒಟ್ಟಿನಮೇಲೆ, ೧ನೆಯ ಸಾಧನದಿಂದ ವರ್ಷನ್ನೂ ೨ನೆಯ ಸಾಧನದಿಂದ ಸುಮಾರು ಕಾಲ ಅಥವಾ 

ಶತಮಾನವನ್ನೂ ಹಿ೪ನೆಯ ಸಾಧನಗಳಿಂದ ಆನುಪೂರ್ವಿಯನ್ನೂ ಗೊತ್ತುಮಾಡಬಹುದು. ೫, ೬ನೆಯ ಸಾಧನಗಳು ಮಿಕ್ಕ 
ಆಧಾರಗಳಿಗೆ ಹೊಂದಿಕೆಯಾದಾಗ ಮಾತ್ರ ಉಪಯೋಗಿಸತಕ್ಕುವಾಗಿವೆ. 


ಸಾಹಿತ್ಯದ ವಿಭಾಗ 

ಪಂಪನಿಂದೀಚೆಗೆ ಸುಮಾರು ಒಂದುಸಾವಿರ ವರ್ಷಗಳ ಕನ್ನಡ ಸಾಹಿತ್ಯವನ್ನು ಎರಡು ಬಗೆಯಾಗಿ ವಿಭಾಗ 
ಮಾಡಬಹುದು: ಕಾಲಕ್ಕನುಸಾರವಾಗಿ, ಮತಕ್ಕನುಸಾರವಾಗಿ, ಕಾಲಕ್ರಮವನ್ನು ಕುರಿತು ವಿಭಾಗ ಮಾಡುವುದಾದರೆ, ಭಾಷೆ 
ಕಾವ್ಯದ ರೂಪ, ರಾಜವಂಶಗಳು, ಪ್ರಧಾನ ಕವಿಯ ಹೆಸರು ಮುಂತಾದುವನ್ನು ಅನುಸರಿಸಿ, ಹಳಗನ್ನಡದ ಕಾಲ, 
ಹೊಸಗನ್ನಡದ ಕಾಲ; ಚಂಪುಗಳ ಕಾಲ, ಷಟ್ಪದಿ ಸಾ೦ಗತ್ಯಗಳ ಕಾಲ, ಯಕ್ಷಗಾನದ. ಕಾಲ; ರಾಷ್ಟ್ರಕೂಟ- -ಚಾಳುಕ್ಕ -ಗಂಗರ 
ಕಾಲ, ಹೊಯಲಳೆ- ಬಿಜ್ಜಳರ ಕಾಲ, ವಿಜಯನಗರದ ರಾಜರ "ಇಂ ಮೈಸೂರು. ರಾಜರ ಕಾಲ; ಪಂಪನ ಕಾಲ, ನಾಗಚಂದ್ರನ 
ಕಾಲ, ಕುಮಾರವ್ಯಾಸನ ಕಾಲ, ಷಡಕ್ಟರಿಯ ಕಾಲ- ಇವೇ ಮುಂತಾದ "ಕಾಲಭಾಗಗಳನ್ನು ಏರ್ಪಡಿಸಿಕೊಳ್ಳ ಬೇಕಾಗುತ್ತದೆ. ಈ 
ವಿಭಾಗದಲ್ಲಿ ಸೌಕರ್ಯವಾಗಲಿ, ಸಾಹಿತ್ಯದೃಷ್ಟಿಯಿ೦ದ ಒಂದು ಲಕ್ಷಣ ಸಮನ್ವಯವಾಗಲಿ, ವಿಶೇಷ ಪ್ರಯೋಜನವಾಗಲಿ 
ಕಾಣಬರುವುದಿಲ್ಲ. ಕನ್ನಡ ಸಾಹಿತ್ಯವೆಲ್ಲಾ ಪ್ರಾಯಶಃ ಸಂಸ್ಕೃತ ಸಾಹಿತ್ಯವನ್ನು ಅವಲಂಬಿಸಿ, ಸಂಪ್ರದಾಯ ಮಾರ್ಗವನ್ನೇ 
ಹಿಡಿದು, ರಚಿತವಾಗಿರುವುದರಿ೦ದಲೂ, ಬಹುಮಟ್ಟಿಗೆ ಸಮಾಜದಲ್ಲಿ ಕೂಡ ಕಾಲಕಾಲಕ್ಕೆ ಕಾಲಗುಣ ಬದಲಾಯಿಸದೆ ಒಂದೇ 
ರೀತಿಯಲ್ಲಿರುವುದರಿ೦ದಲೂ, ಕಾಲಕ್ಕನುಸಾರವಾಗಿ ಸಾಹಿತ್ಯವಿಭಾಗ ಮಾಡುವುದರಲ್ಲಿ ಅಷ್ಟು ಔಚಿತ್ಯ ತೋರುವುದಿಲ್ಲ. 


ಮತವನ್ನು ಪ್ರಾಧಾನ್ಯವಾಗಿಟ್ಟುಕೊ೦ಡು ನೋಡಿದರೆ ಕನ್ನಡ ಸಾಹಿತ್ಯದ ಚರಿತ್ರೆಯಲ್ಲಿ ಮೂರು ನಾಲ್ಕು ಘಟ್ಟಗಳು 
ಅಥವಾ ಚಳವಳಿಗಳು ಚೆನ್ನಾಗಿ ಮೇಲಕ್ಕೆದ್ದು ಕಣ್ಣಿಗೆ ಕಾಣುತ್ತವೆ. ಮೊದಲು, ಜೈನಮತಪ್ರಚಾರಣೆ. ಇದು ಮೊದಲನೆಯ ಘಟ್ಟ. 
ಕನ್ನಡ ಕಾವ್ಯಗಳು ನಮಗೆ ಕಣ್ಣಿಗೆ ಬೀಳುವುದಕ್ಕೆ ಮುಂಚೆಯೇ ಈ ಜೈನಮತಪ್ರಚಾರಣೆ ಕನ್ನಡ ದೇಶದಲ್ಲಿ ನಡೆದು, ಅನೇಕ 
ರಾಜವಂಶಗಳ ಆಶ್ರಯದಲ್ಲಿ ಜೈನಕವಿಗಳು ಉತ್ತಮ ಕಾವ್ಯಗಳನ್ನು ರಚಿಸಿರುತ್ತಾರೆ. ತೀರ್ಥಕರರ ಚರಿತ್ರೆ, ಪ್ರಸಿದ್ದ ಪುರುಷರ 
ಇತಿಹಾಸಗಳು, ಜೈನತತ್ವಗಳು, ಇವೇ ಮುಂತಾದ ಜೈನಮತ ಸಂಬಂಧವಾದ ವಿಷಯಗಳನ್ನು ಪ್ರೌಢವಾದ ಹಳಗನ್ನಡ 
ಶೈಲಿಯಲ್ಲಿ ಚಂಪೂಗ್ರಂಥಗಳಲ್ಲಿ ವಿಸ್ತಾರವಾಗಿ ಬರೆದಿರುತಾರೆ. ಈ ಫಟ್ಟ ೯ ರಿಂದ ೧೨ನೆಯ ಶತಮಾನದವರೆಗೆ 
ಚಾಚಿರುತ್ತದೆ. ಆ ಶತಮಾನದ ಮಧ್ಯದಲ್ಲಿ ಎರಡನೆಯ ಘಟ್ಟ ಅಥವಾ ಚಳವಳಿಯನ್ನು ಸೇರುವೆವು. ಅದು 
ವೀರಶೈವಮತಪ್ರಚಾರಣೆ. ಪ್ರಜಾಸಾಮಾನ್ಕದಲ್ಲಿ ಹೆಚ್ಚಾಗಿ ವ್ಯಾಪಿಸಿದ ಈ ಮಹಾಚಲನದ ಪ್ರಭಾವದಿಂದ ಕನ್ನಡ ಸಾಹಿತ್ಯದಲ್ಲಿ 
ದೊಡ್ಡ ಬದಲಾವಣೆಗಳು ಉಂಟಾದುವು. ಹಳಗನ್ನಡವನ್ನು ಹಿಮ್ಮೆಟ್ಟಿಸಿ, ಆಗ್ಗೆ ಬಳಕೆಯಲ್ಲಿದ್ದ ಹೊಸಗನ್ನಡದಲ್ಲಿ ಗಂಥರಚನೆ 
ಆರಂಭವಾಯಿತು. ಸಂಸ್ಕೃತ ಛಂದಸ್ಸಿನ, ಚಂಪೂ ಗ್ರಂಥಗಳ ಪ್ರಾಧಾನ್ಯ ತಗ್ಗು ದೇಶವೃತ್ತಗಳು ಮತ್ತು ಹಾಡುಗಬ್ಬಗಳು 
ಮುಂದಕ್ಕೆ ಬಂದುವು. ಆದರೂ ಹಳಗನ್ನಡ ಭಾಷೆಯೂ, ಚಂಪೂಗ್ರಂಥಗಳೂ ನಿಂತುಹೋಗಲಿಲ್ಲ; ಪ್ರೌಢಕವಿಗಳು 
ಜೈನಕವಿಗಳ ಸಮಾನ ಗೌರವಕ್ಕೆ ಪಾತ್ರರಾಗಬೇಕೆಂದು ಅವರ ಕ್ರಮವನ್ನೇ ಹಿಡಿದರು. ಜೈನಕವಿಗಳೂ ಈ ವೀರಶೈವ ಕವಿಗಳ 
ಪ್ರಾಬಲ್ಯಕ್ಕೆ ಒಳಪಟ್ಟು ಅವರ ಭಾಷೆಯನ್ನೂ, ಕಾವ್ಯರೂಪವನ್ನೂ, ಸಾಹಿತ್ಯ ಲಕ್ಷಣಗಳನ್ನೂ ಸ್ವೀಕರಿಸಿದರು. ಮೂರನೆಯದಾಗಿ, 
೧೫ನೆಯ ಶತಮಾನದಲ್ಲಿ ವೈಷ್ಣವಭಕ್ತಿಮಾರ್ಗ ಪ್ರಚಾರಣೆಯ ಘಟ್ಟಕ್ಕೆ ಬರುವೆವು. ಇದು ಭಾಷೆಯಲ್ಲಿಯೂ, 
ಕಾವ್ಯಸ್ಥರೂಪದಲ್ಲಿಯೂ ವೀರಶೈವರ ಮೇಲುಪಜ್ಜೆಯನದ್ದು ಹಿಂಬಾಲಿಸಿತೇ ಹೊರತು ಬೇರೆ ವ್ಯತ್ಯಾಸವನ್ನೇನೂ ಮಾಡಲಿಲ್ಲ. 
ಮತವಿಷಯದಲ್ಲಿ ಮಾತ್ರ ಜಿನಭಕ್ತಿ ಶಿವಭಕ್ತಿಯನ್ನು ಸಾರಿದ ಕಡೆ ವಿಷ್ಣುಭಕ್ತಿಯನ್ನು ಸಾರಿ, ವೈದಿಕಮತಾನುಸಾರವಾಗಿ 
ವೇದಾಂತ, ಇತಿಹಾಸ, ಪುರಾಣಗಳನ್ನು ಪ್ರತಿಪಾದಿಸಿತು. ಹೊಳೆ ಬಂದು, ಹೊಳೆ ಇಳಿದು ಹೋದಂತೆ ಕನ್ನಡಸಾಹಿತ್ಯದಲ್ಲಿ ಈ 
ರೀತಿ ಜೈನ ವೀರಶೈವ ಬ್ರಾಹ್ಮಣ ಸಾಹಿತ್ಯಗಳು ಒಮ್ಮೆ ಅಭ್ಯುದಯಸ್ಥಿತಿಯಲ್ಲಿಯೂ, ಒಮ್ಮೆ ಕ್ಷೀಣದಶೆಯಲ್ಲಿಯೂ ಇರುತ್ತ. 
ಹಳೆಯ ನೀರೂ ಹೊಸ ನೀರೂ ಬೆರೆದುಕೊಂಡೇ ಬರುತ್ತಿರುವುವು. 

ಈಗ ೧೯ನೆಯ ಶತಮಾನದಲ್ಲಿ ಇಂಗ್ಲಿಷರ ಆಳಿಕೆಯಲ್ಲಿ ಪಾಶ್ಚಾತ್ಯರ ನಾಗರಿಕತೆ, ಐಹಿಕ ಸಾಧನ ಸಂಪತ್ತು. 
ರಾಜ್ಯಶಾಸ್ತ್ರ ಕಲೆ, ಸಾಹಿತ್ಯ ಮತ ಮುಂತಾದುವುಗಳಿಗೆ ಸಂಬಂಧಪಟ್ಟ ನವೀನ ಜ್ಞಾನದ ಸೆಳೆತಕ್ಕೆ ಮಿಕ್ಕ 
ದೇಶಭಾಷೆಗಳಂತೆಯೇ ಕನ್ನಡವೂ ಸಿಕ್ಕಿ ಒಂದು ಹೊಸ ಅಭಿಮಾನವನ್ನೂ ಹೊಸ ಅಭಿರುಚಿಯನ್ನೂ ಕಲಿತು, ಹೊಸ 
ರೀತಿಗಳಲ್ಲಿ ಕಾವ್ಯಸೃಷ್ಟಿಯನ್ನು ಅಭ್ಯಾಸ ಮಾಡುತ್ತಿದೆ. ಭಾಷಾ೦ತರಗಳೂ, ಅನುಕರಣಗಳೂ, ಸ್ವಂತ ಕವಿತೆಗಳೂ, ಹೊಸ 
ಕಾವ್ಯರೂಪಗಳೂ, ಹೊಸ ಛಂದಸ್ಸುಗಳೂ, ಹೊಸ ಅಭಿಪ್ರಾಯಗಳೂ, ಸಂಪ್ರದಾಯಮಾರ್ಗವನ್ನು ಲಕ್ಷ್ಯಕ್ಕೆ ತಾರದೆ 
ಸ್ಥಾತಂತ್ರ್ಯಪ್ರಿಯರಾದ ಗ್ರಂಥಕರ್ತರಿಂದ ದೇಶದಲ್ಲೆಲ್ಲಾ ಸುಲಭವಾದ ವ್ಯವಹಾರ ಭಾಷೆಯಲ್ಲಿ ಹರಡಿಕೊಳ್ಳುತ್ತಿವೆ. 
ಮತಸಂಬಂಧವಾದ ವಿಷಯಗಳು ಈಗ ಅಷ್ಟು ಪ್ರಧಾನವಲ್ಲ; ಅವುಗಳಲ್ಲಿ ಸಾಹಿತ್ಯಕಾರರಿಗೆ ಅಷ್ಟು ವಿಶ್ವಾಸವಿಲ್ಲವೆಂದೇ 
ಹೇಳಬಹುದು. ಲೌಕಿಕ ಸಾಮಾಜಿಕ ಚಿತ್ರಗಳು, ಸ್ವಾಭಾವಿಕ ವರ್ಣನೆ, ಜೀವನದ ಸುಖ ದುಃಖಗಳು, ರಾಗದ್ವೇಷಾದಿಗಳು, 
ಶ್ರೇಯಸ್ಕರವಾದ ಪುರುಷಾರ್ಥಗಳು, ಇವೇ ಮುಂತಾದ ಈ ಕಾಲದ ವಿಷಯಗಳು ನಾಟಕಗಳಲ್ಲಿಯೂ, 
ಕಾದಂಬರಿಗಳಲ್ಲಿಯೂ, ಸಣ್ಣ ಕಥೆಗಳಲ್ಲಿಯೂ, ಪ್ರಸಂಗಗಳಲ್ಲಿಯೂ, ಚರಿತ್ರೆಗಳಲ್ಲಿಯೂ, ಜೀವನಚರಿತ್ರೆಗಳಲ್ಲಿಯೂ 
ಯಥೇಷ್ಟವಾಗಿ ಪ್ರತಿಪಾದಿಸಲ್ಲಡುತ್ತಿವೆ. ವಿದ್ಯಾಭ್ಯಾಸದ ಹೆಚ್ಚಿಗೆಯಿ೦ದಲೂ, ಮುದ್ರಣ ಯಂತ್ರದ ಸೌಕರ್ಯದಿಂದಲೂ, 
ದೇಶಾಭಿಮಾನದ ಬೆಳವಳಿಗೆಯಿ೦ದಲೂ ಅನೇಕ ಜನರಿಗೆ ಈ ಕಾಲದಲ್ಲಿ ಗಂಥಪರಿಚಯವಾಗುತ್ತಿದೆ. 

ಈ ನಾಲ್ಕು ಘಟ್ಟಗಳಲ್ಲಿ ಹರಿದು ಬಂದಿರುವ ನಮ್ಮ ಕನ್ನಡ ಸಾಹಿತ್ಯವನ್ನು, ನಮ್ಮ ಕನ್ನಡ ನಾಡಿನ ಏರುತಗ್ಗಿನ 
ಘಟ್ಟಗಳಲ್ಲಿ ನುಗ್ಗಿ ಬರುವ ಕಾವೇರೀನದಿಗೆ ಹೋಲಿಸಬಹುದು. ಅದರಂತೆಯೇ, ನಮ್ಮ ಸಾಹಿತ್ಯದ ಮೂಲವೂ ಕಾಡಿನಲ್ಲಿ 
ಅಡಗಿಹೋಗಿದೆ. ಆ ಬಳಿಕ ಉಪನದಿಗಳು ಒಂದೊಂದಾಗಿ ಸೇರುವಂತೆ, ಜೈನಸಾಹಿತ್ಯ ಪ್ರವಾಹವೂ, ವೀರಶೈವ ಸಾಹಿತ್ಯ 
ಪ್ರವಾಹವೂ, ಬ್ರಾಹ್ಮಣ ಸಾಹಿತ್ಯ ಪ್ರವಾಹವೂ, ಒಂದಾದಮೇಲೊಂದು, ಒಂದರ ಕೂಡ ಮತ್ತೊಂದು, ಬಂದು ಮಿಳಿತವಾಗಿ 
ಮೂರು ಬಣ್ಣದ ನೀರುಳ್ಳ ದೊಡ್ಡ ಹೊಳೆಯಾಗಿದೆ. ಕಡೆಗೆ ಈಗ ಇಂಗ್ಲಿಷ್‌ ಸಾಹಿತ್ಯ ವೃಷ್ಣಿಯಿಂದ ಹುಚ್ಚು ಹೊಳೆಯಾಗಿ 
ಮೊರೆಯುತ್ತ, ಬಂಡೆಗಳ ನಡುವೆ ನೂರು ಕವಲಾಗಿ ಒಡೆಯುತ್ತ ಜನ್ಮಭೂಮಿಯ ಘಟ್ಟಗಳನ್ನು ತೊರೆದು ದಿವ್ಯವೇಗದೊಡನೆ 
ಕೆಳಕ್ಕೆ ದುಮುಕಿ. ಸ್ವತಣತ್ರವಾಗಿ, ವಿಸ್ತಾರವಾಗಿ, ಬಯಲು ನಾಡಿನಲ್ಲಿ ಪಯಿರ ಸಮೃದ್ಧಿಯನ್ನು ಪಡೆದು ವಿಹಾರಮಾಡಲು 
ತವಕಿಸುತ್ತಿದೆ. ಈ ತತ್ವವನ್ನು ನೆನಪಿನಲ್ಲಿಟ್ಟು ಸಾಹಿತ್ಯ ಚರಿತ್ರೆಯನ್ನು ಇಲ್ಲಿ ಈ ಪ್ರಕಾರ ವಿಭಾಗಮಾಡಿರುತ್ತದೆ: 

೧. ಆರಂಭಕಾಲ: ೧೦ನೆಯ ಶತಮಾನದವರೆಗೆ 

೨. ಮತಪ್ರಾಬಲ್ಯ ಕಾಲ: ೧೦-೧೯ನೆಯ ಶತಮಾನಗಳು 


ಜೈನಕವಿಗಳು: ೧೦ನೆಯ ಶತಮಾನದಿಂದ 

ವೀರಶೈವಕವಿಗಳು: ೧೨ನೆಯ ಶತಮಾನದಿಂದ 

ಬ್ರಾಹ್ಮಣಕವಿಗಳು: (ಮುಖ್ಯವಾಗಿ) ೧೫ನೆಯ ಶತಮಾನದಿಂದ 
೩. ನವೀನಕಾಲ: ೧೯ನೆಯ ಶತಮಾನದಿಂದ. 


೩. ಆರಂಭಕಾಲ (೧೦ನೆಯ ಶತಮಾನದವರೆಗೆ) 


೧ 

ಕನ್ನಡಸಾಹಿತ್ಯದ ಆರಂಭ ಯಾವಾಗ ಆಯಿತೋ ಹೇಳುವುದು ಕಷ್ಟ ಶಾಸನಗಳನ್ನು ನೋಡಿದರೆ ಸುಮಾರು 
೬ನೆಯ ಶತಮಾನದಿಂದ ಕನ್ನಡದಲ್ಲಿ ಬರೆದಿರತಕ್ಕುವು ಸಿಕ್ಕುತ್ತವೆ. (ಆದಕ್ಕೆ ಮುಂಚೆ ಪ್ರಾಕೃತ ಸಂಸ್ಕೃತಗಳಲ್ಲಿರುವುವು.) 
ಇವುಗಳೆಲ್ಲಾ, ಚಿಕ್ಕವು; ಪ್ರಾಯಶಃ ಗದ್ಯದಲ್ಲಿವೆ; ಕೆಲವು ಒಂದೆರಡು ಪದ್ಯಗಳಾಗಿವೆ. ೯ನೆಯ ಶತಮಾನದಿಂದೀಚೆಗೆ, ಎಂದರೆ 
ಪಂಪನ ಕಾಲದಿಂದೀಚೆಗೆ, ಉತ್ತಮವಾದ ಕಾವ್ಯಶೈಲಿಯಲ್ಲಿ ಗದ್ಯಪದ್ಯಗಳುಳ್ಳ ದೊಡ್ಡ ಶಾಸನಗಳು ದೊರೆಯುತ್ತವೆ. 
ಗ್ರಂಥಗಳನ್ನು ನೋಡಿದರೆ, ೮೧೭ರಿಂದ ೮೭೭ರ ವರೆಗ ಆಳಿದ ರಾಷ್ಟ್ರಕೂಟ ರಾಜನಾದ ನೃಪತುಂಗನ ಕವಿರಾಜಮಾರ್ಗವೆ; 
ಸಿಕ್ಕಿರುವ ಗಂಥಗಳಲ್ಲಿ ಅತಿ ಪುರಾತನವಾದದ್ದು ಈತನು ಕುಂತಳದೇಶದ ಕೊಪಣ ಪುಲಿಗರೆ ಮುಂತಾದ ಪ್ರಾಂತದ ಭಾಷೆ 
ಕನ್ನಡಕ್ಕೆ ತಿರುಳೆಂದೂ, ಕನ್ನಡದಲ್ಲಿ ಬೆದಂಡೆ, ಚತ್ತಾಣ ಎಂಬ ಕಾವ್ಯಭೇದಗಳುಂಟೆಂದೂ, ಗದ್ಯದಲ್ಲಿಯೂ, ಪದ್ಯದಲ್ಲಿಯೂ 
ಗಂಥಕರ್ತರಿದ್ದರೆಂದೂ ಹೇಳಿ, ಆ ಕವಿಗಳ ಹೆಸರುಗಳನ್ನೂ, ಕೆಲವು ಉದಾರಣೆಗಳನ್ನೂ ಕೊಟ್ಟಿದ್ದಾನೆ. ಇದರಿಂದ ೯ನೆಯ 
ಶತಮಾನಕ್ಕೆ ಹಿಂದೆ ಕನ್ನಡದ ಗ್ರಂಥಗಳು ಹುಟ್ಟಿದ್ದುವೆಂದು ವ್ಯಕ್ತವಾಗುತ್ತದೆ. ೧೦ನೆಯ ಶತಮಾನದಲ್ಲಿದ್ದ ಪಂಪ, ಪೊನ್ನ, 
ರನ್ನರಿಂದ ಕನ್ನಡ ಕವಿಗಳ ಸಂಗತಿ ಹೆಚ್ಚಾಗಿ ತಿಳಿಯುವುದಿಲ್ಲ. ಪೊನ್ನನು ಅಸಗನೆಂಬ ಕವಿಯಿದ್ದನೆಮದು ಹೇಳುತ್ತಾನೆ. 
ಪಂಪರನ್ನರು ಪಂಪನಿಗೆ ಹಿಂದಿನವರಾದ ಕನ್ನಡ ಕವಿಗಳ ಹೆಸರನ್ನೇ ಎತ್ತಿಲ್ಲ. ಆದರೆ ಪಂಪನು ಹಿಂದಿನ ಕಾವ್ಯಗಳೆನ್ನೆಲ್ಲಾ ತನ್ನ 
ಕಾವ್ಯಗಳು “ಇಕ್ಕಿ ಮೆಟ್ಟಿದುವು” ಎಂದು ಹೇಳುತ್ತನೆ. ಮತ್ತು ತನ್ನಂತೆ ಸಮಸ್ತ ಭಾರತವನ್ನೂ ಒಂದು ಉಪಾಖ್ಯಾನವನ್ನಾದರೂ 
ಬಿಡದೆ ಹಿಂದೆ ಕವಿಗಳು ಹೇಳಲಿಲ್ಲ ಎಂದು ಹೇಳಿಕೊಂಡಿದ್ದಾನೆ. ಇದರಿಂದ ಆಗ್ಲೆ ರನ್ನನ ಗದಾಯುದ್ಧದಂತೆ 
ಉಪಾಖ್ಯಾನಗಳನ್ನು ಮಾತ್ರ ಹೇಳುವ, ಅಥವಾ ಬಹು ಸಂಕ್ಷೇಪವಾದ ಭಾರತಗಳು ಇದ್ದುವೆಂದು ಊಹಿಸಬಹುದಾಗಿದೆ. 
ನೃಪತುಂಗನ ಉದಾರಣೆಗಳನ್ನು ನೋಡಿದರೆ ರಾಮಾಯಣವೂ ಇದ್ದಿತೆಂದು ಹೇಳಬಹುದಾಗಿದೆ. 

ಅ೦ತೂ, ೬ನೆಯ ಶತಮಾನಕ್ಕೆ ಹಿಂದೆ ಕನ್ನಡದಲ್ಲಿ ಬರೆದ ಶಾಸನವಾಗಲಿ, ಗ್ರಂಥವಾಗಲಿ, ಯಾವ ಲೇಖನವೂ 
ದೊರೆತಿಲ್ಲ. ಮೇಲೆ ಸೂಚಿಸಿರುವ ಕವಿಗಳು ಇದಕ್ಕೆ ಮುಂಚೆ ಇದ್ದರೆಂದು ಹೇಳುವುದಕ್ಕೆ ಆಧಾರವಿಲ್ಲ. ಆ ಕಾಲದಿಂದ 
ಒಬ್ಬೊಬ್ಬರು ಕವಿಗಳು ಕನ್ನಡದಲ್ಲಿ ಕವಿತ್ವ ಮಾಡುವುದಕ್ಕೆ ಆರಂಭಿಸಿದರೆ೦ದೂ, ಅವರ ಗ್ರಂಥಗಳು ಅಷ್ಟು ದೊಡ್ಡವಾಗಿಯೂ 
ಪ್ರೌಢವಾಗಿಯೂ ಇರಲಿಲ್ಲವೆಂದೂ, ನೃಪತುಂಗನು ಕವಿಶಿಕ್ಷಣಕ್ಕಾಗಿ ಸಂಸ್ಕೃತದಿಂದ ದಂಡಿಯ ಅಲಂಕಾರವನ್ನು ಕನ್ನಡಕ್ಕೆ 
ಪರಿವರ್ತಿಸಿದನೆಂದೂ, ಪಂಪನ ಕಾವ್ಯಗಳು ಪ್ರೌಢಗಂಥಗಳಿಗೆ ಆದರ್ಶಗಳಾದದ್ದರಿ೦ದ ಪಂಪನಿಗೆ ಕನ್ನಡಕ್ಕೆ ಆದಿಕವಿ ಎಂಬ 
ಹೆಸರು ಬಂದಿತೆಂದೂ ಊಹಿಸಬಹುದಾಗಿದೆ. 

ಭಾಷಾದೃಷ್ಟಿಯಿ೦ದಲೂ ಇದೇ ಅನುಮಾನ ಹುಟ್ಟುತ್ತದೆ. ದ್ರಾವಿಡ ಭಾಷೆಗಳಲ್ಲಿ ತೆಲಗು ಮೊದಲು ಬೇರೆ 
ಭಾಷೆಯಾಗಿ, ಬಳಿಕ ತಮಿಳು, ಕನ್ನಡ, ಮಲೆಯಾಳಗಳ ಒಟ್ಟಿಗಿದ್ದು ಬೇರೆ ಬೇರೆ ಸ್ಪತಂತ್ರ ಭಾಷೆಗಳಾಗಿ ಒಡೆದ ಹಾಗೆ 
ಊಹಿಸುವುದಕ್ಕೆ ಕಾರಣಗಳಿವೆ. ಸುಮಾರು ೫-೬ನೆಯ ಶತಮಾನಗಳಲ್ಲಿ ಕನ್ನಡವು ಬೇರೆಯಾಯಿತೆಂದೂ, ಕನ್ನಡ ದೇಶದ 
ರಾಜರು ಪ್ರಬಲಿಸಿದರೆಂದೂ ತೋರುತ್ತದೆ. ಕೆಲವರು ಕ್ರಿಸ್ತಪೂರ್ವದಲ್ಲಿಯೇ ಬನವಾಸಿಯಲ್ಲಿ ಪೂರ್ವದ ಹಳಗನ್ನಡವನ್ನು 
ಆಡುತ್ತಿದ್ದರೆಂದೂ, ೨ನೆಯ ಶತಮಾನದ ಗ್ರೀಕ್‌ ನಾಟಕವೊಂದರಲ್ಲಿ ಕನ್ನಡ ವಾಕ್ಯಗಳು ಸಿಕ್ಕುತ್ತವೆಂದೂ ಹೇಳುತ್ತಾರೆ. 
ನೃಪತುಂಗನ ಉದಾಹರಣೆ, ವಿಮರ್ಶೆಗಳಿಂದ ಆತನ ಕಾಲದಲ್ಲಿ ಭಾಷೆ ಇನ್ನೂ ಅವ್ಯವಸ್ಥೆಯಲ್ಲಿಯೇ ಇದ್ದಂತೆ ಕಾಣುತ್ತದೆ. 

ಕನ್ನಡ ಸಾಹಿತ್ಯಕ್ಕೆ ಸಂಸ್ಕೃತಸಾಹಿತ್ಯವೇ ಪ್ರೇರಕ, ಪೋಷಕ, ಗುರು. ಈ ಸಂಸ್ಕೃತ ಸಾಹಿತ್ಯದ ಮತ್ತು ಭಾಷೆಯ 
ಪ್ರಾಬಲ್ಯವನ್ನು ಯೋಚಿಸಿದರೂ, ಸುಮಾರು ೬ನೆಯ ಶತಮಾನಕ್ಕೆ ಹಿಂದೆ ಕನ್ನಡದಲ್ಲಿ ಗ್ರಂಥಗಳು ಹುಟ್ಟಿರಲಾರವೆಂಬ 
ಅನುಮಾನ ಬಲವಾಗುತ್ತದೆ. ನೃಪತುಂಗನ ಕಾಲಕ್ಕೆ ಸಂಸ್ಕತ ಸಾಹಿತ್ಯವು ಪರಮಪದವನ್ನು ಮುಟ್ಟ, ಕೆಳಮುಖವಾಗಿ 
ತಿರುಗಿದ್ದಿತು. ಭಾರತ, ಭಾಗವತ, ಹರಿವಂಶ, ರಾಮಾಯಣ, ಪುರಾಣಗಳು ಪ್ರಸಿದ್ಧಿಯಾಗಿದ್ದುವು; ಕಾಳಿದಾಸ, ಭಾರವಿ, 
ಮಾಘ, ಭವಭೂತಿ, ಭಟ್ಟ ನಾರಾಯಣ, ಭತಣೃಹರಿ, ಬಾಣ, ಸುಬಂಧು, ಮುಂತಾದ ಕವಿಗಳೂ, ಭರತ, ದಂಡಿ, ವಾಮನ 
ಮುಂತಾದ ಆಲಂಕಾರಿಕರೂ ಸಾಮಾನ್ಯವಾಗಿ ವಿದ್ಯಾವಂತರೆಲ್ಲರಿಗೂ ತಿಳಿದವರಾಗಿದ್ದರು. 


ಈ ಸಾಹಿತ್ಯದ ಶಿಕ್ಷಣದ ಮತ್ತು ಹಿಮ್ಮೇಳದ ಬಲದಿಂದ ಕನ್ನಡದ ಚಿಕ್ಕಹೆಣ್ಣು ಕುಣಿಯುವುದಕ್ಕೆ ಹೊರಟು ಆಗಾಗ್ಗೆ 
ತಪ್ಪು ಹೆಜ್ಜೆಗಳನ್ನು ಹಾಕುತ್ತಿದ್ದಳು. ನೃಪತು೦ಗನೂ, ಪ೦ಪನೂ ಆಕೆಯನ್ನು ಪ್ರೌಢದಶೆಗೆ ತಂದರು. ಇವರ ಗ್ರಂಥಗಳಲ್ಲಿ 
ಸಂಸ್ಕೃತದ ಸಂಸ್ಕಾರ ಪೂರ್ಣವಾಗಿ ವ್ಯಾಪಿಸಿರುತ್ತದೆ. ನೃಪತುಂಗ ಗದ್ಯಕ್ಕೆ ಬಾಣನ ಹರ್ಷಚರಿತ ಕಾದಂಬರಿಗಳನ್ನೂ ಪದ್ಯಕ್ಕೆ 
(ಗುಣಸೂರಿ) ನಾರಾಯಣ, ಭಾರವಿ, ಕಾಳಿದಾಸ, ಮಾಘಾದಿಗಳನ್ನೂ ಹೇಳುತ್ತಾನೆ. ಪಂಪನು ಸಂಸ್ಕತ ಕವಿಗಳ ಹೆಸರನ್ನು 
ಹೇಳದಿದ್ದರೂ ಶ್ರೀಹರ್ಷ, ಕಾಳಿದಾಸ, ಭಾರವಿ, ಬಾಣ, ಭಟ್ಟನಾರಾಯಣ ಮೊದಲಾದ ಕವಿಗಳ ಭಾವಗಳನ್ನೂ, 
ಸಂವಿಧಾನಗಳನ್ನೂ ಉಪಯೋಗಿಸಿಕೊಂಡಿರುತ್ತಾನೆ. ಪೊನ್ನನು ಕಾಳಿದಾಸನಿಗೆ ತಾನು ರಚನೆಯಲ್ಲಿ ನೂರ್ಮಡಿ ಎಂದು 
ಹೊಗಳಿಕೊಂಡಿದ್ದಾನೆ. (ಇದಲ್ಲವೆ ಧೈರ್ಯ!). ರನ್ನನು ರಾಮಾಯಣ ಭಾರತ ಕವಿಗಳೂ, ಪದ್ಯರಚನೆಯಲ್ಲಿ ಬಾಣನೂ ನಮಗೆ 
ಅಭಿವಂದ್ಯರು ಎಂದು ಹೇಳಿದ್ದಾನೆ. ಕನ್ನಡದ ಪ್ರಥಮಕಾಲದ ಕವಿತೆಗಳೆಲ್ಲರೂ ಸಂಸ್ಕೃತಸಾಹಿತ್ಯದ ಉತ್ತಮಕಾಲದ ಕವಿಗಳ 
ಬೆಂಬಲದಿಂದ ಕವಿತ್ವಮಾಡಿದರೆಂದು ಸ್ಪಷ್ಟವಾಗಿದೆ. 

ಕನ್ನಡ ಕವಿಗಳು ಭಾವ, ರೀತಿ, ವಸ್ತುಗಳೇ ಅಲ್ಲದೆ ಗ್ರಂಥಗಳ ರೂಪದಲ್ಲಿಯೂ ಸಂಸ್ಕತ ಕವಿಗಳನ್ನು 
ಜೇಚಸಸಿರಿತ್ತಾಊ, ಮೊದಮೊದಲು, ಭಾರತ, ರಾಮಾಯಣ, ರಘವಂಶ ಮುಂತಾದ ಕಾವ್ಯಗಳಲ್ಲಿಯೂ, ನಾಟಕಗಳಲ್ಲಿಯೂ 

ಪ್ರಸಿದ್ಧಿಯಾಗಿ "ಬರುವ ಅನುಷ್ಟುಪ್ಪು, ಇಂದ್ರವಜ, ವಂಶಸ್ಥ, ಮಾಲಿನಿ, ಔಪಚ್ಛಂದಸಿಕ, "ರೈ, ಮುಂತಾದ ವೃತ್ತಗಳನ್ನು 
A ನೃಪತುಂಗ ಗಂಥದಿಂದಲೂ, ಇವನ ಮತ್ತು ನಾಗವರ್ಮ ಕೇಶಿರಾಜ ಉದಾಕಣೆಗಳದಲೂ 
ಊಹಿಸಬಹುದಾಗಿದೆ. ರ ವೃತ್ತಗಳನ್ನು ಪರೀಕ್ಷೆಮಾಡಿ, ಕನ್ನಡಕ್ಕೆ ಹೊಂದುವುದಿಲ್ಲವೆಂದು ಕಂಡುಬಂದುವುಗಳನ್ನು ಬಿಟ್ಟು, 
ಬಳಿಕ ಕ೦ದ, ಪ್ರಸಿದ್ಧಿಯಾದ ಚಂಪಕಮಾಲೆ ಮುಂತಾದ ಆಕ ವೃತ್ತಗಳು, ಜೊತೆಗೆ ಕೆಲವು ಕನ್ನಡ ವೃತ್ತಗಳು ಇವನ್ನು 
ಉಪಯೋಗಿಸಿದ ಹಾಗೂ ಬಳಿಕ ಸಂಸ್ಕೃತದಲ್ಲಿ ಚಂಪು ಪ್ರಬಲಿಸಿದಾಗ ಇವರೂ ಚಂಪುವನ್ನೇ ಹೆಚ್ಚಾಗಿ ರೂಢಿಗೆ ತಂದ 
ಹಾಗೂ ಕಾಣುತ್ತದೆ. 

ಈ ರೀತಿ ಸಂಸ್ಕೃತಕಾವ್ಯದಿ೦ದ ಶಿಕ್ಷಿತವಾಗಿ ಕನ್ನಡಕಾವ್ಯ ಒಂದು ಸಿತ್ಧಿಗೆ ಬರುವುದಕ್ಕೆ ಮುಂಚೆ, ಸಂಸ್ಕತ 
ನಾಗರಿಕತೆಯ ಪ್ರಾಬಲ್ಯ ಕನ್ನಡದೇಶದಲ್ಲಿ ಕ್ರಿ.ಪೂ. ೩ನೆಯ ಶತಮಾನದಿಂದಲೂ ಇದ್ದದ್ದು ಚಿತ್ರದುರ್ಗ ಪ್ರಾಂತದಲ್ಲಿರುವ 
ಅಶೋಕ ಮಹಾರಾಜನ ಪ್ರಾಕೃತ ಶಾಸನಗಳಿಂದ ವ್ಯಕ್ತವಾಗಿದೆ. ಮೊದಲು ರಾಜಭಾಷೆಗಳು ಪ್ರಾಕೃತ ಸಂಸ್ಕೃತಗಳಾಗಿದ್ದು 
ದೇಶಭಾಷೆಯಾದ ಕನ್ನಡವು ಕ್ರಮೇಣ ಅಭಿವೃದ್ದಿಗೆ ಬಂದು ಕಾವ್ಯಕ್ಕೆ ಅರ್ಹವಾಗುವಂತೆ ಪುಷ್ಟಿಯಾಯಿತು. ಕನ್ನಡದ ಲಿಪಿ ಈ 
ಶಾಸನದ ಬ್ರಾಹ್ಮೀಲಿಪಿಯಿ೦ದ ಹುಟ್ಟಿತು. ಕನ್ನಡಭಾಷೆಗೆ ಪ್ರಾಕೃತದಿಂದ ಎಷ್ಟೋ ಶಬ್ದಗಳು ಬಂದು ಸೇರಿದವು. ಇವು 
ವೈಯಾಕರಣರು ಹೇಳುವಂರತೆ ಸಂಸ್ಕ ತದಿಂದ ನೆಟ್ಟಗೆ ಅಪಭ್ರಂಶವಾದಂತೆ ಕಾಣಲಿಲ್ಲ. ಇವು ಮತ, ಶಾಸ್ತ್ರ ಪೆ ಪ್ರೌಢಜ್ಞಾನ, 
ನಾಗರಿಕತೆ ಮುಂತಾದ ವಿಷಯಕ್ಕೆ ಸೇಬಂಧಪಟ್ಟುವಾಗಿದ್ದುವು. ಮತಗಳಲ್ಲಿ, ಬ್ರಾಹ್ಮಣ. ಮತ, ಬೌದ್ಧಮತ, "'ಜೈನಮತಗಳು 
ಹರಡಿಕೊಂಡಿದ್ದುವು. ಬ್ರಾಹ್ಮಣರು 'ದೇಶಭಾಷೆಯಲ್ಲಿ ಮತ ಪ್ರಚಾರಣೆಯನ್ನು ಮಾಡಲಿಲ್ಲ; ಸಂಸ್ಕೃತವನ್ನೇ ಉಪಯೋಗಿಸಿದರು. 
ಬೌದ್ಧರು ಮಾಡಿದ್ದರೂ ಮಾಡಿರಬಹುದು; ಆದರೆ ಆ ಕಾಲದಲ್ಲಿ ಪ್ರಾಕೃತವೇ ಹೆಚ್ಚು ಪ್ರಚಾರದಲ್ಲಿದ್ದದ್ದರಿಂದ ಅದರಲ್ಲಿಯೇ 
ಬರೆದಿರಬಹುದು; ಕನ್ನಡದಲ್ಲಿ ಬರೆದಿದ್ದರೆ ೮-೯ನೆಯ ಶತಮಾನದ ಹೊತ್ತಿಗೆ "ಅವರು ಕ್ಷೀಣದತೆಗೆ ಬಂದು 'ಅವರ 
ಮಠಗಳೆಲ್ಲಾ ನಾಶವಾದದ್ದರಿಮದ ಅವರ ಗ್ರಂಥಗಳು ನಾಶವಾಗಿರಬೇಕು. ನಮಗೆ ತಿಳಿದಿರುವ ಮಟ್ಟಿಗೆ” ಜೈನಮತಗ್ರಂಥಗಳೇ 
ಮೊದಲು ಕನ್ನಡದಲ್ಲಿ 'ಹೊರಟುವು ಎಂದು ಹೇಳಬೇಕಾಗಿದೆ. ಈ ಗ್ರಂಥಗಳು ವೀರಶೈವಮತಪ್ರಚಾರಣೆಯ ಕಾಲದ 
ವಚನಗಳಂತೆ ಮೊದಲು ಗದ್ಯದಲ್ಲಿ ವ್ಯಾಖ್ಯಾನ ಮತ್ತು ಸಿದ್ಧಾಂತ ನಿರೂಪಣಗಳ ರೂಪದಲ್ಲಿದ್ದಿರಬಹುದು; ತೀರ್ಥಕರ ಮತ್ತು 
ಪುರಾಣ ಪುರುಷರ ಕಥೆಗಳು ಜೈನ ಸಂಪ್ರದಾಯಕ್ಕನುಸಾರವಾಗಿ ಭಾರತ, ರಾಮಾಯಣ, ಹರಿವಂಶ ಮುಂತಾದ 
ವಿಷಯಗಳನ್ನು ಪ್ರತಿಪಾದಿಸಿರಬಹುದು. ಕ್ರಿಶ. ೧-೮ಶತಮಾನಗಳಲ್ಲಿ ಜೈನಗುರುಗಳು ವಾದಗಳನ್ನು ಮಾಡಿ ಇತರರನ್ನು 
ಜಯಿಸಿ ರಾಜಾಸ್ಥಾನಗಳಲ್ಲಿ ಪೂಜ್ಯರಾದರು. ಇವರಲ್ಲಿ ಸಮಂತಭದ್ರ ಕವಿಪರಮೇಷ್ಠಿ. ಪೂಜ್ಯಪಾದ, ಅಕಳಂಕ ಎಂಬ ಪ್ರಸಿದ್ಧ 
ಗುರುಗಳನ್ನು ಜೈನಕವಿಗಳನೇಕರು ಸೋತ ಮಾಡಿದ್ದಾರೆ. ಇವರು ಕನ್ನಡದಲ್ಲಿ ಬರೆದಂತೆ ಕಾಣುಪುದಿಲ್ಲ. 

ಒಟ್ಟನಮೇಲೆ, ಕ್ರಿಶ. ೬- 5ನೆಯ ಶತಮಾನಗಳವರೆಗೆ ಕನ್ನಡ ಜನರಲ್ಲಿ ಸಂಸ್ಕೃತವಿದ್ಯೆಯೂ, ಮತಜ್ಜಾನವೂ, 
ಇತಿಹಾಸ ಪುರಾಣಪುಣ್ಯಕಥೆಗಳೂ, ಶಾಸ್ತ್ರಗಳೂ, ಪ್ರಾಕೃತ ಸಂಸ್ಕೃತ ಶಬ್ದಗಳಿಂದ ಭಾಷಾ ಚೈತರ್ಯವೂ ಹೆಚ್ಚುತ್ತ ಬಂದು ಬಳಿಕ 
ಕನ್ನಡಕವಿತ್ವವು ಆರಂಭವಾಯಿತೆಂದು ಹೆಳಬಹುದು. 


೫. ತಮಿಳಿನಲ್ಲಿ ಬೌದ್ಧಗಂಥಗಳಿರುವುದಾಗಿ ಹೇಳುತ್ತಾರೆ. 


೨ 


ಆದರೆ ಅರ್ಯರು ದಕ್ಷಿಣದೇಶದಲ್ಲಿ ನೆಲಸುವುದಕ್ಕೆ ಮುಂಚೆ ಸಂಸ್ಕೃತ ಸಾಹಿತ್ಯದ ಗಂಧವೇ ಇಲ್ಲದ ಕಾಲದಲ್ಲಿ, 
ದ್ರಾವಿಡಜನರಲ್ಲಿ ಕವಿತ್ವವೇ ಇರಲಿಲ್ಲವೆ? ಆಗ ಭಾಷೆ ಒಂದೇ ಆಗಿರಲಿ, ಮೂರುನಾಲ್ಕಾಗಿ ಒಡೆದಿರಲಿ, ಜನರು 
ನಾಗರಿಕರಾಗಿದ್ದರೆಂದು ಚರಿತ್ರಕಾರರು ನಿರ್ಣಯಿಸಿರುವುದರಿಂದ ಕೇವಲ ವ್ಯಾವಹಾರಿಕವಾದ ಭಾಷೆ ಮಾತ್ರ ಇರದೆ. 
ಭಾಷೆಯಲ್ಲಿ ಕವಿತ್ಚವೂ ನಡೆಯುತ್ತಿತ್ತೆಂದು ಹೇಳಬೇಕಾಗಿದೆ. ಬರಹದಲ್ಲಿ ಉಳಿದುಕೊಳ್ಳದೆ, ಬರಿಯ ನೆನೆಪಿನಲ್ಲಿಟ್ಟಿದ್ದು ಕಡೆಗೆ 
ಉತ್ತಮಸಾಹಿತ್ಯದ ಪ್ರಾಬಲ್ಯದಿಂದ ದೇಶಭಾಷೆಯ ಕವಿತ್ವವು ನಶಿಸಿ ಹೋಗಿರುವುದು ಅನೇಕ ಭಾಷೆಗಳ ಆದಿಕಾಲದ 
ಅನುಭವವಾಗಿದೆ. ಕನ್ನಡದಲ್ಲಿಯೂ ಹೀಗೆಯೇ ಆಗಿರಬೇಕು. ಎಲ್ಲಾ ಕಡೆಯಂತೆಯೇ, ಇಲ್ಲಿಯೂ ಮೊದಲು ಸಣ್ಣಸಣ್ಣ 
ಕವನವನ್ನು ಪದ್ಯಗಳಲ್ಲಿ ಕಟ್ಟರಬೇಕು. ಒಗಟುಗಳು, ಕುಯಿಲು, ಕುಡಿತ, ಮದುವೆ, ಸಾವು, ಮುಂತಾದುವನ್ನು ಕುರಿತು 
ಜನಜೀವನ ಪ್ರತಿಬಿ೦ಂಬಿಗಳಾದ ಹಾಡುಗಳು, ಕಾಳಗದ ಪದಗಳು, ಸಣ್ಣಪುಟ್ಟ ಕಥೆಗಳು-ಈ ವಿಷಯಗಳು ಕವಿತ್ರಕ್ಕೆ 
ಆಧಾರವಾಗಿರಬೇಕು. ಈಗಲೂ ಜನಗಳು ಹೇಳುವ 

ಈಚಲ ಮರದವ್ವಾ, 

ಬಾರೋ ಬಾರೋ ಮಳೆರಾಯಾ, 

ಒಂದೆಂಬೋದು,- 
ಮುಂತಾದ ಹಾಡುಗಳ ಅಚ್ಚುಪಡಿಗಳು ಆಗಲೂ ಕನ್ನಡನಾಡಿನಲ್ಲಿ ಇದ್ದೇ ಇರಬೇಕು. ಹೆಂಗಸರು ಇವುಗಳನ್ನು 
“ಒನಕೆವಾಡಾಗಿ” ಹಾಡುತ್ತಿದ್ದರು.” ಆದರೆ ಪಂಡಿತರಾದ ಕವಿಗಳು ಈ ಹಾಡುಗಳನ್ನು ಕಟ್ಟಿದ ಕವಿಗಳನ್ನು ಲಕ್ಷಣವನ್ನರಿಯದ 
ದುಷ್ಕವಿಗಳೆಂದು ಜರೆಯುತ್ತ 

ಪಂಡಿತರುಂ ವಿವಿಧಕಳಾ 

ಮುಂಡಿತರುಂ ಕೇಳತಕ್ಕ ಕೃತಿಯಂ ಕ್ಷಿತಿಯೊಳ್‌ 

ಕಂಡರ್‌ ಕೇಳ್ವೊಡೆ ಗೊರವರ 

ಡುಂಡುಚಿಯೇ ಬೀದಿವಜ್‌ಯೆ ಬೀರನ ಕತೆಯೇ? (ಮಧುರ)- 

ಎಂದು ಹಾಸ್ಕಮಾಡುತ್ತ ಈ ಹಾಡುಗಬ್ಬಗಳನ್ನು ಮೂಲೆಗೆ ತಳ್ಳಿದರು. ಇವು ಉಳಿಯಲಿಲ್ಲ; ಇವು ಇದ್ದುದಕ್ಕೆ 
ನಿದರ್ಶನ ಮಾತ್ರ ಇಳಿದಿದೆ. ಯಾವುದೆಂದರೆ ಸಂಸ್ಕೃತಪ್ರಾಕೃತಗಳಲ್ಲಿಲ್ಲದೆ. ದ್ರಾವಿಡಭಾಷೆಗಳಲ್ಲಿ ಮಾತ್ರ ಇರುವ, ಎರವಲಲ್ಲದ 
ದೇಶ್ಯ ಛಂದಸ್ಸು. ವಿದ್ಯಾವಂತರಲ್ಲಿ ಮತಗಂಥಗಳೂ, ವ್ಯಾಖ್ಯಾನಗಳೂ ಪ್ರಚಾರದಲ್ಲಿದ್ದರೆ ಸಾಮಾನ್ಯಜನರಲ್ಲಿ, ಹೆಂಗಸರಲ್ಲಿ ಈ 
ದ್ರಾವಿಡ ಛಂದಸ್ಸಿನ ಕವಿತ್ವಗಳು ಬಳಕೆಯಲ್ಲಿದ್ದು ಕ್ರಮೇಣ ಉತ್ತಮಗಂಥಗಳಲ್ಲಿಯೂ ತಮ್ಮ ಲಕ್ಷಣಗಳನ್ನು ಸೇರಿಸಿದುವು. 
ದೇಶಿ, ಮಾರ್ಗ ಎಂದು ಕವಿಗಳು ಹೇಳುವುದು ಇದೇ ಎಂದು ತೋರುತ್ತದೆ. ಜೈನ ಪಾಂಡಿತ್ಯದ ಉರುಬು ಕಡೆಮೆಯಾಗಿ, 
ವೀರಶೈವರ ಕವಿತ್ವಕ್ಕೆ ಹೊರಟಾಗ ಈ ಸ್ವದೇಶದ ಕನ್ನಡ ಹಾಡುಗಳ ಛಂದಸ್ಸನ್ನೇ ಬಲಪಡಿಸಿ ಹೊಸ ಹೊಸ ಪದ್ಯಗಳನ್ನು 
ಸೃಷ್ಟಿಸಿದರು. 

ಈ ಛಂದಸ್ಸಿನ ವೃತ್ತಗಳನ್ನು ನಾಗವರ್ಮನು ತನ್ನ ಛಂದೋಂಬುಧಿಯಲ್ಲಿ ಸಂಸ್ಥೃತಛಂದಸ್ಸುಗಳಿಂದ ಬೇರೆಯಾಗಿ 
ವಿಂಗಡಿಸಿ ಹೇಳಿರುತ್ತಾನೆ. ಇವು ಬ್ರಹ್ಮ ವಿಷ್ಣು, ರುದ್ರ ಎಂಬ ಅಕ್ಷರಗಣಗಳಿಂದ ಕೂಡಿದುವು. ಇವಕ್ಕೆ ಪ್ರಾಸವುಂಟು; 
ಯತಿನಿಯಮವಿಲ್ಲ. ದ್ವಿಪದಿ, ತ್ರಿಪದಿ, ಚೌಪದಿ, ಅಕ್ಕರ, ಗೀತಿಕೆ, ಏಳೆ, ಷಟ್ಟದಿ ಮುಂತಾದುವು ಈ ಬಗೆಯ ಪದ್ಯಗಳು ಇವನ್ನು 
ತಾಳಲಯಗಳಿಗೆ ಅನುಸಾರವಾಗಿ ಹಾಡಬಹುದು, ಇವುಗಳ ವಾಸನಾಬಲದಿಂದ, ಪಾಕೃತಛಂದಸಿನಿಂದ ತೆಗೆದ ಪದ್ಯಗಳಲ್ಲಿ 
ಕಂದ, ರಗಳೆ ಇವೇ ಕನ್ನಡದಲ್ಲಿ ಒಗ್ಗಿ ಬೇರೂರಿದುವು. ಇವೂ ಮಾತ್ರಾಗಣಗಳಾಗಿ ಹಾಡುವುದಕ್ಕೆ ಸಾಧ್ಯವಾಗಿ, ಅಕ್ಷರಗಣಗಳ 
ಪದ್ಯಗಳಿಗೆ ಹೊಂದಿಕೆಯಾಗಿದ್ದದ್ದರಿ೦ದ, ಸಂಸ್ಕೃತಪ್ರಾಕೃತದಿಂದ ಬಂದ ಪದ್ಯ ವೃತ್ತಗಳಿಗೂ ತಮ್ಮ ಲಾಂಛನವನ್ನು ಹತ್ತಿಸಿದುವು- 
ಪ್ರಾಸವನ್ನೂ ಯತಿಭಂಗವನ್ನೂ. ಈ ಛಂದಸ್ಸುಗಳಲ್ಲಿ ಕೆಲವು ಶಾಸನಗಳಲ್ಲಿ ಸಿಕ್ಕುತ್ತವೆ. ಸು. ೭೦೦ರಲ್ಲಿ ಬರೆದ ಬಾದಾಮಿಯ 
ಶಾಸನದಲ್ಲಿ ತ್ರಿಪದಿ ಇದೆ:- 


೬. ಏವೇಲ್ಲುದೊ ಶಿವಮಾರ ಮ 

ಹೀವಳಿಯಾಧಪನ ಸುಭಗ ಕವಿತಾಗುಣಮಂ 

ಭೂವಳಯದೊಳ್‌ ಗಜಾಷ್ಟಕ 
ಮೋವನಿಗೆಯುಮೊನಕೆವಾಡುಮಾದುದೆ ಪೇಟ್ಗು೦ಂ (ಸು. ೮೦೦) 


ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ 
ಬಾಧಿಪ್ಪ ಕಲಿಗೆ ಕಲಿಯುಗವಿಪರೀತಂ 
ಮಾಧವನೀತನ್‌ ಪೆಬನಲ್ಲ 


ಕಟ್ಟಿದ ಸಿಂಘಮನ್‌ ಕೆಟ್ಟೊದೇನೆಮಗೆಂದ 
ಬಿಟ್ಟವೋಲ್‌ ಕಲಿಗೆ ವಿಪರೀತಂಗಹಿತರ್ಕ್ಕಳ್‌ 
ಕೆಟ್ಟರ್‌ ಮೇಣ್‌ ಸತ್ತರವಿಚಾರಂ 


೯೪೨ರಲ್ಲಿ ಬರೆದ ಶ್ರವಣಬೆಳಗೊಳದ ಶಾಸನದಲ್ಲಿ ಅಕ್ಕರವಿದೆ: 


ಒಳಗ೦ ದಕ್ಷಿಣಸುಕರದುಷ್ಕರಮಂ ಹೊಳಗಣ ಸುಕರದುಷ್ಕರಭೇದಮಂ 
ಒಳಗೆ ವಾಮದ ವಿಷಮಮನಲ್ಲಿಯ ವಿಷಮದುಷ್ಟರಮನಿನ್ನದಜ ಹೊಣಗ 
ಗ್ಗಳಿಕೆಯೆನಿಪತಿವಿಷಮಮನದಅತಿವಿಷಮದುಷ್ಕರಮೆಂಬ ದುಷ್ಕರಮಂ 
ಎಳೆಯೊಳೊರ್ವನೆ ಚಾರಿಸಲ್‌ ಬಲ್ಲಂ ನಾಲ್ಕು ಪ್ರಕರಣಮನಿಂದರಾಜಂ 


ನೃಪತುಂಗನು ಉದಾಹರಿಸಿರುವ ಅನುಷ್ಟುಪ್ಪಿನಲ್ಲಿ ಪ್ರಾಸವಿದೆ: 
ತಾರಾ ಜಾನಕಿಯ೦ ಪೋಗಿ 
ತಾರಾ ತರಳನೇತ್ರೆಯಂ 
ತಾರಾಧಿಪತಿತೇಜಸ್ವಿ 
ತಾರಾದಿವಿಜಯೋದಯಾ (೨-೧೨೮) 


ಪೆಜಣನಾವಂ ಧರಾಚಕ್ರ 

ಕೈಟ್‌ ಯಂ ಕಳೆಯಪ್ಪವಂ 
ನೆಜ್‌ಯಾರೆಣೆಯೆಂಬನ್ನಂ 

ಕುಜ್‌ತಬ್ಬಿಗೆ ಬನ್ನಮಂ (೨-೧೨೫) 


ಪಂಪನ ಕಾಲಕ್ಕೆ ಅನುಷ್ಟುಪ್ಪು ಮುಂತಾದ ಕೆಲವು ವೃತ್ತಗಳು ಬಿಟ್ಟುಹೋಗಿದ್ದುವು. ವೃತ್ತಗಳೂ, ಕಂದವೂ ಮುಖ್ಯ 
ಪದ್ಯಗಳಾದುವು. ಆದರೆಡ ಯಾವುದೋ ಒಂದು ಔಚಿತ್ಯವನ್ನು ಹಿಡಿದು ಚಂಪೂ ಗ್ರಂಥಗಳಲ್ಲಿಯೂ ಈ ದ್ರಾವಿಡ ಛಂದಸ್ಸನ್ನು 
ಕವಿಗಳು ಅಲ್ಲಲ್ಲಿ ಪ್ರಯೋಗಿಸಿರುತ್ತಾರೆ. ಹಾಡು, ಬೇಟೆ, ಪುರವರ್ಣನೆ, ಸ್ತೀವರ್ಣನೆ, ವಿವಾಹ, ನೀತಿ ಮುಂದ 
ಸಂದರ್ಭಗಳಲ್ಲಿ ತ್ರಿಪದಿ, ಅಕ್ಕರ, ರಗಳೆ ಇವು ಬರುತ್ತವೆ. ಚಂಪು, ವಸ್ತುಕ ತೆಥವಾ ಓದುಗಬ್ಬಗಳಲ್ಲಿ, ವರ್ಣಕ ಅಥವಾ 
ಸಂಸ್ಕೃತಲಕ್ಷಣಬದ್ಧವಲ್ಲದ ಹಾಡುಗಬ್ಬಗಳ ಚಿಹ್ನೆಗಳು ಸೇರಿರುತ್ತವೆ. 


ಕಿ 

ಇದುವರೆಗೆ ತಿಳಿಸಿದ ಅಂಶಗಳ ಪರಾಮರ್ಶನೆಯಿಂದ, ಸು.೬-೭ನೆಯ ಶತಮಾನಗಳವರೆಗೆ ಸಂಸ್ಕೃತ ಮತ, 
ನಾಗರಿಕತೆ ಮತ್ತು ಸಾಹಿತ್ಯಜ್ಞಾನ ಇವು ಕನ್ನಡ ಜನರಲ್ಲಿ ವ್ಯಾಪಿಸಿ ಅವರ ಭಾಷೆ ಪುಷ್ಟಿಯಾಗಿ, ಕಾವ್ಯಕರ್ಮಕ್ಕೆ 
ಸಾಧ್ಯವಾಯಿತೆಂದೂ, ಆರಂಭವಾದಾಗ ಸಂಸ್ಕೃತದ ಸಂಸ್ಥಾರಬಲವೇ ಸರ್ವವ್ಯಾಪಿಯಾಗಿತ್ತೆಂದೂ, ಬಹುಶಃ ಅಚ್ಚಗನ್ನಡದಲ್ಲಿ, 
ಕನ್ನಡ ಛಂದಸ್ಸಿನಲ್ಲಿ ಕವಿತ್ವವಿದ್ದು ನಶಿಸಿಹೋಗಿ ಆ ಕಾಲದ ಗ್ರಂಥಗಳಲ್ಲಿ ತನ್ನ ಕೆಲವು ಚಿಹ್ನೆಗಳನ್ನು ಸೇರಿಸಿ ಹಾಡಿನ 
ರೂಪದಲ್ಲಿ ಜನಸಾಮಾನ್ಯರಲ್ಲಿ ಬಳಕೆಯಲ್ಲಿರುತ್ತಾ ವೀರಶೈವರ ಪ್ರೋತ್ಸಾಹದಲ್ಲಿ ಮತ್ತೆ ತಲೆಯೆತ್ತಿತೆಂದೂ 
ಊಹಿಸಬಹುದುದಾಗಿದೆ. ಈಗ ಸುಮಾರು ೭ ರಿಂದ ೧೦ನೆಯ ಶತಮಾನದವರೆಗೆ ಗಂಥಗಳ ಮತ್ತು ಶಾಸನಗಳ 
ಆಧಾರದಿ೦ದ ನಿಶ್ಚಯಿಸಬಹುದಾದ ಸಾಹಿತ್ಯಚರಿತ್ರೆಯನ್ನು ಸಂಗ್ರಹಿಸುತ್ತದೆ. 

ಈ ಕಾಲದ ಮುಖ್ಯ ಕವಿಗಳು ಯಾರೆಂದರೆ: 


೧. ಶಾಸನದ ಮತ್ತು ಭಟ್ಟಾಕಲಂಕ ದೇವಚಂದರ ಹೇಳಿಕೆಯಿಂದ ಶ್ರೀವರ್ಧದೇವ. 

೨. ನೃಪತು೦ಗನ ಹೇಳಿಕೆಯಿ೦ದ-ದುರ್ವಿನೀತ, ಶ್ರೀವಿಜಯ. 

೩. ನೃಪತು೦ಗ (ಸಿಕ್ಕಿರುವ ಅತಿ ಪುರಾತನ ಗ್ರಂಥ ಈತನದು). 

೪, ಕೇಶಿರಾಜ, ಮಲ್ಲಿಕಾರ್ಜುನ, ವಿದ್ಯಾನಂದರ ಹೇಳಿಕೆಯಿಂದ-ಶ್ರೀವಿಜಯ, ಅಸಗ, ಗುಣನಂದಿ, 
ಗುಣವರ್ಮ. 

ಈ ಕವಿಗಳೆಲ್ಲರೂ ಜೈನರು. ಇವರು ಮತವಿಷಯವಾದ ಸಿದ್ಧಾಂತಗಳನ್ನೂ ತೀರ್ಥಕರರ ಚರಿತ್ರೆಗಳನ್ನೂ 
ಬರೆದಿರುತ್ತಾರೆ. ನೃಪತುಂಗನು ನ ಕಾಲದ ಗ್ರಂಥಗಳ ದೋಷಗಳನ್ನು ನೋಡಿ, ಕನ್ನಡ ಕವಿಗಳಿಗೆ ಮಾರ್ಗದರ್ಶಕನಾಗುವ 
ಕವಿರಾಜಮಾರ್ಗವಂಬ ತನ್ನ ಅಲಂಕಾರ ಗ್ರಂಥವನ್ನು ಬರೆದಹಾಗೆ ಕಾಜುತ್ತದೆ. 
ಶ್ರೀವರ್ಧದೇವ (ಸು. ೬೫೦): ಈತನನ್ನು ನೃಪತುಂಗನು ಹೇಳಿಲ್ಲ. ಆದರೆ "೧೧೨೯ರಲ್ಲಿ ಬರೆದ ಶ್ರವಣಬೆಳ್ಗೊಳದ" ೬೭ನೆಯ 
ಶಾಸನದಲ್ಲಿ ಶ್ರೀವರ್ಧದೇವನು ಚೂಡಾಮಣಿಕಾವ್ಯವನ್ನು ರಚಿಸಿದನೆಂದೂ, ಈತನನ್ನು ದಂಡಿ ಹೊಗಳಿದನೆಂದೂ ಹೇಳಿದೆ. 
ದಂಡಿಯ ಕಾಲ ೭ನೆಯ ಶತಮಾನ; ಈತನೂ ಅದೇ ಶತಮಾನದಲ್ಲಿರಬೇಕಾಯಿತು. ಈತನ ಗ್ರಂಥವನ್ನು ಕುರಿತು 
ಭಟ್ಟಾಕಳಂಕನು (೧೬೦೪) ಕನ್ನಡದ ಪ್ರಾಶಸ್ತ್ಯವನ್ನು ಹೇಳುವಾಗ, ೯೬,೦೦೦ ಗಂಥವುಳ್ಳ ಚೂಡಾಮಣಿಯೆಂಬ ತತ್ವಾರ್ಥ 
ಮಹಾಶಾಸ್ತ್ರ ವ್ಯಾಖ್ಯಾನವು ಕನ್ನಡದಲ್ಲಿ ದೊರೆಯುತ್ತದೆ ಎ೦ದು ಹೇಳಿದ್ದಾನೆ. ದೇವಚಂದನು(೧೮೩೦) ಫಂ ನರು 
ನಾಮಾಚಾರ್ಯರು ೮೪.೦೦೦ 'ಗಂಥದ ಕರ್ತೃಗಳಾಗಿ ಕನ್ನಡದಲ್ಲಿ ಚೂಡಾಮಣಿವ್ಯಾಖ್ಯಾನವನ್ನು ಮಾಡಿದರು ಎಂದು 
ಹೇಳುತ್ತಾನೆ. ಚಾವುಂಡರಾಯನು (೯೭೮) ತೆ೦ಬುಳೂರಾಜಾರ್ಯನೆಂಬ ಗುರುವನ್ನು ಸ್ತೋತ್ತಮಾಡಿದ್ದಾನೆ. ಇವರೆಲ್ಲರೂ 
ಹೇಳುವ ಗ್ರಂಥ ಒಂದೇ, ಗಂಥಕರ್ತ ಒಬ್ಬನೇ ಎಂದು ನಿರ್ಧರಿಸುವುದಕ್ಕೆ ಸಾಕಾದಷ್ಟು ನಿದರ್ಶನವಿಲ್ಲ. 
ದುರ್ವಿನೀತ, ಶ್ರೀವಿಜಯ : ನೃಪತು೦ಗನು ಹೇಳುವ ಕವಿಗಳು ಯಾರೆಂದರೆ : 

ವಿಮಳೋದಯ ನಾಗಾರ್ಜುನ 

ಸಮೇತ ಜಯಬಂಧು ದುರ್ವಿನೀತಾದಿಗಳೀ 

ಕ್ರಮದೊಳ್‌ ನೆಗಟ್ಟೆ ಗದ್ಯಾ 

ಶ್ರಮಪದಗುರುತಾಪ್ರತೀತಿಯಂ ಕೈಕೊ೦ಡರ್‌ (೧-೨೯) 
ಪರಮ ಶ್ರೀವಿಜಯ ಕವೀ 

ಶ್ವರ ಪಂಡಿತ ಚಂದ್ರ ಲೋಕಪಾಲಾದಿಗಳಾ 

ನಿರತಿಶಯ ವಸ್ತು ವಿಸ್ತರ 

ವಿರಚನೆ ಲಕ್ಷ್ಯ೦ ತದಾದ್ಯ ಕಾವ್ಯಕ್ಕೆಂದುಂ (೧-೩೩) 

ಈ ಪದ್ಯಗಳಲ್ಲಿ ಎಷ್ಟು ಹೆಸರಿರುವುವೋ ಖಂಡಿತ ಹೇಳಲಾಗುವುದಿಲ್ಲ. ಎಲ್ಲರೂ ಜೈನರೆಂದು ತೋರುತ್ತದೆ. 
ದುರ್ವಿನೀತನು ಗಂಗರಾಜನೆಂದೂ, ೭ನೆಯ ಶತಮಾನದ ಆದಿಭಾಗದಲ್ಲಿದ್ದನೆಂದೂ, ಈತನ ಆಸ್ಥಾನದಲ್ಲಿ ಭಾರವಿ ಕೆಲವು 
ಕಾಲ ಇದ್ದನೆಂದೂ, ಆತನ ಕಿರಾತಾರ್ಜುನೀಯದ ೧೫ನೆಯ ಸರ್ಗಕ್ಕೆ ದುರ್ವಿನೀತನು ವ್ಯಾಖ್ಯಾನವನ್ನು ಬರೆದನೆಂದೂ 
ಶಾಸನಗಳಿಂದ ತಿಳಿಯುತ್ತದೆ. 

ಶ್ರೀವಿಜಯನನ್ನು ಕೇಶಿರಾಜನೂ ಹೇಳಿರುತ್ತಾನೆ. ದುರ್ಗಸಿ೦ಹನು (ಸು. ೧೧೪೫) 

ಶ್ರೀವಿಜಯರ ಕವಿಮಾರ್ಗಂ 

ಭಾವಿಪ ಕವಿಜನದ ಮನಕೆ ಕನ್ನಡಿಯುಂ ಕೈ 

ದೀವಿಗೆಯುಮಾದುದಣಿಂ 

ಶ್ರೀವಿಜಯರ್‌ ದೇವರವರನೇವಣ್ಣಿಪುದೋ 
ಎಂದು ಹೊಗಳಿದ್ದಾನೆ. ಮಂಗರಸನೂ (೧೫೦೮) ದೊಡ್ಡಯ್ಯನೂ (ಸು. ೧೫೫೦) ಈತನು ಚಂದ್ರಪ್ರಭಪುರಾಣವೆಂಬ 
ಚಂಪುವನ್ನು ಬರೆದಿರುವನೆಂದು ಹೇಳುತ್ತಾರೆ. ಕೆಲವರು ಈ ಶ್ರೀವಿಜಯನೇ ನೃಪತುಂಗನ ಹೆಸರಿನಲ್ಲಿ ಕವಿರಾಜಮಾರ್ಗವನ್ನು 
ಬರೆದನೆಂದು ಊಹಿಸುತ್ತಾರೆ. 
ನೃಪತುಂಗ (೮೧೪- ೭೭) : ಈತನು ರಾಷ್ಟ್ರಕೂಟ ವಂಶದ ರಾಜನು; ಮಾನ್ಯಖೇಟದಲ್ಲಿ ಆಳುತ್ತಿದ್ದನು. ಈತನಿಗೆ 
ಅಮೋಘವರ್ಷ. ಅತಿಶಯಧವಳ ಎಂಬ ಬಿರುದುಗಳುಂಟು. ಈತನ ಗುರು ಸಂಸ್ಕ ತದಲ್ಲಿ ಆದಿಪುರಾಣವನ್ನು ಬರೆದ 


7 ಎರಡನೆಯ ಮುದ್ರಣ 


ಜಿನಸೇನನು (೮೩೮). ತಾನು ಬರೆದಿರುವ ಪ್ರಶ್ನೋತ್ತರ ಮಾಲಿಕೆಯೆಂಬ ಸಂಸ್ಥತಗಂಥದಲ್ಲಿ ತಾನೇ ರಾಜ್ಯವನ್ನು 
ತ್ಯಾಗಮಾಡಿದೆನೆಂದು ಹೇಳುತ್ತಾನೆ. 
ಈತನ ಕವಿರಾಜಮಾರ್ಗವು ಅಲಂಕಾರಗ್ರಂಥ. ಇದರಲ್ಲಿ ದೋಷಾದೋಷಾನುವರ್ಣನನಿರ್ಣಯ, ಶಬ್ದಾಲಂಕಾರ, 
ಆರ್ಥಾಲಂಕಾರ ಎ೦ಬ ಮೂರು ಪರಿಚ್ಛೇದಗಳಿವೆ. ಇವುಗಳ ಕೊನೆಯಲ್ಲಿ “ನೃಪತುಂಗ ದೇವಾನುಮತಮಪ್ಪ 
ಕವಿರಾಜಮಾರ್ಗದೊಳ್‌”' ಎಂದಿದೆ. ಇಲ್ಲಿ “ಕೃತಂ” ಎಂದು ಹೇಳದೆ “ಅನುಮತಂ' ಎಂದು ಹೇಳುವುದರಿಂದಲೂ 
ಪರಿಚ್ಛೇದಗಳ ಕಡೆಯ ಪದ್ಯಗಳಲ್ಲಿ “ಕ್ರೀವಿಜಯಪಭೂತಂ” ಎಂಬ ಶಬ್ದವೋ ಅರ್ಥವೋ ಬರುವಂತೆ ಇರುವುದರಿಂದಲೂ, 
“ವೃ ಪತುಂಗ ಸಭಾಸದಂ..... ಪೇಟ್ಟನುತಕಾವ್ಯಂ” ಎಂದು ಗ್ರಂಥದ ಕಡೆಯಲ್ಲಿ ಇರುವುದರಿಂದಲೂ, ದುರ್ಗಸಿಂಹನ 
“ಕ್ರೀವಿಜಯರ ಕವಿಮಾರ್ಗಂ” ಎಂಬ ವಾಕ್ಯಭಾಗದಿಂದಲೂ, ಶ್ರೀವಿಜಯನೇ ನೃಪತುಂಗನ ಸಭಾಸದನಾಗಿದ್ದು ಆತನ 
ಅಂಕಿತದಿಂದ ಗ್ರಂಥವನ್ನು ಬರೆದಿರಬೇಕು ಎ೦ದು ಊಹಿಸಿರುತ್ತಾರೆ. ಕೆಲವರು ಕವಿ ಶ್ರೀವಿಜಯನಲ್ಲ, ಕವೀಶ್ವರನು ಎಂದು 
ಅಭಿಪ್ರಾಯಪಡುತ್ತಾರೆ. ಆದರೆ ನಾಗವರ್ಮ ಭಟ್ಟಾಕಳಂಕರು ನೃಪತುಂಗನೇ ಗಂಥಕತಣ್ಯವೆಂದು ತಿಳಿದಿದ್ದ ಹಾಗೆ ಕಾಣುತ್ತದೆ; 
ಮತ್ತು ಶ್ರೀವಿಜಯನಾಗಲಿ, ಕವೀಶ್ವರನಾಗಲಿ ಬರೆದಿದ್ದರೆ ತಮ್ಮ ಹೆಸರನ್ನೇ ಪ್ರಧಾನಮಾಡಿ “ಪರಮಶ್ರೀವಿಜಯ ಕವೀಶ್ವರ...” 
ಎಂದು ಪೂರ್ವ ಕವಿಗಳ ಪಂಕ್ತಿಯಲ್ಲಿ ಹೇಳಲಾರರಾದದ್ದರಿ೦ದಲೂ, ನೃಪತುಂಗನು ಸಂಸ್ಕೃತದಲ್ಲಿ ಒಂದು ಗಂಥವನ್ನು 
ಬರೆದಿರುವುದರಿಂದಲೂ, ಸ್ವತಂತ್ರ ಗ್ರಂಥವಲ್ಲದೆ ದಂಡಿಯ ಗ್ರಂಥದ ಪರಿವರ್ತನೆಯಾದದ್ದರಿಂದ ತಾನೂ ಆತನ ಶಾಸ್ತ್ರವನ್ನು 
ಒಪ್ಪಿರುವುದಾಗಿ “ಅನುಮತಂ” ಎಂದು ಹೇಳಿರುವನೆಂದು ಸಮಾಧಾನ ಹೇಳಬಹುದು. 
ಈತನ ಗಂಥದಲ್ಲಿ ಹೇಳಿರುವ ಅಲಂಕಾರಶಾಸ್ತ್ರವಿಷಯಕ್ಕಿಂತಲೂ, ಚರಿತ್ರಕಾರನಿಗೆ ಆ ಕಾಲದ ಕನ್ನಡದ ಸ್ಥಿತಿಯನ್ನು 

ಕುರಿತು ಈತನು ಹೇಳಿರುವ ಅಂಶಗಳು ಹೆಚ್ಚು ಬೆಲೆಯೆಳ್ಳವಾಗಿವೆ. ಸಂಸ್ಕೃತ ಕನ್ನಡ ಕವಿಗಳ ವಿಷಯ ಹಿಂದೆಯೇ ಹೇಳಿದೆ. 
ಕನ್ನಡ ದೇಶದ ಎಲ್ಲೆಗಳ ವಿಷಯದಲ್ಲಿ- 

ಕಾವೇರಿಯಿಂದಮಾ ಗೋ 

ದಾವರಿವರವಿರ್ದ ನಾಡದಾ ಕನ್ನಡದೊಳ್‌ 

ಭಾವಿಸಿದ ಜನಪದಂ ವಸು 

ಧಾವಲಯ ವಿಲೀನ ವಿಶದ ವಿಷಯ ವಿಶೇಷಂ (೧-೨೬) 
ಎಂದು ಹೇಳುತ್ತಾನೆ. ಎದರೆ ಆ ಕಾಲದಲ್ಲಿ ಮಹಾರಾಷ್ಟ್ರಭಾಷೆ ಕನ್ನಡವನ್ನು ಇನ್ನೂ ದಕ್ಷಿಣಕ್ಕೆ ಒತ್ತಿರಲಿಲ್ಲವೆಂಬುದು 
ಸ್ಪಷ್ಟವಾಗುತ್ತದೆ. 
ಈ ಪದ್ಯವನ್ನೇ ನಂಜುಡಕವಿ (೧೭ನೆಯ ಶತಮಾನ) ಅನುವಾದಿಸಿರುತ್ತಾನೆ: 

ಕಾವೇರಿಯಿ೦ ಗೋದಾವರಿವರೆಗಮಿ 

ರ್ದಾವಸುಧಾತಳವಳಯ 

ಭಾವಿಸೆ ಕರ್ಣಾಟಕ ಜನಪದವದ 

ನಾವನೊಲಿದು ಬಣ್ಣಿಸುವನು 
ಈ ಕನ್ನಡ ನಾಡಿನ ಮಧ್ಯರಾಷ್ಟ್ರವಾಗಿ 'ಶಿರುಳು ಕನ್ನಡವನ್ನು ಆಡುವ ಪ್ರದೇಶ ಯಾವುದೆಂದರೆ: 

ಅದಆೊಳಗಂ ಕಿಸುವೊಟಲಾ 

ವಿದಿತ ಮಹಾಕೊಪಣನಗರದಾ ಪುಲಿಗೆಟ್‌ಯಾ 

ಸದಭಿಸ್ತುತಮಪ್ಪೊಂಕು೦ 

ದದ ನಡುವಣ ನಾಡೆ ನಾಡೆ ಕನ್ನಡದ ತಿರುಳ್‌ (೧-೩೭) 
ಮುಂದಿನ ಶತಮಾನದಲ್ಲಿ ಇದೇ ಅರ್ಥವನ್ನು 

ರಾಜಸುಧಾನಿಯ ಪುಟವಹ್‌ 

ಸಾಜದ ಪುಲಿಗೆಟ್‌ಯ ತಿರುಳ ಕನ್ನಡದೊಳ್‌ 
ಎಂದು ಪಂಪನೂ (ಭಾರತ ೧೪-೫೮). 

ಕನ್ನಡಮೆರಡುನ್ಯೂಷಜಅ 

ಕನ್ನಡಮಾ ತಿರುಳ ಕನ್ನಡಂ 
ಎಂದು ರನ್ನನೂ (ಗದಾಯುದ್ಧ ೧-೪೨) ಹೇಳುತ್ತಾರೆ. 
ಕನ್ನಡಿಗರು ಬಹಳ ಬುದ್ಧವ೦ತರೆಂದೂ, ಕಾವ್ಯದಲ್ಲಿ ಬೇಗ ದೋಷವನ್ನು ಹಿಡಿಯುವರೆಂದೂ ಹೇಳುತ್ತಾನೆ: 


ಪದನಟ್‌ದು ನುಡಿಯಲುಂ ನುಡಿ 
ದುದನಜ್‌ದಾರಯಲುಮಾರ್ಪರಾ ನಾಡವರ್ಗಳ್‌ 
ಚದುರರ್‌ ನಿಜದಿಂ ಕುಜ್‌ತೋ 
ದದೆಯುಂ ಕಾವ್ಯಪ್ರಯೋಗಪರಿಣತಮತಿಗಳ್‌ (೧-೩೮) 
ಬಳಿಕ, ಹಿಂದಿನ ಕಾವ್ಯದ "ಪಟಗನ್ನಡಮಂ ಪೊಲಗೆಡಸಿ" ಕವಿಗಳು ಬರೆಯುತ್ತಾರೆಂದೂ, "ಕನ್ನಡ೦ಗಳೊಳ್‌ ದೇಶಿ 
ಬೇಜೌಬೇಅಪ್ಪುದಜು೦ ವಾಸುಕಿಯು೦ ದೋಸಮಿನಿತೆಂದಜೆಯಲಾಜದೆ ಬೇಸಹುಗುಂ" ಎಂದೂ ಹೇಳಿ, ಕನ್ನಡ ಭಾಷೆಯಲ್ಲಿ 
ಉತ್ತರದಕ್ಷಿಣಮಾರ್ಗದಲ್ಲಿದ್ದ ಕೆಲವು ಶಬ್ದಗಳ ಬೇರೆಬೇರೆ ರೂಪಗಳನ್ನೂ ಶೈಲಿಯನ್ನೂ ತಿಳಿಸಿ (೨. ೯೯-೧೦೮), ಬೆದಂಡೆ, 
ಚತ್ತಾಣಗಳೆಂಬ ಎರಡು ವಿಧ ಪದ್ಯಕಾವ್ಯಗಳುಂಟೆಂದು ಹೇಳುತ್ತಾನೆ. 
ನುಡಿಗೆಲ್ಲಂ ಸಲ್ಲದ ಕ 
ನ್ನಡದೊಳ್‌ ಚತ್ತಾಣಮುಂ ಬೆದಂಡೆಯುಮೆಂದೀ 
ಗಡಿನ ನೆಗಟ್‌ಯ ಕಬ್ಬದೊ 
ಳೂಡಂಬಡಂ ಮಾಡಿದರ್‌ ಪುರಾತನ ಕವಿಗಳ್‌ (೧-೩೨) 
ಕಂದವೂ, ವೃತ್ತವೂ, ಒಂದೊಂದು ಜಾತಿಯೂ, ಇರುವುದು ಬೆದಂಡೆಯೆಂದೂ; ಕಂದಗಳು ಹಲವಾಗಿ, ವೃತ್ತಗಳು, 
ಅಕ್ಕರೆ, ಚೌಪದಿ, ಗೀತಿಕೆ, ತಿವದಿ(ತ್ರಿಪದಿ) ಇರುವುದು ಚತ್ತಾಣವೆಂದೂ ಲಕ್ಷಣವನ್ನು ಹೇಳಿದ್ದಾನೆ. 
ಈತನ ಭಾಷೆ ಹಳಗನ್ನಡವೇ ಆದರೂ ಅಲ್ಲಲ್ಲಿ ಪೂರ್ವದ ಹಳಗನ್ನಡದ ರೂಪಗಳು ಇವೆ. ಈತನು ಮುಖ್ಯವಾಗಿ 
ಕಂದಗಳನ್ನೇ ಪ್ರಯೋಗಿಸಿದ್ದಾನೆ; ಗೀತಿಕೆಗಳೂ, ಸಣ್ಣ ಸಂಸ್ಕೃತ ವೃತ್ತಗಳೂ ಸುಮಾರಾಗಿವೆ; ಪ್ರಸಿದ್ಧ ವೃತ್ತಗಳು ಬಹಳ ಕಡಿಮೆ; 
ಪರಿಚ್ಛೇದಗಳ ಅಂತ್ಯದಲ್ಲಿ ಒಂದೆರಡು ಔಪಚ್ಛಂದಸಿಕವೂ ಇವೂ ಇವೆ; ಪರಿಚ್ಛೇದ ಸಮಾಪ್ತಿಯನ್ನು ಹೇಳುವುದಕ್ಕೆ ಮಾತ್ರ 
ಗದ್ಯವಿದೆ. 
ಈ ಗ್ರಂಥದಲ್ಲಿ ಕವಿಯೇ ಬರೆದಿರತಕ್ಕ ಎರಡು ಅನುಷ್ಟುಪ್ಪುಗಳು: 


ಇವು ದುಷ್ಟರ ಕಾವ್ಯಂಗಳ್‌ 

ಸವಿಶೇಷ ವಿವರ್ತಿಗಳ್‌ 

ಸುವಿಚಾರಿತಮೀ ತೋರ್ಪೆ 

ನಿವಟೌ ಲಕ್ಷ್ಮಭೇದಮಂ (೨-೧೧೧) 


ಗತಪ್ರತ್ಯಗತೋಪಾತ್ತ 
ಚತುಷ್ಟಯ ವಿಕಲ್ಪಮೀ 
ಪ್ರತೀತಿ ತೋರ್ಪೆನಾ ಗೂಢ 
ಚತುರ್ಥಂಗಳ ಲಕ್ಷ್ಮಮಂ (೨-೧೧೭) 
ವಾಕ್ಚಾತುರ್ಯವನ್ಮೂ, ಕವಿತಾಶಕ್ತಿಯನ್ನೂ, ಕಾವ್ಯಪ್ರಯೋಜನವನ್ನೂ ಕುರಿತು ಹೇಳುವುದು: 


ಕುಜೆವಂತು ಪೆಐಣರ ಬಗೆಯಂ 

ತೆಣಿದಿರೆ ಪೆಂರ್ಗಟೆಪಲಾರ್ಪವ೦ ಮಾತಣಜಿವಂ 
ಕಿಚೆದಳಳೆ ಪರಿದುಮರ್ಥಮ 

ನಜೆಪಲ್‌ ನೆಜ್‌ವಾತನಾತನಿಂದಂ ನಿಪುಣ 


ನುಡಿಯಂ ಛಂದದೊಳೊಂದಿರೆ 
ತೊಡರ್ಚಲಜಅಜೆವಾತನಾತನಿಂದಂ ಜಾಣ೦ 
ತಡೆಯದೆ ಮಹಾದಧ್ವಕೃತಿಗಳ 
ನೊಡರಿಸಲಾರ್ಪಾತನೆಲ್ಲರಿಂದಂ ಬಲ್ಲಂ 


ಮಾತಲೆವರ್‌ ಕೆಲಬರ್‌ ಜಗ 
ತೀತಳಗತಮನುಜರೊಳಗೆ ಮಾತಜೆವವರೊಳ್‌ 
ನೀತಿವಿದರಮಳ ಕವಿತಾ 

ನೀತಿಯುತರ್‌ ಕೆಲರೆ ಪರಮಕವಿವೃಷಭರ್ಕಳ್‌ 


ಪಾಪಮಿದು ಪುಣ್ಯಮಿದು ಹಿತ 

ರೂಪಮಿದಹಿತಪ್ರಕಾರಮಿದು ಸುಖಮಿದು ದುಃ 

ಖೋಪಾತ್ತಮಿದೆಂದಅ*ಪುಗು 

ಮಾ ಪರಮಕವಿಪ್ರಧಾನರಾ ಕಾವ್ಯಂಗಳ್‌ (೧ ೧೫-೧೮) 
ಈತನು ಉದಾಹರಿಸಿರುವ ಕೆಲವು ಪದ್ಯಗಳು: 

ಕೇಡಡಸಿದಂದು ಬಗೆಯುಂ 

ಕೂಡದು ಕೂಡಿದುದುಮಟೆದು ವಿಪರೀತಮುಮಂ 

ಮಾಡುಗುಮುದಣೆಂ ಕರ್ಮ 

ಕ್ಕೋಡಿ ಬರ್ದುಂಕಲ್ಕಮಣೆವರಾರ್‌ ಭೂತಳದೊಳ್‌ (೧-೭೧) 


ಶಶಧರಂಬಿಬಾನನೆಯಂ 

ರುಷಕೇತನಕೇತನಾಭತನುತನುವಂ ತಾಂ 

ಬಿಸವಿಶದವರ್ಣೆಯಂ ಕಂ 

ಡೊಸೆದಂ ಬನದೊಳಗೆ ಜನಕತನಯಳನಣುವಂ (೨-೮೮) 


ಅಲರಂಬು ಕರ್ಬುವಿಲ್‌ ಕೋ 

ಮಲ ಸರಸಿಜನಾಳತಂತು ತಿರು ಮತ್ತಿವಟೌ 

ಬಲದಿನಗಲ್ಲರನೆಚ್ಚಾ 

ತ್ರಿರೋಕಮಂ ಕಂತು ಬಸಕೆ ಬರಿಸುವನೆಂತುಂ (೩-೧೨೧) 


ಮಿಗೆ ಪಟೆವರೆನೆನ್ನದೆ 

ಪೊಗಲ್ಬ್‌ರ್‌ ನೆರೆದೆಲ್ಲರೆನ್ನನ್ನದೆ ತನ್ನೊಳ್‌ 

ಬಗೆದುಭಯಲೋಕಹಿತದೊಳ್‌ 

ನೆಗಜ್‌ ಜನಂ ಪಟೆಗೆ ಪೊಗಟ್ಟ್‌ ತನಗೇನದಖೊಳ್‌ (೩-೧೭೯) 


(೪) ಅಸಗ, ಗುಣನಂದಿ, ಗುಣವರ್ಮ: ಕೇಶಿರಾಜನು ತನ್ನ ವ್ಯಾಕರಣದಲ್ಲಿ ಲಕ್ಷ್ಯವಾಗಿ ಇಟ್ಟುಕೊಂಡಿರುವ ಕವಿಗಳನ್ನು ಈ 
ಪದ್ಯದಲ್ಲಿ ಹೇಳುತ್ತಾನೆ: 


ಗಜಗನ ಗುಣನಂದಿಯ ಮನ 
ಸಿಜನಸಗನ ಚಂದಭಟ್ಟ ಗುಣವರ್ಮ ಶ್ರೀ 
ವಿಜಯರ ಹೊನ್ನನ ಹಂಪನ 
ಸುಜನೋತ್ತಂಸನ ಸುಮಾರ್ಗಮಿದೌಳೆ ಲಕ್ಷ್ಯಂ 
ಇವರಲ್ಲಿ ಶ್ರೀವಿಜಯನ ವಿಷಯ ಹಿಂದೆ ಹೇಳಿದ್ದಾಯಿತು; ಹೊನ್ನನೂ ಹ೦ಪನೂ ಮುಂದೆ ಬರುವರು. 
ಮಿಕ್ಕವರಲ್ಲಿ ಅಸಗನು, ಪೊನ್ನನ ಹಿಂದೆ ಇದ್ದವನು: "ಕನ್ನಡ ಕವಿತೆಯೊಳಸಗಂಗನ್ನೂರ್ಮಡಿ" ಎಂದು ಪೊನ್ನನು 
ಹೇಳಿರುತ್ತಾನೆ. ಗುಣನಂದಿಯೂ ಗುಣವರ್ಮನೂ ಸುಮಾರು ೯೦೦ರಲ್ಲಿ ಇದ್ದಿರಬಹುದು; ಇವರನ್ನು ನೃಪತುಂಗನು 
ಹೇಳದಿರುವುದರಿಂದ ಆತನಿಗೆ ಈಚೆಯವರು. ಮಲ್ಲಿಕಾರ್ಜುನನು ಗುಣನಂದಿಯ ಗ್ರಂಥದಿಂದ ಉದಾಹರಣೆಗಳನ್ನು 


ತೆಗೆದಿರುವಂತೆ ಹೇಳುತ್ತಾನೆ. ಗುಣವರ್ಮನ ಗಂಥದಿಂದ ವಿದ್ಯಾನ೦ದನ ಕಾವ್ಯಸಾರದಲ್ಲಿ ಪದ್ಯಗಳನ್ನು ಕೊಟ್ಟಿದೆ. ಗುಣವರ್ಮ 
ಎಂಬ ಹೆಸರಿನವರು ಇಬ್ಬರು ಇದ್ದಾರೆ. ಜನ್ನನನ್ನು (೧೨೦೯) ಸ್ತುತಿಸಿರುವನು ಒಬ್ಬನು (ಸು. ೧೨೩೫); ನಯಸೇನನು 
(೧೧೧೨) ಸ್ತುತಿಸಿರುವನೊಬ್ಬನು. ಇವನೇ ಇಲ್ಲಿ ಹೇಳಿರುವ ಮೊದಲನೆಯ ಗುಣವರ್ಮ (ಸು. ೯೦೦). 

ಈ ಗುಣವರ್ಮನು ಒಂದು ಹರಿವಂಶವನ್ನು ಬರೆದಿರುವಂತೆ ಕೇಶಿರಾಜನೂ, ಇದನ್ನೇ ನೇಮಿನಾಥಪುರಾಣವೆಂದು 
ಪಾರ್ಶ್ವನೂ ಹೇಳಿದ್ದಾರೆ. ಶೂದಕವೆಂಬ ಗ್ರಂಥವನ್ನು ಬರೆದಿರುವುದಾಗಿ ವಿದ್ಯಾನಂದನ ಕಾವ್ಯಸಾರದಿಂದ ತಿಳಿಯಬರುತ್ತದೆ. ಈ 
ಶೂದ್ರಕ ಗಂಥದಲ್ಲಿ "ಮಹೇಂದ್ರಾಂತಕ. ಕಾಮದ ಎಂಬ ಬಿರುದುಗಳುಳ್ಳ ಗಂಗಕಾಜಕಾಡ ಎರೆಯಪ್ಪನನ್ನು (೮೮೬-೯೧೩) 
ಶೂದಕನಿಗೆ ಹೋಲಿಸಿದ್ದಾನೆ." ತನ್ನ ಪೋಷಕನಾದ ರಾಜನನ್ನು ಪ್ರಸಿದ್ಧ "ಪುರುಷರಿಗೆ ಹೋಲಿಸಿ ಒಂದು ಲೌಕಿಕ ಕಾವ್ಯವನ್ನೂ 
ತೀರ್ಥಕರಾದಿಗಳ ಪುರಾಣವನ್ನು “ಹೇಳಿ ಒಂದು ಬಾ ಕಾವ್ಯವನ್ನೂ ಬರೆಯುವ ಪದ್ಧತಿಗೆ ನಾವು ತಿಳಿದಮಟ್ಟಿಗೆ 
ಗುಣವರ್ಮನೇ ಮೊದಲು. ಪಂಪ, ಪೊನ್ನ, ರನ್ನ ಮುಂತಾದವರು ರು ಪದ್ಧತಿಯನ್ನು ಅನುಸರಿಸಿದ್ದಾರೆ. 

ಈ ಗಂಗರ ಕಾಲದಲ್ಲಿಯೇ ಗುಣಗಾಂಕಿಯವೆಂಬ ಒಂದು ಛ೦ದಶಾಸ್ತ್ರ ಹುಟ್ಟಿದಂತೆ ತಮಿಳು ಗಂಥದಿಂದ 
ತಿಳಿಯಬರುತ್ತದೆ. 

೪ 

ಅ೦ತೂ ೧೦ನೆಯ ಶತಮಾನದ ಹೊತ್ತಿಗೆ ಕನ್ನಡದಲ್ಲಿ ಸಾಹಿತ್ಯದ ದಾರಿ ಸಮೆದು, ಪ್ರೌಢಕವಿಗಳ ವಿಜಯಯಾತ್ರೆಗೆ 
ಸಕಲ ಸನ್ನಾಹವೂ ನಡೆದಿತ್ತು ಭಾಷೆ ಪ್ರಾಕೃತ ಸಂಸ್ಕೃತ ಶಬ್ದಗಳಿಂದ ತುಂಬಿ, ಗ್ರಾಮ್ಯ, ದೇಶಿರೂಪಗಳನ್ನು ಬಿಟ್ಟು 
ಗ್ರಂಥಾರ್ಹವಾದ ಹಳಗನ್ನಡವಾಗಿತ್ತು. ಸಂಸ್ಕೃತದಿಂದಲೂ. ಪ್ರಾಕೃತದಿಂದಲೂ, ಕನ್ನಡದಿ೦ದಲೂ, ಉಚಿತವಾದ ವೃತ್ತಗಳು 
ಒದಗಿದ್ದುವು. ಉತ್ತಮವಾದ ಸಂಸ್ಕತ ಕಾವ್ಯಗಳನ್ನೂ, ಟಕ್‌ ಗಂಥಗಳನ್ನೂ ಅಭ್ಯಾಸಮಾಡಿ, ಉಭಯಕವಿಗಳಾಗಬಲ್ಲ 
ವಿದ್ವಾಂಸರನೇಕರು ಕನ್ನಡ ದೇಶದಲ್ಲಿ ರಾಜಸಭೆಗಳನ್ನು ಅಲಂಕರಿಸಿದರು. ಉತ್ತರದಲ್ಲಿ ರಾಷ್ಟ್ರಕೂಟ ಚಾಳುಕ್ಕರೂ, ದಕ್ಷಿಣದಲ್ಲಿ 
ಗಂಗರೂ ಪ್ರಬಲರಾಗಿ ದೇಶಭಾಷೆಯಲ್ಲಿ ಗಂಥಗಳನ್ನು ಬರಸಿ ತಮ್ಮ ಕೀರ್ತಿಯನ್ನು ಸ್ಥಿರವಾಗಿ ನಿಲ್ಲಿಸುವ 
ಉತ್ಸಾಹವುಳ್ಳವರಾದರು. ಕೊಪಣ, ಶ್ರವಣಬೆಳ್ಗೊಳ, ಮ್‌ ಜೈನಕ್ಷೇತ್ರಗಳಲ್ಲಿಯೂ ರಾಜರ ಆಸ್ಥಾನಗಳಲ್ಲಿಯೂ ಇದ್ದ 
ಯೋಗಿಗಳೂ ಗುರುಗಳೂ ತಮ್ಮ ಮತಬೋಧನೆಗಾಗಿ ಕನ್ನಡದಲ್ಲಿ ಾವನಿರ್ಮಾಣಕ್ಕೆ ಪ್ರೇರಕರಾದರು. “ಕವಿತಾಮಾರ್ಗವನ್ನು 
ಕವಿರಾಜಮಾರ್ಗವೂ ಗುಣಗಾಂಕಿಯವೂ ತೋರಿಕೊಟ್ಟುವು. ಶ್ರೀವರ್ಧ, ಶ್ರೀವಿಜಯ, ಗುಣವರ್ಮ ಮುಂತಾದ ಕವಿಗಳು 
ಶ್ರೇಷ್ಠವಾದ ಕಾವ್ಯಗಳನ್ನು ಗದ್ಯದಲ್ಲಿಯೂ ಪದ್ಯದಲ್ಲಿಯೂ ಬರೆದು, ಲೌಕಿಕ ಧಾರ್ಮಿಕ ಶಾಸ್ತಿಕ ವಿಷಯಗಳನ್ನು ಕನ್ನಡದಲ್ಲಿ 
ಸಾಧ್ಯವಾಗುವಂತೆ ಮಾಡಿದರು. ಈ ಮತಬೋಧಕರ, ಲಾಕ್ಷಣಿಕರ, ಕವಿಗಳ ಕೃಷಿಯಿಂದ, ಕನ್ನಡ ಸಾಹಿತ್ಯದ ಬೂಮಿ 
ಸಾರಪತ್ತಾಗಿ, ಕಡೆಗೆ ಪಂಪ, ಪೊನ್ನ ರನ್ನ ಎಂಬ ಕವಿರತ್ನತ್ರಯದ ಕಾವ್ಯಗಳಲ್ಲಿ ಉತ್ತ ಕಷ್ಟವಾದ ಫಲವನ್ನು 
ಕೊಡುವಂತಾಯಿತು. 

ಈ ಆರಂಭಕಾಲದ ಗಂಥಗಳಲ್ಲಿ, ಸಿಕ್ಕಿರುವ ಒಂದು ಗ್ರಂಥವನ್ನು, ಅದರಲ್ಲಿರುವ ಕೆಲವು ಉದಾಹರಣೆಗಳ 
ಮುರುಕುಗಳನ್ನು, ಬಿಟ್ಟರೆ ಮಿಕ್ಕುವೆಲ್ಲವೂ ಮುಳುಗಿಯೇ ಹೋದುವೇ? ಇನ್ನೂ ಕೆಲವಾದರೂ ಒಳಗೆಯೇ ಅಡಗಿದ್ದು ಪ್ರಕಾಶಕ್ಕೆ 
ಬಂದಾವೆ? ಬಂದರೆ, ಆ ಕಾಲದ ಭಾಷೆ ಛಂದಸ್ಸು, ಕಾವ್ಯಸ್ಥರೂಪ, ಇವುಗಳ ವಿಷಯ ಎಷ್ಟು ತಿಳಿವಳಿಕೆಯಾದೀತು! 
ಚರತ್ರಕಾರರೂ, ಕಾವ್ಯರಸಿಕರೂ, ಬಹಳ ಕುತೂಹಲದಿಂದ ಈ ಕತ್ತಲೆಯ ತೆರೆ ಎದ್ದೀತೆ ಎ೦ದು ಅತ್ತಕಡೆಯೇ ಕಣ್ಣಾಗಿರುವರು. 

೪. ಜೈನಕವಿಗಳು 
ಒಟ್ಟು ದೃಷ್ಟಿ: ಕನ್ನಡ ಸಾಹಿತ್ಯವನ್ನು ಮೊದಲು ಉತ್ತಮದಶೆಗೆ ಸ ಜೈನ ಕವಿಗಳು. ಕವಿಚರಿತಕಾರರು ಹೇಳಿರುವ ೧೭೫ 
ಜೈನ ಕವಿಗಳಲ್ಲಿ, ಪ್ರಮುಖರಾದ ಸಾರು ೪೫” ಜನರನ್ನು ಆಯ್ದುಕೊಂಡು, ಅವರ ಹೆಸರು, ಕಾಲ, ಗಂಥಗಳನ್ನು ಒಂದೇ 
ಹ ಷ್ಟಿಗೆ ಬೀಳುವಂತೆ ಇಲ್ಲಿ ತೋರಿಸಿದೆ. 
ಧಿ. ರಾಷ್ಟಕೊಟ- -ಚಾಳುಕ್ಯ-ಗಂಗರ ಕಾಲ (೯೪೧-೧೧೦೦) 

ಪಂಪ (೯೪೧): ಆದಿಪುರಾಣ, ವಿಕಮಾರ್ಜುನವಿಜಯ.” 

ಪೊನ್ನ (ಸು.೯೫೦): ಶಾಂತಿಪುರಾಣ, ಎ. AN 

ಚಾವುಂಡರಾಯ (೯೭೮): ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ (ಗದ್ಯ). 

ನಾಗವರ್ಮ ೧ (ಸು.೯೯೦): ಕಾದಂಬರಿ, ಛಂದೋಂಬುಧಿ (ಛಂದಸ್ಸು). 


* ಕಾವ್ಯಸಾರ, ಪದ್ಯ 215, 437, 551 
1 ಬೇರೆ ಹೇಳದಿದ್ದರೆ ಗ್ರಂಥ ಚಂಪೂ ಕಾವ್ಯವೆಂದು ತಿಳಿಯಬೇಕು. 


ರನ್ನ (೯೯೩): ಅಜಿತಪುರಾಣ, ಸಾಹಸಭೀಮವಿಜಯ. 
ಶ್ರೀಧರಾಚಾರ್ಯ (೧೦೪೯): ಚಂದಪ್ರಭಚರಿತೆ, ಜಾತಕತಿಲಕ (ಜ್ಯೋತಿಷು. 
ಶಾಂತಿನಾಥ (೧೦೬೮): ಸುಕುಮಾರಚರಿತ. 
೨. ಕಳಚುರ್ಯ-ಹೊಯ್ದಳರ ಕಾಲ (೧೧೦೦-೧೩೫೦) 
ನಾಗಚಂದ್ರ (ಸು.೧೧೦೦): ರಾಮಚಂದ್ರಚರಿತಪುರಾಣ, ಮಲ್ಲಿನಾಥಪುರಾಣ. 
ಬ್ರಹ್ಮಶಿವ (ಸು.೧೧೦೦): ಸಮಯಪರೀಕ್ಷೆ (ಕಂದವೃತ್ತ). 
ನಯಸೇನ (೧೧೧೨): ಧರ್ಮಾಮೃತ. 
ಕರ್ಣಪಾರ್ಯ (ಸು.೧೧೪೦): ನೇಮಿನಾಥಪುರಾಣ. 
ನಾಗವರ್ಮ ೨ (ಸು.೧೧೪೫): ಕಾವ್ಯಾವಲೋಕನ (ಅಲಂಕಾರ, ವ್ಯಾಕರಣ), ಕರ್ಣಾಟಕ ಭಾಷಾ 
ಭೂಷಣ (ವ್ಯಾಕರಣ), ವಸ್ತುಕೋಶ (ನಿಘಂಟು). 
ವೃತ್ತವಿಲಾಸ (ಸು.೧೧೬೦): ಧರ್ಮಪರೀಕ್ಷೆ. 
ನೇಮಿಚಂದ್ರ (ಸು.೧೧೭೦): ಲೀಲಾವತಿ, ನೇಮಿನಾಥಪುರಾಣ. 
ಬೊಪ್ಪಣ (ಸು.೧೧೮೦): ಗೊಮ್ಮಟಸ್ತುತಿ (ವೃತ್ತ. 
ಅಗ್ಗಳ (೧೧೮೯): ಚಂದ್ರಪ್ರಭಪುರಾಣ. 
ಆಚಣ್ಣ (ಸು.೧೧೯೫): ವರ್ಧಮಾನ ಪುರಾಣ. 
ಬಂಧುವರ್ಮ (ಸು.೧೨೦೦): ಹರಿವಂಶಾಭ್ಯುದಯ, ಜೀವಸ೦ಬೋಧನೆ. 
ಪಾರ್ಶ್ವ (೧೨೦೫): ಪಾರ್ಶ್ವನಾಥಪರಾಣ. 
ಜನ್ನ (೧೨೦೯): ಯಶೋಧರಚರಿತೆ (ಕ೦ದವೃತ್ರು. (೧೨೩೦): ಅನಂತನಾಥ ಪುರಾಣ. 
ಶಿಶುಮಾಯಣ (ಸು.೧೨೩೩): ತ್ರಿಪುರದಹನ ಸಾಂಗತ್ಯ ಅ೦ಜನಾಚರಿತ್ರೆ (ಸಾಂಗತ್ಯ). 
ಗುಣವರ್ಮ ೨ (ಸು.೧೨೩೫): ಪುಷ್ಪದಂತಪುರಾಣ, ಚ೦ದ್ರನಾಥಾಷ್ಟಕ. 
ಕಮಲಭವ (ಸು.೧೨೩೫): ಶಾಂತೀಶ್ವರಪುರಾಣ. 
ಆಂಡಯ್ಯ (ಸು.೧೨೩೫): ಕಬ್ಬಿಗರಕಾವ. 
ಮಲ್ಲಿಕಾರ್ಜುನ (ಸು.೧೨೪೫): ಸೂಕ್ತಿಸುಧಾರ್ಣವ (ಕಾವ್ಯಸಂಗಹ). 
ಮಹಾಬಲ (೧೨೪೫): ನೇಮಿನಾಥಪುರಾಣ. 
ಕೇಶಿರಾಜ (ಸು.೧೨೬೦): ಶಬ್ದಮಣಿದರ್ಪಣ (ವ್ಯಾಕರಣ). 
ಕುಮುದೇಂದು (ಸು.೧೨೭೫): ರಾಮಾಯಣ (ಷಟ್ಟದಿ). 
ನಾಗರಾಜ (೧೩೩೧): ಪುಣ್ಯಾಸವ. 
೩. ವಿಜಯನಗರದ ರಾಜರ ಕಾಲ (೧೩೫೦-೧೫೬೫) 
ಮಂಗರಾಜ (ಸು.೧೩೬೦): ಖಗೇಂದ್ರಮಣಿದರ್ಪಣ (ವೈದ್ಯ). 
ಮಧುರ (ಸು.೧೩೮೫): ಧರ್ಮನಾಥಪುರಾಣ. 
ಆಯತವರ್ಮ (ಸು.೧೪೦೦): ರತ್ನಕರಂಡಕ. 
ಭಾಸ್ಕರ (೧೪೨೪): ಜೀವಂಧರಚರಿತೆ (ಷಟ್ಟದಿ). 
ಬೊಮ್ಮರಸ (ಸು.೧೪೮೫): ಸನತ್ಯುಮಾರಚರಿತೆ (ಷಟ್ಪದಿ), ಜೀವಂಧರ ಸಾಂಗತ್ಯ. 
ಮಂಗರಸ (೧೫೦೮): ಜಯನೃಪಕಾವ್ಯ (ಷಟ್ಪದಿ), ಸಂಯಕ್ಷ್ವಕೌಮುದಿ (ಷಟ್ಟದಿ). 
ವಿದ್ಯಾನಂದ (೧೫೩೩): ಕಾವ್ಯಸಾರ (ಕಾವ್ಯಸ೦ಗ್ರಹ). 
ಸಾಳ್ವ (ಸು.೧೫೫೦): ಭಾರತ (ಷಟ್ಪದಿ), ರಸರತ್ನಾಕರ (ಅಲಂಕಾರ). 
ದೊಡ್ಡಯ್ಯ (ಸು.೧೫೫೦): ಚಂದ್ರಪ್ರಭಚರಿತೆ (ಸಾಂಗತ್ಯ). 
ರತ್ನಾಕರ (೧೫೫೭): ಭರತೇಶವೈಭವ (ಸಾಂಗತ್ಯ), ಶತಕಗಳು. 
೪. ಮೈಸೂರು ರಾಜರ ಕಾಲ (೧೫೬೫-೧೮೦೦) 
ಬಾಹುಬಲಿ (ಸು.೧೫೬೫): ನಾಗಕುಮಾರ ಕಥೆ (ಸಾಂಗತ್ಯ). 
ಪದ್ಮರಸ (೧೫೯೯): ಶೃಂಗಾರ ಕಥೆ (ಸಾಂಗತ್ಯ). 


ಭಟ್ಟಾಕಳಂಕ (೧೬೦೪): ಕರ್ಣಾಟಕ ಶಬ್ದಾನುಶಾಸನ (ಸಂಸ್ಕೃತ ಸೂತ್ರ). 

ಪಂಚಬಾಣ (೧೬೧೪): ಭುಜಬಲಿಚರಿತೆ (ಸಾಂಗತ್ಯ). 

ಚಂದಮ (೧೬೪೬): ಗೊಮ್ಮಟಚರಿತೆ (ಸಾಂಗತ್ಯ). 

ಧರಣಿಪಂಡಿತ (ಸು.೧೬೫೦): ಬಿಜ್ಜಳರಾಯಚರಿತೆ (ಸಾಂಗತ್ಯ). 

ಚಿದಾನಂದ (ಸು.೧೬೮೦): ಮುನಿವಂಶಾಭ್ಯುದಯ (ಸಾಂಗತ್ಯ). 

ದೇವಚಂದ್ರ (೧೭೯೭): ರಾಮಕಥಾವತಾರ. (೧೮೩೦): ರಾಜಾವಳೀಕಥೆ (ಗದ್ಯ). 

ಚಂದ್ರಸಾಗರವರ್ಣಿ (೧೮೧೦): ಕದಂಬಪುರಾಣ (ಷಟ್ಪದಿ), ಪರಶುರಾಮ ಭಾರತ (ಷಟ್ಟದಿ), 

ಭವ್ಯಾಮೃತ (ಕಂದ). 

ರಾಷ್ಟ್ರಕೂಟ- -ಚಾಳುಕ್ಯ- ಗಂಗರ ಕಾಲ 

ಚಿನ್ನದ ಮೊದಲು ಬೆಳೆ: ಹತ್ತನೆಯ ಶತಮಾನದಲ್ಲಿ ಕನ ಡಸಾಹಿತ್ಯವು ಇಬ್ಬರು-ಮೂವರು ಮಹಾಕವಿಗಳಿಂದ ಕವಿತಾ 
ಸಾಮಾಜದ ತಳಹದಿಯನ್ನು ಭದವಾಗಿ ಹಾಕಿತು. ಉತ್ತರ ಕರ್ಣಾಟಕದಲ್ಲಿ ಚಾಳುಕ್ಕ ರಾಷ್ಟಕೂಟರ ಆಶ್ರಯದಲ್ಲಿ ಪಂಪ 
ಪೊನ್ನರೂ, ದಕ್ಷಿಣ ಕರ್ಣಾಟಕದಲ್ಲಿ ಗಂಗರ ಆಶ್ರಯದಲ್ಲಿ ಚಾವುಂಡರಾಯ ನಾಗವರ್ಮ, ಉಭಯರ ಆಶ್ರಯದಲ್ಲಿ 
ರನ್ನನೂ ಧಾರ್ಮಿಕ, ಲೌಕಿಕ, ಶೃಂಗಾರ ಕಾವ್ಯಗಳನ್ನೂ ಲಕ್ಷಣಗಂಥವನ್ನೂ ರಚಿಸಿ ಮುಂದಿನ ಕವಿಗಳಿಗೆ 
ಆದರ್ಶಪ್ರಾಯರಾದರು. ಹಿಂದಿನ ಕಾವ್ಯಗಳ ಸಾರವಲ್ಲಾ ಇವರ ಕಾವ್ಯಗಳಲ್ಲಿ ಸೇರಿಹೋಯಿತು. ಚಾವುಂಡರಾಯನು 
ತೀರ್ಥಕರರ, ಜೈನ ಇತಿಹಾಸಗಳ, ಕಥಾಸಾರಾಂಶವನ್ನೆಲ್ಲಾ ಗದ್ಯದಲ್ಲಿ ಸಂಗ್ರಹಿಸಿದನು. ನಾಗವರ್ಮನು ಸಂಸ್ಕೃತ ಮತ್ತು ಕನ್ನಡ 
ಛಂದಸ್ಸುಗಳನ್ನು ವಿವರಿಸಿ ಪ್ರದರ್ಶಿಸಿದನು. “ರತ್ನತ್ರಯ''ವೆಂದು ಪ್ರಸಿದ್ಧರಾದ ಪಂಪ ಪೊನ್ನ ರನ್ನರು ಶಾಂತಿರಸಪ್ರಧಾನವಾದ 
ತೀರ್ಥಕರ ಚರಿತ್ರೆಗಳನ್ನೂ ವೀರರಸ ಪ್ರಧಾನವಾದ ಭಾರತ ರಾಮಾಯಣ ಕಥೆಗಳನ್ನೂ ಉತ್ತಮವಾದ ಚಂಪೂ ಕಾವ್ಯಗಳಲ್ಲಿ 
ಎರಕಹೊಯ್ದು ದಿವ್ಯ ವಿಗ್ರಹಗಳನ್ನಾಗಿ ಮಾಡಿ ನಿಲ್ಲಿಸಿದರು. ನಾಗವರ್ಮನು ಬಾಣನ ಕಾದಂಬರಿಯನ್ನು ಕನ್ನಡಿಸಿ ಅದ್ಭುತರಸ 
ಶೃಂಗಾರರಸಗಳು ತುಂಬಿರುವ ಪ್ರೇಮಕಥೆಗೆ ಮೇಲುಪಂಕ್ತಿಯನ್ನು ಹಾಕಿದನು. ಅಂದಿನಿಂದ ಇಂದಿನವರೆಗೂ, ಸುಮಾರು 
ಸಾವಿರ ವರ್ಷಗಳ ಕಾಲ, ಧರ್ಮಕಥೆ, ವೀರಕಥೆ, ಪ್ರೇಮಕಥೆಯನ್ನು ಬರೆಯತಕ್ಕವರಿಗೆಲ್ಲಾ ಪಂಪ ರನ್ನ ನಾಗವರ್ಮರು 
“ಗುರುತಾ ಪ್ರತೀತಿ””ಯನ್ನು ಕೈಕೊಂಡವರಾಗಿದ್ದಾರೆ. 

ಪಂಪ 

ಕನ್ನಡ ಕವಿಗಳಿಗೆಲ್ಲಾ ಆದಿಕವಿ, ಸಮ್ರಾಜ್ಯ, “ಪಸರಿಪ ಕನ್ನಡಕ್ಕೊಡೆಯನೊರ್ವನೆ”* ಪಂಪ. ಈತನನ್ನು ಹೆತ್ತು 
ಕನ್ನಡಮಾತೆ ಮಹಾಕವಿಮಾತೆಯಾದಳು. ಈತನ ಕಾವ್ಯಗಳು ಹಿಂದಿನ ಕಾವ್ಯಗಳನ್ನೆಲ್ಲಾ “ಇಕ್ಕಿ ಮೆಟ್ಟಿದುವು'', ಮುಂದಿನ 
ಕಾವ್ಯಗಳಿಗೆಲ್ಲಾ ಬಟ್ಟೆದೋರಿದುವು. ಈತನು ಬೆಳೆಯುತ್ತಿದ್ದಾಗ ಚಾಳುಕ್ಕರನ್ನು ಸೋಲಿಸಿ ರಾಷ್ಟಕೂಟರು ಕರ್ಣಾಟಕವನ್ನು 
ಆಳುತ್ತಿದ್ದರು. ಅವರಲ್ಲಿ “ಸಾಮಂತ ಚೂಡಾಮಣಿ”ಯಾಗಿ, “ವಿಕ್ರಮಾರ್ಜುನ”, “ಗುಣಾರ್ಣವ” ಎಂಬ ಬಿರುದುಗಳನ್ನು 
ಧರಿಸಿ, ತನ್ನ ಮನೆತನವನ್ನು ಮತ್ತೆ ಸ ಸಾಮ್ರಾಜ್ಯಸ್ಥಾನಕ್ಕೆ ಎತ್ತುವುದನ್ನೇ ನಿರೀಕ್ಷಿಸುತ್ತಿದ್ದ ಅರಿಕೇಸರಿಯೆ೦ಬ ಚಾಳುಕ್ಕ ರಾಜನಿದ್ದನು. 
ಈತನಿಗೆ ಮುದ್ದುಹೆಸರು ಸ್ರಿಯಗಳ, “ಅರಿಗ”. ಈತನ ಆಸ್ಥಾನಕ್ಕೆ ಪಂಪನಿಗೆ ಕರೆ ಬಂದಿತು: -ಕವಿತಾಗುರ್ಣಾರ್ಣವ” 
ನೆಂಬ ಬಿರುದು “ಸಂದಿತು. ರಾಜ, ಪೈದಿಕಮತಾವಲಂಬಿ; ಕವಿ, ವೈದಿಕರ ವಂಶ, ಆದರೆ ಜೈನಧರ್ಮಿ. ಮೂರು ತಿಂಗಳಲ್ಲಿ 
ತನ್ನ ಪ್ರಿಯಧರ್ಮವನ್ನು ಬೆಳಗುವ "ಆದಿಪುರಾಣವನ್ನು ರಚಿಸಿ ತನ್ನ ಕೀರ್ತಿದ್ವಜವನ್ನು ನಟ್ಟು ಯಶೋದುಂದುಭಿಯನ್ನು 
ಮೊಳಗಿದನು: 

ದುಂದುಭಿಗಭೀರನಿನದಂ 

ದುಂದುಭಿಸಂವತ್ಸರೋದ್ಧವಂ ಪ್ರಕಟಯಶೋ 

ದುಂದುಭಿ ಸಿಂಹಾಸನಸುರ 

ದುಂದುಭಿಪತಿ ಚರಣಕಮಳಭ್ಯಂಗಂ ಪಂಪಂ। 

(ಆದಿಪುರಾಣ ೧-೩೩) 

ರಾಜನ ಕ್ಷತ್ರರಕ್ತವೂ, ಕವಿಯ ಬ್ರಾಹ್ಮಣರಕ್ತವೂ ಒಟ್ಟಿಗೆ ಕುದಿದುವು. ವೇದವ್ಯಾಸರ ಮಹಾಭಾರತವು ಪಂಪನ ವಿಕ್ರಮಾರ್ಜುನ 
ವಿಜಯವಾಗಿ ಪರಿಣಮಿಸಿತು-ಆರು ತಿಂಗಳಲ್ಲಿ! ಪಂಪಭಾರತದಲ್ಲಿ “ವಿಭವದೊಳರಿಗಂಗಾಯ್ತು ರಾಜ್ಯಾಭಿಷೇಕಂ!” (ಭಾರತ 


ನೃಪತುಂಗ. 
2 ನಾಗರಾಜ. 


೧೪-೧೮). “ಪ್ರಿಯಗಳ್ಳಂಗೊಸೆದೀಗೆ ಮಂಗಳಮಹಾಶ್ರೀಯಂ ಜಯಶ್ರೀಯುಮಂ!” ಎಂಬ ರಾಜಾಶೀರ್ವಾದವಾಯಿತು 
(೧೪-೩೫). ಒಂಬತ್ತು ತಿಂಗಳಲ್ಲಿ ಕನ್ನಡತಾಯಿ ಪಂಪಾಪತಿಯ ಪ್ರಸಾದದಿಂದ ಎಲ್ಲರ ಹೃದಯದಿಂದಲೂ ಹೊಮ್ಮುವ 
ಬಿರುದಿನ ಕವಿರತ್ನವನ್ನು ಕವಿಚಕ್ರವರ್ತಿಯನ್ನು ಹಡೆದಳು. 
ಪಂಪನ ಪೂರ್ವಿಕರು ವೆಂಗಿಪಳುವಿನ ವತ್ಸಕುಲದ ಬ್ರಾಹ್ಮಣರು. “ತನ್ನದ್ವರಧೂಮದೆ ನಿಜಯಶಮಂ ಕರಿದು 

ಮಾಡಿದ” ಮಾಧವ ಸೋಮಯಾಜಿ; ಆತನ ಮಗ ಅಭಿಮಾನಚಂದ್ರ; ಆತನ ಮಗ ಕೊಮರಯ್ಯ, ಆತನ ಮಗ 
ಅಭಿರಾಮದೇವರಾಯ, ಪಂಪನ ತಂದೆ, ಕೊಂಡಕುಂದಾನ್ವಯದ ಜೈನನಾದನು- 

ಜಾತಿಯೊಳೆಲ್ಲಮುತ್ತಮದ ಜಾತಿಯ ವಿಪ್ರಕುಲಂಗೆ ನಂಬಲೇ 

ಮಾತೊ ಜಿನೇಂದ್ರ ಧರ್ಮಮೆ ವಲಂ ದೊರೆ ಧರ್ಮದೊಳೆಂದು ತ 

ಜ್ಞಾತಿಯನುತ್ತರೋತ್ತರಮೆ ಮಾಡಿ ನೆಗಟ್ಟೆದನಿಂತಿರಾತ್ಮವಿ 

ಖ್ಯಾತಿಯನಾತನ್‌, ಆತನ ಮಗಂ ನೆಗಟ್ಟಂ ಕವಿತಾಗುಣಾರ್ಣವಂ (ಭಾರತ ೧೪-೪೮) 


ಮುನಿಜನದೋದಿಸಿದೋಜೆಯೊ 
ಳನುವದಿಪುದೊಂದೆ ಕೊಂಡಕುಂದಾನ್ವಯ ನಂ 
ದನವನ ಶುಕಮೆಂದೆನಗಿನಿ 
ಸನುಗ್ರಹಂಗೆಯ್ಗೆ ಕರುಣದಿ೦ ಮುನಿನಿವಹಂ (ಆದಿಪುರಾಣ ೧-೧೪) 
ಪಂಪನು ದುಂದುಭಿ ಸಂವತ್ಸರದಲ್ಲಿ ಕ್ರಿ.ಶ. ೯೦೨ರಲ್ಲಿ ಹುಟ್ಟಿದನು. ಆದಿಪುರಾಣವನ್ನು ಶಾ. ಶ. ೮೬೩ನೆಯ ಪ್ಲವ 
ಸಂವತ್ಸರದಲ್ಲಿ ಬರೆದನು. 
ಶಕವರ್ಷಮೆಂಟುನೂಅ 
ರ್ಕೆ ಕಡೆಯೊಳುವತ್ತುಮೂಳು ಸಂದಂದು ಜಗತ್‌ 
ಪ್ರಕಟ ಫ್ಲವಸಂವತ್ಸರ 
ದ ಕಾರ್ತಿಕಂ ಮುದಮನೀಯೆ ನಂದೀಶ್ವರದೊಳ್‌ 


ಸಿತಪಕ್ಷದ ಪ೦ಚಮಿ ದಿನ 

ಪತಿವಾರಂ ಶುಭದ ಮೂಲನಕ್ಷತ್ರದೊಳ 

ನ್ವಿತಮಾಗೆ ನೆಗಟ್ಟುದೀ ಮ 

ತ್ಕ ಜಗದೊಳ್‌ ಪುದಿದು ಸಾಗರಾಂತಕ್ಷಿತಿಯಂ (ಆದಿಪುರಾಣ ೧೬-೭೬,೭೭) 


ಭಾರತದಲ್ಲಿ ಬನವಾಸಿ ದೇಶವನ್ನು ಮನಸ್ಸು ಕರಗುವಂತೆ ವರ್ಣಿಸಿರುವುದನ್ನು ನೋಡಿದರೆ, ಅಲ್ಲಿಯೇ ಹುಡುಗನಾಗಿ 
ಬೆಳೆದಂತೆ ತೋರುತ್ತದೆ. ವಿಷ್ಣುಪುರಾಣದ ನೆನಪೂ, ಬಾಲಕನ ಪ್ರಕೃತಿ ಸೌಂದರ್ಯಾನುಭವದ ನೆನಪೂ, ದೇಶಾಭಿಮಾನವೂ 
ಹೇಗೆ ಕಲೆಯುತ್ತವೆ, ನೋಡಿ: 
ಸೊಗಯಿಸಿ ಬಂದ ಮಾಮರನೆ, ತಳ್ಲೆಲೆವಳ್ಳಿಯೆ, ಪೂತ ಜಾತಿ ಸಂ 
ಪಗೆಯೆ, ಕುಕಿಲ್ವ ಕೋಗಿಲೆಯೆ, ಪಾಡುವ ತುಂಬಿಯೆ, ನಲ್ಲರೊಳ್ಳೂಗಂ 
ನಗೆಮೊಗದೊಳ್‌ ಪಳ೦ಚಲೆಯೆ ಕೂಡುವ ನಲ್ಲರೆ, ನೋಟ್ಟೊಡಾವ ಬೆ 
ಟ್ಟುಗಳೊಳಮ್‌, ಆವ ನಂದನವನಂಗಳೂಳಮ್‌, ಬನವಾಸಿದೇಶದೊಳ್‌ 


ಜಾಗದ ಭೋಗದಕ್ಕರದ ಗೇಯದ ಗೊಟ್ಟಿಯಲಂಪಿನಿಂಪುಗ 

ಳ್ಲಾಗರಮಾದ ಮಾನಸರೆ ಮಾನಸರ್‌! ಅಂತವರಾಗಿ ಪುಟ್ಟಲೇ 
ನಾಗಿಯುಮೇನೊ ತೀರ್ದಪುದೆ? ತೀರದೊಡ೦ ಮಜಿದುಂಬಿಯಾಗಿ ಮೇಣ್‌ 
ಕೋಗಿಲೆಯಾಗಿ ಪುಟ್ಟುವುದು ನಂದನದೊಳ್‌ ವನವಾಸಿದೇಶದೊಳ್‌ 


ತೆಂಕಣಗಾಳಿ ಸೋಂಕಿದೊಡಮ್‌ ಒಳ್ಳುಡಿಗೇಳ್ಲೊಡಮ್‌, ಇಂಪನಾಳ್ಗ ಗೇ 


ಯಂ ಕಿವಿವೊಕ್ಕೊಡಮ್‌, ಬಿರಿದ ಮಲ್ಲಿಗೆಗಂಡೊಡಮ್‌, ಆದ ಕೆಂದಲಂ 
ಪಂ ಕೆಳೆಗೊಂಡೊಡಮ್‌, ಮಧುಮಹೋತ್ಸವಮಾದೊಡಮ್‌, ಏನನೆಂಬೆನಾ 
ರಂಕುಸಮಿಟ್ಟೊಡಂ ನೆನೆವುದೆನ್ನ ಮನಂ ವನವಾಸಿದೇಶಮಂ! 


ಅಮರ್ದಂ ಮುಕ್ಕಳಿಪಂತುಟಪ್ಪ ಸುಸಿಲೊಂದಿಂಪುಂ ತಗುಳ್ಳೊಂದು ಗೇ 
ಯಮುಮ್‌, ಆದಕ್ಕರಗೊಟ್ಟಯುಂ, ಚದುರರೊಳ್ಳಾತುಂ, ಕುಳಿರ್‌ಕೋಟ್ಟ ಜೊಂ 
ಪಮುಮ್‌, ಏವೇಟ್ಟುದನುಳ್ಳ ಮೆಯ್ದುಕಮುಮ್‌, ಇಂತೆನ್ನಂ ಕರಂನೋಡಿ ನಾ 
ಡೆ ಮನಂಂಗೊಂಡಿರೆ ತೆಂಕನಾಡ ಮಜ್‌ಯಲ್ಲಿನ್ನೇಂ ಮನಂಬರ್ಕುಮೇ 
(ಭಾರತ ೪-೨೮-೩೧) 
ಅರಿಕೇಸರಿಯ ರಾಜಧಾನಿಯಾದ ಪುಲಿಗೆರೆಯ ತಿರುಳಕನ್ನಡದಲ್ಲಿ ಸಹಜವಾಗಿ ಭಾರತವನ್ನು ಬರೆದಿದ್ದಾನೆ. 
ನೃಪತುಂಗನೂ ಈ ಪ್ರಾಂತವನ್ನು ಕನ್ನಡದ ತಿರುಳೆಂದು ಹೇಳಿದ್ದಾನೆ; ಈ ಕನ್ನಡವನ್ನೇ ಹುಡುಗನಿಂದಲೂ ಪಂಪನು ಪಳಗಿಸಿ 
ಸ್ವಾಧೀನಕ್ಕೆ ತಂದುಕೊಂಡಿರಬೇಕು. 
ರಾಜದ್ರಾಜಕಮೆನಿಸಿದ 
ಸಾಜದ ಪುಲಿಗೆಲ್‌ಯ ತಿರುಳ ಕನ್ನಡದೊಳ್‌ ನಿ 
ರ್ವ್ಯಾಜದೆಸಕದೊಳೆ ಪುದಿದೊಂ 
ದೋಜೆಯ ಬಲದಿನಿಯ ಕವಿತೆ ಪಂಪನ ಕವಿತೆ! (ಭಾರತ ೧೪-೫೮) 


ಪಂಪನ ಗುರು ದೇವೇಂದ್ರಮುನಿ. ಈತನನ್ನು ಶ್ರವಣಬೆಳ್ಗೊಳದ ೬೬ನೆಯ ಶಾಸನದಲ್ಲಿ ಭಾರತೀಭಾಳಪಟ್ಟನೆಂದು 
ಹೊಗಳಿದೆ. ಆದಿಪುರಾಣದ ಆಶ್ವಾಸಾ೦ತ ಗದ್ಯಗಳಲ್ಲಿ ಕವಿ ಈತನ ಹೆಸರನ್ನು ಭಕ್ತಿಯಿಂದ ಸರಿಸುತ್ತಾನೆ. ಕನ್ನಡ ಕವಿಗಳು ಈ 
ರೀತಿಯ ಗದ್ಯವನ್ನು ಬರೆಯುವುದಕ್ಕೆ ಉದಾಹರಣೆಯಾಗಿ ಇದನ್ನು ಕೊಡಬಹುದು: 

“ಇದು ದೇವೇಂದ್ರ ಮುನೀಂದ್ರ ವಂದ್ಯ ಪರಮಜಿನೇಂದ್ರ ಮುಖಚಂದ್ರ ವಾಕ್ಸಂದಿಕಾ ಪ್ರಸರ ಪ್ರಸಾದೋದೀರ್ಣ 


ಸೂಕ್ತಿ ಕಲ್ಲೋಲ ಮಾಲಾಕೀರ್ಣ ಕವಿತಾಗುಣಾರ್ಣವ ಪ್ರಣೀತಮಪ್ಪಾದಿಪುರಾಣದೊಳ್‌...” 


ಎಂ [ae] 


ಭಾರತದ ಆಶ್ವಾಸದ ಕೊನೆಯ ಗದ್ಯ ಹೀಗಿದೆ: 


“ಇದು ವಿವಿಧ ವಿಬುಧಜನವಿನುತ ಜಿನಪದಾಂಭೋಜ ವರಪ್ರಸಾದೋತ್ಪನ್ನ ಪ್ರಸನ್ನ ಗಂಭೀರವಚನ ರಚನ ಚತುರ 
ಕವಿತಾಗುಣಾರ್ಣವ ವಿರಚಿತಮಪ್ಪ ವಿಕಮಾರ್ಜುನವಿಜಯದೊಳ್‌.” 


ಗುರುಪ್ರಸಾದ! ಜಿನೇಶ್ವರಪ್ರಸಾದ!-ಈ ಭಕ್ತಶಿರೋಮಣಿಯ ಭಕ್ತಿಯನ್ನೂ, ವಿನಯವನ್ನೂ ನೋಡಿ: 


ಪೆಸರ್ಗೊಂಡಿಂದನರೇಂದವಂದ್ಯನನೊಲ್ಲೆತ್ತಾನು ಮೋರೊರ್ಮೆ ಚಿಂ 
ತಿಸಿದೊಂಗಂ ಪವಣಿಲ್ಲ ಪುಣ್ಯಮೆನೆ, ಪೂಣ್ಣೊಳ್ಳಿಂದಮೋರಂತೆ ಭಾ 
ವಿಸಿ ತಾನ್‌ ತನ್ಮಯನಾಗಿ ತಚ್ಚರಿತಮಂ ಕಾವ್ಯಂಗಳೊಳ್‌ ಕೂಡೆ ಬ 

ಣ್ಚಿಸಿ ಪೇಟ್ಟಾತನ ಕರ್ಮನಿರ್ಜರೆಯನಂತಿಂತುಂತೆನಲ್‌ ಬರ್ಕುಮೇ? 


ಪ್ರಾಣಿಹಿತಮಂ ವಿನೇಯ 

ಪ್ರೀಣನಕರಮಂ ಜಗತ್ತಯಪ್ರಕಟಿತ ಕ 

ಲ್ಯಾಣಮನೀ ನೆಗಟ್ಟಾದಿಪು 

ರಾಣಮನಪರಿಮಿತಭಕ್ತಿಯಿಂ೦ ವಿರಚಿಸುವೆಂ (ಆದಿಪುರಾಣ ೧-೩೭, ೪೨) 


ಭಾರತದಲ್ಲಿಯೂ ಹೀಗೆಯೇ! ವ್ಯಾಸ “ಭಟ್ಟಾರಕ''ರಲ್ಲಿ ಭಕ್ತಿ, ನಮ್ರತೆ; ತನ್ನ ರಾಜನಲ್ಲಿ ಪ್ರೇಮ, ಹೆಮ್ಮೆ: 


ವ್ಯಾಸ ಮುನೀಂದ್ರ ರುಂದ್ರ ವಚನಾಮೃತವಾರ್ಧಿಯನೀಸುವೆಂ; ಕವಿ 
ವ್ಯಾಸನೆನೆಂಬ ಗರ್ವಮೆನಗಿಲ್ಲ, ಗುಣಾರ್ಣವನೊಳ್ಳು ಮನ್ಮನೋ 
ವಾಸಮನೆಯ್ದೆ ಪೇಟ್ಲಪೆನದಲ್ಲದೆ ಗರ್ವಮೆ ದೋಷಮ್‌, ಅಟ್ಟೆಗಂ 
ದೋಷಮೆ? ಕಾಣೆನ್‌, ಎನ್ನಜೆವ ಮಾಬ್ಕ್‌ಯೆ ಪೇಟ್ಟ್‌ನಿದಾವ ದೋಷಮೋ!। 


ವಿಷಳಯಶೋವಿತಾನಗುಣಮಿಲ್ಲದನಂ ಪ್ರಭುಮಾಡಿ ಪೂರ್ವಭೂ 
ಮಿಪರ ಪದ೦ಗಳ೦ ಪುಗಿಸಿ ಪೋಲಿ[ಪರ್‌] ಈತನುದಾತ್ತಪೂರ್ವಭೂ 
ಮಿಪರುಮನೊಳ್ಳಿನೊಳ್‌ ತಗುಳೆ ವಂದೊಡೆ, ಈ ಕಥೆಯೊಳ್‌ ತಗುಳ್ಳಿ ಹೋ 
ಲಿಪೊಡೆನಗಟ್ಟೆಯಾದುದು ಗುಣಾರ್ಣವಭೂಭುಜನಂ ಕಿರೀಟಿಯೊಳ್‌ (ಭಾರತ ೧-೧೩.೧೪) 
ಪಂಪನ ಸ್ವಾಭಿಮಾನವೂ ಗಾ೦ಭೀರ್ಯವೂ ಹೇಗೆ ಹೊರಟುಬರುತ್ತವೆ! 
ಅರಿಕೇಸರಿಯ ಆಸ್ಥಾನದಲ್ಲಿ ಪಂಪನು ಕೇವಲ ಕವಿಯೇ ಆಗಿರಲಿಲ್ಲ; ಕಲಿಯೂ ಆಗಿದ್ದನು 
(ದಂಡನಾಯಕನಾಗಿದ್ದಿರಬಹುದು): 
ಪಂಪಂ, ಧಾತ್ರೀವಳಯನಿ 
ಳಿ೦ಪಂ, ಚತುರಂಗಬಳಭಯಂಕರಣಂ, ನಿ 
ಷ್ಠಂಪಂ, ಲಲಿತಾಲಂಕರ 
ಣ೦, [ಪಂಚಶರೈ1ಕರೂಪನ್‌, ಅಪಗತಪಾಪಂ! 


ಕವಿತೆ ನೆಗಟೌಯಂ ನಿಚೆಸೆ, ಜೋಳದಪಾಟೆ ನಿಜಾಧಿನಾಥನಾ 

ಹವದೊಳರಾತಿನಾಯಕರ ಪಟ್ಟನೆ ಪಾಟೆಸೆ, ಸಂದ ಪೆಂಪು ಭೂ 

ಭುವನದೊಳಾಗಳುಂ ಬೆಳಗೆ, ಮಿಕ್ಕಭಿಮಾನದ ಮಾತು ಕೀರ್ತಿಯಂ 

ವಿವರಿಸೆ, ಸಂದನೇಂ ಕಲಿಯೊ ಸತ್ಯವಿಯೋ ಕವಿತಾಗುಣಾರ್ಣವ೦ (ಭಾರತ ೧೪-೪೬,೫೦) 


ಇಷ್ಟು ಪದ್ಯಗಳಲ್ಲಿಯೇ ಪಂಪನ ಗಂಭೀರಮೂರ್ತಿ ನಮ್ಮ ಕಣ್ಣೆದುರಿಗೆ ಎದ್ದು ನಿಲ್ಲುತ್ತದೆಯಲ್ಲವೆ? ಕರ್ಣಾಟಕದ 
ಸ್ವರ್ಣಯುಗಕ್ಕೆ ತಕ್ಕ ಆತ್ಮಜ್ಯೋತಿ, ನಡೆ, ನುಡಿ, ಆಕಾರ, ಕೆಚ್ಚು! 


ಗ್ರಂಥಗಳು : ಕ್ರಿ.ಶ. ೯೪೧ರಲ್ಲಿ, ತನ್ನ ೩೯ನೆಯ ವರ್ಷದಲ್ಲಿ, ಪರಿಪಕ್ವವಾದ ಪ್ರತಿಭೆಯಲ್ಲಿ ಪಂಪನು ಎರಡು 
ಗ್ರಂಥಗಳನ್ನು ಮೇಲೆ ಹೇಳಿರುವಂತೆ ಬರೆದನು. ಸಧರ್ಮಿಗಳ ಕಲ್ಕಾಣಕ್ಕಾಗಿಯೂ, ಆತ್ಮಕಲ್ಯಾಣಕ್ಕಾಗಿಯೂ ಆದಿಪುರಾಣವನ್ನು 
“ತಮ್ಮತಮ್ಮಣುಗಿ೦ದ೦ ಪೆಸರಿಟ್ಟು ಬುಧಸಮೂಹಂ ಪೇಲ್‌ೌಂದೊಡೆ ಪೇಟಲ್ಕಾಂ ಬಗೆದಂದೆಂ” (ಆದಿಪುರಾಣ ೧-೩೪). 
ಯಾವ ಲಾಭಕ್ಕೂ ಅಲ್ಲ; ಯಾರ ಮೆಚ್ಚಿಕೆಗೂ ಅಲ್ಲ. 
ಕವಿತೆಯೊಳಾಸೆಗೆಯ್ದ ಫಲಮಾವುದೊ? ಪೂಜೆ, ನೆಗಟ್‌, ಲಾಭಮೆಂ 
ಬಿವೆ ವಲಮ್‌; ಇಂದ್ರಪೂಜೆ, ಭುವನಸ್ತುತಮಪ್ಪ ನೆಗಟ್ಸ್‌ ಮುಕ್ತಿ ಸಂ 
ಭವಿಸುವ ಲಾಭಮೆಂಬಿವೆ ಜಿನೇಂದಗುಣಸ್ತುತಿಯಿಂದೆ ತಾಮೆ ಸಾ 
ರವೆ? ಪೆಜರೀವುದೇಂ, ಪೆಣರ ಮಾಡುವುದೇಂ, ಪೆಣರಿಂದಮಪುದೇಂ? (೧-೩೬) 
ಆದುದರಿಂದ ತನ್ನ ಆತ್ಮತುಷ್ಟಿಗಾಗಿ, ತನ್ನ ಕವನಶಕ್ತಿಯನ್ನು ಮೀಸಲೆರೆದು ಧರ್ಮಗಂಥವನ್ನು ರಚಿಸಿದನು. 
ಇದುವೆ ಸುಕವಿಪ್ರಮೋದ 
ಪ್ರದಮ್‌, ಇದುವೆ ಸಮಸ್ತಭವ್ಯಲೋಕಪ್ರಮುದ 
ಪ್ರದಮೆನೆ ನೆಗಟ್ಟಾದಿಪುರಾ 
ಣದೊಳಟಿವುದು ಕಾವ್ಯಧರ್ಮಮಂ, ಧರ್ಮಮುಮಂ! (೧-೩೮) 
ವಿಕ್ರಮಾರ್ಜುನವಿಜಯವನ್ನು ಅರಿಕೇಸರಿಯ ಕೀರ್ತಿಗಾಗಿ ಬರೆದನು; ಅದರಿಂದ ಕವಿಗೆ ರಾಜ ಮರ್ಕಾದೆಯೂ, 
ಬಹುಮಾನಗಳೂ ದೊರೆತುವು. ಯಾರೂ ಹಿಂದೆ ಸಮಸ್ತ” ಭಾರತವನ್ನು ಹೇಳಿಲ್ಲ; ನೀನೇ ಹೇಳಲು ಶಕ್ತ; ಹೇಳು ಎಂದು 


ಆತಂಗರಿಕೇಸರಿ ಸಂ 
ಪ್ರೀತಿಯೆ ಬಟೆಯಟ್ಟಿ ಪಿರಿದನಿತ್ತು ನಿಜಾಭಿ 
ಖ್ಯಾತಿಯನಿಳೆಯೊಳ್‌ ನಿಜೆಸ 
ಲ್ಕೀ ತೆಣದಿತಿಹಾಸಕಥೆಯನೊಪ್ಪಿಸೆ ಕುಜಿತಂ 
ಎಸೆಯೆ ಸಮಸ್ತ ಭಾರತಮನಾವ ನರೇ೦ದ್ರರುಮಾರ್ತು ಕೂರ್ತು ಪೇ 
ಟೆಸ[ರೆ], ಕವೀಂದರುಂ ನೆಜ್‌ಯೆ ಪೇ[ಟ]ರೆ, ಪೇಟೆಪೊಡೆಯ್ದೆ ನೀನೆ ಪೇ 
ಚೆಸುವೆಯುದಾತ್ತಕೀರ್ತಿ ನಿಲೆ ಪೇಟ್ಸಾಡೆ ಪಂಪನೆ ಪೇಟ್ಗುಮಿಂತು ಪೇ 
ಟೆಸಿದ ನರೇಂದ್ರರುಂ ನೆಜ್‌ಯೆ ಪೇಲ್ಪ ಕವೀಂದರುಮಾರ್‌ ಧರಿತ್ರಿಯೊಳ್‌! 
(೧೪-೫೧, ೫೩) 
ಹೀಗೆ ಹೇಳಿಸಲು, ಅರಿಕೇಸರಿಯನ್ನೇ “ಕಥಾನಾಯಕಂ ಮಾಡಿ ಸಂದರ್ಜುನನೊಳ್‌ ಪೋಲ್ವೀ ಕಥಾ ಭಿತ್ತಿಯನನುನಯದಿಂ 
ಪೇಟಲೆಂದೆತ್ತಿಕೊಂಡೆಂ” (೧-೧೫). “ಉಪಾಖ್ಯಾನಕಥೆಗಳೊಳಮೊಂದುಂ ಕುಂದಲೀಯದೆ ಪೇಲ್ಟ್‌ಂ”(೧೪-೫೪ ವಚನ). 
ಈ ಕಾವ್ಯಕ್ಕೆ ಬಹುಮಾನವಾಗಿ ಅರಿಕೇಸರಿ ಬಚ್ಚೆಸಾಸಿರದಲ್ಲಿರುವ ಧರ್ಮಪುರವೆಂಬ ಶಾಸನದಗ್ರಹಾರವನ್ನು ಕೊಟ್ಟನು. 
(೧೪-೫೬) 
ಈ ಎರಡು ಕಾವ್ಯಗಳ ಪ್ರಶಸ್ತಿಯನ್ನು ಕವಿ ಹೀಗೆ ಹೇಳಿದ್ದಾನೆ: 
ಪುದಿದ ಜಸ೦ ಪೊದಟ್ಟ ಚಳಮೊಂದಿದಳಂಕೃತಿ ಕೈತ ದೇಸಿಯೆಂ 
ಬುದನೆನೆ ವಸ್ತುವಿದ್ಯೆಯೆನೆ ಕಬ್ಬಮೆ ಮುನ್ನಮವಂತಿವಲ್ಲದ 
ಲ್ಲದೆ ಪೆಜವಿಲ್ಲ ಕಬ್ಬಮೆನೆ ಮುನ್ನಿನ ಕಬ್ಬಮನೆಲ್ಲಮಿಕ್ಕಿ ಮೆ 
ಟ್ವಿದುವು ಸಮಸ್ತ ಭಾರತಮುಮಾದಿಪುರಾಣ ಮಹಾಪ್ರಬ೦ಧಮುಂ 


ಬೆಳಗುವೆನಿಲ್ಲಿ ಲೌಕಿಕಮನಲ್ಲಿ ಜಿನಾಗಮದುಂ ಸಮಸ್ತ ಭೂ 

ತಳಕೆ ಸಮಸ್ತ ಭಾರತಮುಮಾದಿಪುರಾಣಮುಮೆಂದು ಮೆಯ್ಯಸುಂ 

ಗೊಳುತಿರೆ ಪೂಣ್ಣು ಪೂಣ್ಣ ತೆಆ[ದೊಂ1ದಖಹುದಿ೦ಗಳೊಳೊಂದು ಮೂಜುತಿ೦ 
ಗಳೊಳೆ ಸಮಾಪ್ತಿಯಾದುದೆನೆ ಬಣ್ಣಿಸಿದಂ ಕವಿತಾಗುಣಾರ್ಣವಂ 


ತಿಗೆ ಸಮಸ್ತ ಭಾರತಮುಮಾದಿಪುರಾಣಮುಮೀಗಳೊಂದಳಂ 

ಕೃತಿಯವೊಲಿರ್ದುವೇಕಜೆಯಗ? ಪೋದವರಾದವರೊಳ್‌ ಸರಸ್ವತೀ 

ಮತಿ ಕವಿತಾಗುಣಕ್ಕೆ ಪದೆದೆಯ್ದೆವರಲ್ಕೆ ಕವೀಂದ್ರರಾರ್‌ ಸರ 

ಸ್ವತಿಗೆ ವಿಳಾಸಮಂ ಪೊಸತುಮಾಡುವ ಪಂಪನ ವಾಗ್ದಿಳಾಸಮಂ! (೧೪-೫೯-೬೧) 

ಹೀಗೆ “ಪುರಾಣಕವಿ”ಯೂ, “ನಾಡೊವಜ''ನೂ ಆದ ಪಂಪಕವಿ ಸಾರ್ವಭೌಮನನ್ನು ರನ್ನನು ಮೊದಲುಗೊಂಡು 

ಪ್ರಾಯಶಃ ಹೊಗಳದ ಕನ್ನಡದ ಹಿರಿಯ ಕವಿಗಳೇ ಇಲ್ಲ. ಜೈನಕವಿಗಳೆಲ್ಲರೂ ಈತನನ್ನು ಹೊಗಳಿ ಹೊಗಳಿ ದಣಿದು 
ಹೋಗಿದ್ದಾರೆ. ನಾಗವರ್ಮ, ಕೇಶಿರಾಜ, ಮುಂತಾದ ಲಾಕ್ಷಣಿಕರೂ ಕಾವ್ಯಸಂಗ್ರಹಿಗಳಾದ ಮಲ್ಲಿಕಾರ್ಜುನ ವಿದ್ಯಾನಂದರೂ 
“ಗುರುಹಂಪ”ನ ಪದ್ಯಗಳನ್ನು ಉದಾಹರಿಸಿದ್ದಾರೆ. ಹೊಯ್ಗಳರ ಕಾಲದಲ್ಲಿ ಕನ್ನಡ ಸಾಹಿತ್ಯಕ್ಕೆ ಪುನರ್ಜೀವ ಬಂದಾಗ 
ಶ್ರೇಷ್ಠಕವಿ ನಾಗಚಂದನು “ಅಭಿನವ ಪಂಪ” ಎಂಬ ಹೆಸರನ್ನು ಅಭಿಮಾನದಿಂದ ಸ್ಪೀಕರಿಸಿದ್ದಾನೆ. ಜೈನಸಾಹಿತ್ಯಸೂರ್ಯನು 
ಉನ್ನತಸಾನದಿಂದ ಜಾರಿ ಅಸ್ತಮಯವಾಗುತ್ತ ಬಂದ ಕಾಲದಲ್ಲಿ ಮಧುರಕವಿ ಪಂಪನಾಮ ಮಂತ್ರವನ್ನು ಜಪಿಸಿದ್ದಾನೆ, ಬಹು 
ಚಮತ್ಕಾರವಾಗಿ- 

ಆದಿಕವಿ ಪಂಪನೆಂದನು 

ವಾದಿಸಿ ವಾದಿಸಿ ವಿರೋಧಿ ವಿಪರೀತತೆಯಿ೦ 

ದೋದೆ ವಿಲೋಮದೆ ಪೆಸರಂ 

ಮೇದಿನಿಯೊಳಗವನ ಪೆಸರೆ ಪೆಸರ್ದಡೆದೆಸೆಗುಂ! 
ನಮ್ಮ ಕಾಲದಲ್ಲಿಯೂ, ಕುಗ್ಗಿದ್ದ ಕನ್ನಡ ಚಿಗುತುಕೊಳ್ಳುವ ಆರಂಬದಲ್ಲಿ, ೧೮೯೮ರಲ್ಲಿ ಪಂಪಭಾರತವನ್ನು ಮುದ್ರಿಸಿ, ರೈಸ್‌ 


ಲ 
ಸಾಹೇಬರು-“ಪಂಪನ ಕಾವ್ಯಗಳಿಂದ ಕನ್ನಡ ಕವನಕ್ಕೆ ತುಂಬ ಉತ್ಸಾಹವೇರಿದಂತೆ ತೋರುತ್ತದೆ; ಈ ಮುದಣವೂ ಅದೇ 


ರೀತಿಯಲ್ಲಿ ಭಾಷೆಯ ಸಾಹಿತ್ಯಕ್ಕೆ ಮತ್ತೆ ಉತ್ತೇಜನವನ್ನು ಕೊಡುವುದೆಂದು ನಂಬಿದ್ದೇನೆ” ಎಂದು ಪೀಠಿಕೆಯಲ್ಲಿ 
ಭರವಸೆಗೊಂಡಿದ್ದಾರೆ. ೧೯೦೦ನೆಯ ಮುದ್ರಣದ ಆದಿಪುರಾಣದಲ್ಲಿ ಕೀರ್ತಿಶೇಷರಾದ ಎಸ್‌.ಜಿ. ನರಸಿ೦ಹಾಚಾರ್ಕರು “ಕನ್ನಡ 
ಕವಿಗಳೆಲ್ಲರೂ ಈತನನ್ನು ಏಕಕಂಠರಾಗಿ ಸ್ಕ್ತುತಿಸಿದ್ದಾರೆ....ಲಕ್ಷಣಗಳಿಗೆ ಅನುಸಾರವಾದ ಕಾವ್ಯಶ್ರೇಷ್ಠವನ್ನು ವಿರಚಿಸಿ ತನ್ನ 
ಲಕ್ಷಣಕ್ಕೆ ತನ್ನ ಕಾವ್ಯವನ್ನೇ ಲಕ್ಷ್ಯವಾಗಿ ತೋರಿಸಿದವನು ಮಹಾಕವಿ ಪಂಪನೊಬ್ಬನೇ ಎಂದು ಧಾರಾಳವಾಗಿ ಹೇಳಬಹುದು” 
ಎಂದು ಅಪ್ಪಣೆ ಕೊಡಿಸಿದ್ದಾರೆ. ಈಚೆಗೆ ಸಾಹಿತ್ಯ ಪರಿಷತ್ತಿನವರು ಭಾರತದ ಉತ್ತಮ ಪ್ರತಿಯನ್ನು ಸಂಪಾದಿಸಿ, 
ನ್ಯೂನತೆಗಳನ್ನು ಸಾಧ್ಯವಾದಮಟ್ಟಿಗೂ ಹೋಗಲಾಡಿಸಿ, ಪಂಪನ ದಿವ್ಯವಿಗಹಕ್ಕೆ ಯೋಗ್ಯವಾದ ಮಣಿಭವನವನ್ನು ಕಟ್ಟಿದ್ದಾರೆ. 
ಗೆಲ್ಲಲಿ ಪಂಪ। ಆತನ ಬೆಳಕಿನಲ್ಲಿ ಬೆಳಗಲಿ ಕನ್ನಡ! 
ಆದಿಷುರಾಣದ ವಿಮರ್ಶೆ: ಭಾರತಕಥೆ ಸರ್ವರಿಗೂ ಆದರಣೀಯವಾದುದರಿಂದಲೂ, ತೀರ್ಥಕರ ಚರಿತೆಗಳಲ್ಲಿ 
ಜನ್ಮಾವಳಿಯ ಕಥೆಗಳ ಮತ್ತು ಜೈನಮತ ಪ್ರಕ್ರಿಯೆಗಳ ವಿವರಗಳು ತುಂಬಿಕೊಂಡಿರುವುದರಿಂದಲೂ, ಸಾಮಾನ್ಯವಾಗಿ ಜನರ 
ಮನಸ್ಸು ಪಂಪನ ಆದಿಪುರಾಣಕ್ಕಿಂತಲೂ ಭಾರತದ ಕಡೆಗೆ ಒಲೆಯುವುದು ಸ್ವಾಭಾವಿಕವಾಗಿದೆ. ಆದರೆ ಇದರಿಂದ 
ಆದಿಪುರಾಣವು ಪಂಪಭಾರತದಷ್ಟು ಉತ್ತ [ಷ್ಟವಾದ ಕಾವ್ಯವಲ್ಲವೆಂದು ಮಾತ್ರ ಭಾವಿಸಬಾರದು. ಅಷ್ಟೇ ಅಲ್ಲ. ಪಂಪನ 
ಧರ್ಮಶ್ರದ್ದೆಯಿಂದಲೂ ಭಕ್ತಿ ಜ್ಞಾನ "ವೈರಾಗ್ನ ಭಾವನೆಗಳಿಂದಲೂ ಕವಿತಾವೇಶದ ಪ್ರಥಮಸ್ಪೂರ್ತಿಯಿಂದಲೂ ಪ್ರಜ್ವಲಿಸುವ ಈ 
ಕಾವ್ಯವು ಕಡೆಗೆ ಆತನ ಭಾರತಕ್ಕೆ ಬದು ಕ ಮೇಲೆಂದು ಹೇಳಿದರೂ ಹೇಳಬಹುದಾಗಿದೆ. 
ತನ್ನ ಭಕ್ತಿಪ್ರದರ್ಶನಕ್ಕೆ ಪಂಪನು ಮೊಟ್ಟ ಮೊದಲನೆಯ ತೀರ್ಥಂಕರನಾದ ಪುರುದೇವನನ್ನೇ ಆಯ್ದುಕೊಂಡುನು; 
ಆತನೂ, ಮೊಟ್ಟ ಮೊದಲನೆಯ ಚಕ್ರವರ್ತಿಯಾದ ಆತನ ಮಗ ಭರತನೂ ನಮ್ಮ ಆದಿಕವಿಗೆ ಧರ್ಮನಾಯಕನೂ, ವೀರ 
ನಾಯಕನೂ ಆದರು. ಹದಿನಾರು ಆಶ್ವಾಸಗಳುಳ್ಳ ಆದಿಪುರಾಣವನ್ನು ಮೂರು ಭಾಗವಾಗಿ ತೆಗೆದುಕೊಂಡರೆ, ಮೊದಲನೆಯ 
ಭಾಗದಲ್ಲಿ ಪುರುದೇವನ ಹಿಂದಿನ ಒಂಬತ್ತು ಜನ್ಮಗಳ ವೃತ್ತಾಂತವಿದೆ (ಆಶ್ವಾಸ ೧-೬); ಎರಡನೆಯ ಭಾಗದಲ್ಲಿ 
ಪುರುದೇವನ ಜನನ, ವಿದ್ಯೆ, ವಿವಾಹ, ರಾಜ್ಯಭಾರ, ವೈರಾಗ್ಯ ಪರಿನಿಷ್ಠಮಣ, ತಪಸ್ಸು, ಕೇವಲ ಜ್ಞಾನೋತ್ಪತ್ತಿ, ಸಮವಸರಣ, 
ಧರ್ಮವಿಹಾರ-ಇವುಗಳು 'ವರ್ಣಿತವಾಗಿವೆ; “ಎಂದರೆ, "ಶೀರ್ಥಕರಜನ್ನಸ್ಯ ಭವವೆಲ್ಲಾ ಸಾಂಗವಾಗಿ ನಿರೂಪಿತವಾಗಿದೆ (ಆಶ್ವಾಸ 
೭-೧೦); ಮೂರನೆಯ ಭಾಗದಲ್ಲಿ ಭರತಚಕ್ರವರ್ತಿಯ ದಿಗ್ವಿಜಯವೂ, ತಮ್ಮನಾದ ಬಾಹುಬಲಿಯೊಡನೆ ಯುದ್ಧವೂ, 
ಬಾಹುಬಲಿಯ ಜಿನದೀಕ್ಷಾಸ್ಟೀಕರಣವೂ, ಭರತನ ರಾಜ್ಯಪರಪಾಲನೆಯೂ, ಬ್ರಾಹ್ಮಣ ವರ್ಣಸೃಷ್ಟಿಯೂ, ಜಿನಮತದ 
ಭವಿಷ್ಯದ್ದರ್ಶನವೂ, ಆದಿದೇವನಾದ ವೃಷಭನಾಥನ ಮತ್ತು ಬಾಹುಬಲಿಭರತರ ಮೋಕ್ಷವೂ ಹೇಳಿವೆ (ಆಶ್ವಾಸ ೧೧-೧೬). 
ಜಗತ್ಸ್ವಾಮಿಯೂ, ಅಗಾಧಬೋಧನಿಳಯನೂ, ದುರ್ವಾರಸಂಸಾರವಿಚ್ಛೇದೋಪಾಯ ಯು ಗೋಯೂ ಆದ 
ಆದಿಬ್ರಹ್ಮನು ನಮಗೆ ಮುಕ್ತಿಶ್ರೀ ಸುಖಾವಾಪ್ತಿಯನ್ನು ದಯೆಗೆಯ್ಯಲಿ ಎಂದು ಕವಿ ಗಂಥಕ್ಕೆ ನಾಂದಿಯನ್ನು ಮಾಡ (೧-೧). 
ಪರಮಜಿನೇಂದ್ರವಾಣಿಯೆ ಸರಸ್ವತಿ ಬೇಅದು ಪಣ ರೂಪಮಂ 
ಧರಿಯಿಸಿ ನಿಂದುದಲ್ಲದುವೆ ಭಾವಿಸಿಯೋದುವ ಕೇಳ್ವ ಪೂಜಿಪಾ 
ದರಿಸುವ ಭವ್ಯಕೋಟಗೆ ನಿರಂತರಸೌಖ್ಯಮನೀವುದಾನದ 
ರ್ಕೆರೆದಪೆನಾ ಸರಸ್ಪತಿಯೆ ಮಾಲ್ಡ್‌ಮಗಿಲ್ಲಿಯೆ ವಾಗ್ವಿಳಾಸಮಂ 
ಎಂದು ಜಿನವಾಣಿಯನು, ಪ್ರಾರ್ಥಿಸಿ “೧-೯. ಜೈನಪುರಾಣ ಲಕ್ಷಣವನ್ನು ತಿಳಿಸುವನು: 


ಬ್‌ 


“ಆ ಪುರಾಣಕ್ಕಂ ಲೋಕಾಕಾರಕಥನಮುಂ, ದೇಶನಿವೇಶೋಪದೇಶಮುಂ, ನಗರಸಂಪತ್ಪರಿವರ್ಣನಮುಂ, 
ರಾಜ್ಯರಮಣೀಯಕಾಖ್ಯಾನಮುಂ, ತೀರ್ಥಮಹಿಮಸಮರ್ಥನಮುಂ, ಚತುರ್ಗತಿಸ್ವರೂಪ ನಿರೂಪಣಮುಂ, 
ತಪೋದಾನವಿಧಾನವರ್ಣನಮುಂ, ತತ್ಥಳಪ್ರಾಪ್ತಿ ಪ್ರಕಟನಮುಂ, ಎಂದಿಂತವಯವಂಗಳೆಂಟಕ್ಕುಂ” 
(೧-೪೨ ವಚನ) 


ಎಂದರೆ, ಮುಖ್ಯವಾಗಿ, ಅರ್ಥಕಾಮಗಳ ತೃಷ್ಣೆಯಿಂದ ಮಾಡಿದ ಶುಭಾಶುಭಕರ್ಮಗಳ ಫಲವಾಗಿ, ತಿರ್ಯಕ್‌, 
ಮನುಷ್ಯ, ನಾರಕ, ದೇವ ಎಂಬ ನಾಲ್ಕು ಗತಿಗುಳುಳ್ಳ ಸಂಸಾರದಲ್ಲಿ ತೊಳಲುವ ಜೀವನು ಜಿನಧರ್ಮದಲ್ಲಿ ಶ್ರದ್ಧೆಯಿಟ್ಟು 
ಸಮ್ಯಗ್ಬರ್ಶನ, ಸಮ್ಮಜ್ಞಾನ. ಸಮ್ಯಕ್ಷಾರಿತವೆಂಬ ರತ್ನತ್ರಯಗಳಿಂದ ಪರಿಷ್ಕೃತನಾಗಿ, ದಾನ ಧರ್ಮ, ವೈರಾಗ್ಯ ತಪಸ್ಸುಗಳಿಂದ 
ಉತ್ತಮಜನ್ಮಗಳನ್ನು ಹೊಂದುತ್ತ ಭವಾವಳಿಯ ತುದಿಯಲ್ಲಿ ಅಹಮಿಂದನಾಗಿ ದೇವಲೋಕದಲ್ಲಿದ್ದು, ಪರಿಶುದ್ಧಾತ್ಮನಾಗಿ 
ಮನುಷ್ಯ ಲೋಕಕ್ಕೆ ಬಂದು ಚರಮದೇಹಧಾರಿಯಾಗಿ ವೈರಾಗ್ಯದಿಂದ ಸಕಲವನ್ನೂ ತೊರೆದು ತಪಸ್ಸು ಮಾಡಿ 
ಕರ್ಮಕ್ಷಯವನ್ನು ಮಾಡಿಕೊಂಡು ತೀರ್ಥಂಕರನಾಗಿ ಜೈನಧರ್ಮವನ್ನು ಲೋಕಕ್ಕೆ ಬೋಧಿಸಿ ನಿರ್ವಾಣವನ್ನು ಹೊಂದುವ 
ಚರಿತ್ರೆಯೇ ತೀರ್ಥಂಕರ ಪುರಾಣದ ಸಾರಾಂಶ. ಕೆಲವು ಪುರಾಣಗಳಲ್ಲಿ ಆ ಕಾಲದ ಚಕ್ರವರ್ತಿಗಳ ಚರಿತ್ರೆಯೂ "ರುತ್ತದೆ. 


ಆದಿಪುರಾಣದ ಭವಾವಳಿಯನ್ನೂ ತೀರ್ಥಂಕರ ಜನ್ಮಚರಿತೆಯನ್ನೂ, ಚಕ್ರವರ್ತಿಚರಿತೆಯನ್ನೂ ಸ್ವಲ್ಪ ವಿಶದವಾಗಿ 
ಪರಿಶೀಲಿಸೋಣ. ಏಕೆಂದರೆ. ಈ ಆದಿಕಾವ್ಯವನ್ನು ಮನದಟ್ಟುಮಾಡಿಕೊಂಡರೆ ಮಿಕ್ಕ ಜೈನಪುರಾಣಗಳೆಲ್ಲಾ 
ಹೃದ್ಧತಗಳಾದಂತೆಯೇ. 
ವೃಷಭನಾಥನ ಜನ್ಮಾವಳಿಯನ್ನು ಈ ಅಕ್ಕರ ವೃತ್ತದಲ್ಲಿ ಒಟ್ಟುಗೂಡಿಸಿ ಕವಿ ಹೇಳಿದ್ದಾನೆ: 
ಭೋಗಕಾಂಕ್ಷೆಯೊಳ್‌ ಜಯವರ್ಮಂ ಬಟೆಕೀ ಮಹಾಬಳಂ ಲಲಿತಾಂಗಂ ವಜಜಂಘಂ 
ಭೋಗಭೂಮಿಜಂ ಶ್ರೀಧರದೇವಂ ಸುವಿಧಿನರಾಧಿಪನಚ್ಛುತೇಂದ್ರಂ 
ಸಾಗರಾ೦ತಂ ನೆಲನನಿತುಮಂ ಚಕ್ರದಿ೦ ಬೆಸಕಯ್ದಿದ ವಜನಾಭಿ 
ಯಾಗಿ ಸರ್ವಾರ್ಥಸಿದ್ದಿಯೊಳ್‌ ಪುಟ್ಟಿ ಬಂದಿಲ್ಲಿ ತಾನಾದಿದೇವನಾದಂ 
(೧೬-೫೮ ಮತ್ತು ೨-೪೪) 
ಮೊದಲು ಸಂಸಾರಭೋಗದ ದೃಶ್ಯಗಳನ್ನು ಕಣ್ಣಿಗೆ ಕಟ್ಟುತ್ತಾನೆ: 
ಮಹಾಬಳನೆಂಬ ವಿದ್ಯಾಧರ ಚಕ್ರವರ್ತಿಯ ಒಡ್ಡೋಲಗದಲ್ಲಿ ಸ್ವಯಂಬುದ್ಧನೆಂಬ ಮಂತ್ರಿ- 
ನಿನ್ನೀ ವಿದ್ಯಾಧರಲಕ್ಷ್ಮಿ ಪುಣ್ಯಜನಿತಂ ವಿದ್ಯಾಧರಾಧೀಶ್ವರಾ! 
ಭವವಾರಾಶಿನಿಮಗ್ನರಂ ದಯೆ ದಮಂ ದಾನಂ ತಪಂ ಶೀಲಮೆಂ 
ಬಿವೆ ಮೆಯ್ಯಾಗಿರೆ ಸಂದ ಧರ್ಮಮೆ ವಲಂ ಪೊತ್ತೆತ್ತುಗು೦ ಮುಕ್ತಿಪ 
ರ್ಯವಸಾನಂಬರಮ್‌, ಆನುಷಂಗಿಕಫಲ೦ ಭೂಪೇಂದ್ರ ದೇವೇಂದರಾ 
ಜ್ಯವಿಳಾಸಂ, ಪೆಅತಲ್ತು ನಂಬು ಖಚರಕ್ಷ್ಮಾಪಾಲಚೂಡಾಮಣೀ 
ಎಂದು ಧರ್ಮಪ್ರಭಾವವನ್ನು ಸಾರುತ್ತಾನೆ. ಇದಕ್ಕೆ ಪ್ರತಿವಾದಿಗಳಾಗಿ “ಜೀವಾಭಾವಮನೆ ಪಿಡಿಯಚ್ಚುವಿಡಿದು 
ಒಡಲೊಳೆ ಜೀವಮಿರ್ದು ಗಡ ಸಂಚಿಸುತಿರ್ಪದು ಪುಣ್ಯಪಾಪಮಂ 
ಗಡ! ಬಟೆಕತ್ತ ಬೇಳ ಪೆಅತೊ೦ದೊಡಲೊಳ್‌ ಗಡ ತಾನೆ ನಿಂದೊಡಂ 
ಬಡಿಪುದು ಧರ್ಮಕರ್ಮಫಲಮಂ ಗಡ! ಸತ್ತನೆ ಮತ್ತೆ ಪುಟ್ಟುವಂ 
ಗಡ! ಪುಸಿ, ಕಾಣ! ಡಂಬಮಿದು, ಖೇಚರ ನೀನಿದನೆಂತು ನಂಬಿದೋ9? 


ತಲೆವಜೆದುಟ್ಟುದಿಕ್ಕಿ ಸುರಲೋಕಸುಖಂಗಳನುಣ್ಣೆವೆಂಬ ಬ 
ತ್ತಲೆಗರ ಮಾತುಗೇಳದಿರು! ಬಾಟ್ಟಿನಮಿಂದ್ರಿಯವರ್ಗದಿಚ್ಛ್ಚೆಯಂ 
ಸಲಿಸಿ, ಬಸಂತದೊಳ್‌ ಕಳಿಕೆಗರ್ಚಿದ ಕೋಗಿಲೆಯಂತೆ ಬಿಚ್ಚತಂ 
ನಲಿವುದು. ಕಂಡರಾರ್‌ ಮುಭವಂಗಳನಿಲ್ಲಿ ವಿಯಚ್ಛರೇಶ್ವರಾ?” (೨-೬-೯) 
ಎಂದು ಇತರ ಮಂತ್ರಿಗಳು ಹಾಸ್ಕಮಾಡುತ್ತಾರೆ. ಇದು ಪಂಪನ ಧರ್ಮಶ್ರವಣಕ್ಕೆ ಶ್ರುತಿ: ಇಲ್ಲಿ ಆಸ್ವಿಕ್ಯವೂ ನಾಸ್ತಿಕ್ಕವೂ, 
ಮುಕ್ತಿಯೂ ಭುಕ್ತಿಯೂ ಪ್ರತಿಭಟಿಸಿವೆ. 
ಕೆಲವು ಕಾಲಾನಂತರ, ಸ್ವಯಂಬುದ್ಧನು ಮತ್ತೆ ಎಚ್ಚರಿಸುತ್ತಾನೆ: 
ಮಸೆದಂಗೋದ್ದವನಸ್ತದಂತೆಸೆವ ನಿನ್ನೀ ರೂಪು 'ವೃದ್ಧತ್ವದೊಳ್‌ 
ಪೊಸತೊಂದಾಯ್ತು "ಮಮತ್ವಮಂ ಬಿಸುಟು ನೀನೇಕತ್ತಮಂ ಭವ್ಯ ಭಾ 
ವಸು, ನಿನ್ನೀ ತನುವಂ ತಪೋವನವನಕ್ರೀಡಾಸುಖಕ್ಕೊಡ್ಡು ಚಿಂ 
ತಿಸದಿರ್‌ ಮುನ್ನಿನ ನಿನ್ನ ಯೌವನವನಕ್ರೀಡಾವಿಳಾಸಂಗಳಂ 


ನಿನಗೀ ಸಂಸ್ಕೃತಿವಾರಿರಾಶಿತಟಮತ್ಕಾಸನ್ನಮ್‌, ಆಸನ್ನಭ 

ವ್ಯನೆಯೆಂದೆಯ್ದ ಮುನೀಂದದಿವ್ಯಮತದಿಂ ನಿಶ್ಚೈಸಿದೆ, ಮಾಣಲಿ 

ನೈನಸು೦ ಬಾರದು ನಿನ್ನೊಳಾತ್ಮಹಿತಮಂ ನಿಶ್ಚೈಸು, ಸನ್ಮಾರ್ಗಸೂ 

ಚನೆಗೆಯ್ದೆಂ ಶರಣಂ ಜಿನೇಂದ್ರಚರಣಂ ವಿದ್ಯಾಧರಾಧೀಶ್ವರಾ (೨-೪೭, ೪೮) 
ಮಹಾಬಳನು ಹಾಗೆಯೇ ತಪಸ್ಸುಮಾಡಿ ದೇವಲೋಕಗಳಲ್ಲಿ ಒಂದರಲ್ಲಿ ಹುಟ್ಟುತ್ತಾನೆ.-ಲಲಿತಾಂಗನಾಗಿ. ಅಲ್ಲಿಯ ಶೃಂಗಾರ 
ವೈಭವವೋ!- 

ಸುರತರುನಂದನಗಳಿನಲರ್ಮಟ” ಬಂದೆಅಗಿತ್ತು. ದೇವಸೌಂ 


ದರಿಯರ ದಿವ್ಯಮಪ್ಪ ಪೊಸಗಂಪಿನಲಂಪನವುಂಕಿಕೊಂಡವ 
ಳ್ಲಿರ ಮಿಳಿರ್ವೊಳ್ಳುರುಳ್ಗಳನೆ ಲೀಲೆಯಿನಾಡಿಸಿ, ಪುಷ್ಪಕೇಸರಂ 
ತೆರಳೆ ತೆರಳ್ಳಿ ಬೀಸಿದುದು ತೆಂಬೆಲರೆಂಬೆಲರಪ್ಪಿಕೊಳ್ಳವೋಲ್‌। (೨-೬೫) 
ಅಲ್ಲಿ ಸ್ವಯಂಪ್ರಭೆಯೆಂಬವಳು ಲಲಿತಾಂಗನಿಗೆ ಪ್ರಿಯೆಯಾಗುವಳು. ಅವಳ ಸೌಂದರ್ಯರಾಶಿಯನ್ನು ಹೇಗೆ ಹೊಗಳಬೇಕು?- 
ಅದು ಸುಖದೊಂದು ಪಿ೦ಡಮ್‌, ಅದು ಪುಣ್ಯದ ಪು೦ಜಮ್‌, ಅದಂಗಜಂಗೆ ಬಾ 
ಟಸ್ಮೊದಲ್‌, ಅದು ಚಿತ್ತಜಂಗೆ ಕುಲದೈವಮ್‌, ಅದಂಗಜಚಕ್ರವರ್ತಿಗೆ 
ತ್ತಿದ ಪೊಸವಟ್ಟಮ್‌, ಅಂತದು ಮನೋಜನ ಕೈಪಿಡಿಯೆಂದು ಮಾಣ್ಣೆನಾ 
ಸುದತಿಯ ರೂಪನಿನ್‌ ಪೆಜತನೆಂದೊಡೆ ಚಿಃ ಕರಮೆಗ್ಗನಾಗೆನೇ! (೨-೭೪) 
ಈ ದಿವ್ಯಸುಖಕ್ಕೂ ಅವಸಾನಕಾಲ ಹತ್ತಿರವಾಯಿತು: ಲಲಿತಾಂಗನಿಗೆ ಭಯ ಹುಟ್ಟಿತು! ಕೇಳಿ ಆ ಕುರಿಯ ಮೊರೆಯನ್ನು[- 
ಸುರತರುನಂದನಂಗಳಿರ, ರತ್ನಪಿನದ್ದವಿಮಾನಕುಟ್ಟಿಮಾಂ 
ತರಸುರತಾಲಯಂಗಳಿರ, ಚಾರುವಿಲೋಲಕಟಾಕ್ಷಪಾತಸೌಂ 
ದರಪರಿವಾರದೇವಿಯರಿರಾ, ಕಡುಕಯ್ದು ಕೃತಾಂತನಿಂತು ನಿ 
ರ್ನೆರಮೆಆೌದುಯ್ಯೆ ಬಾರಿಸದೆ ಕೆಮ್ಮನುಪೇಕ್ಷಿಸಿ ನೋಡುತಿರ್ಪಿರೇ! 
ಕಾಮಸಾಮ್ರಾಜ್ಯಸರ್ವಸ್ವಭೂತೆಯಾದ ನಲ್ಲಳಾದರೂ ಬಿಡಿಸಿಕೊಳ್ಳಬಾರದೇ? ಅಯ್ಯೋ,- 
ಮೆಯ್ಗಳೆರಡಾದೊಡಮೇನ್‌, ಅಸುವೊ೦ದೆ ನೋಟಾಡೆಂ 
ಬಂತಿರೆ ಕೂಡಿ ನಿನ್ನೊಡನೆ ಭೋಗಿಸಲೀಯದೆ ಕೆಮ್ಮನೆನ್ನನು 
ಯ್ವಂತಕನೆಂಬ ಬೂತನೆಲೆ ಮಾಣಿಸಲಾಗದೆ ಪೇಟ್‌ ಸ್ವಯಂಪ್ರಭೇ! (೩-೪, ೫) 
ಕನಿಕರಿಸಿ ಅಲ್ಲಿಯ ಜ್ಞಾನಿಗಳು ಸಂತೈಸುತ್ತಾರೆ: 
ಆವನುಮೀ ಸಂಸಾರದೊಳ್‌ ಬೇಯದನೊಳನೆ ಶರಣ್‌ ಧರ್ಮದಿಂದೊಂದುಮುಂಟೇ! 


ಜಿನಚೈತ್ಯವ್ರಾತಮಂ ಬಂದಿಸು, ಜಿನಪದಪದ್ಮಂಗಳ೦ ದಿವ್ಯಮಪ್ಪ 

ರ್ಚನೆಯಿಂದಂ ಭಕ್ತಿಯಿ೦ದರ್ಚಿಸು, ಜಿನನ ನಮಸ್ವಾರಮಂತ್ರಂಗಳೊಳ್‌ ಭಾ 

ವನೆಯಂ ತಾಳ್ಚಟ್ಟೆಯಿಂದಂ ಜಿನಮಹಿಮೆಗಳಂ ಮಾಡು, ನೀಂ ಭವ್ಯನೈ, ಮ 

ತ್ತಿನ ಮಿಥ್ಯಾಜ್ಞಾನಿವೋಲ್‌ ನೀನ್‌ ತರಳತೆವೆರಸಿಂತೇಕೆ ವಿಭ್ರಾಂತನಪೈ! (೩-೬೭) 

ಜಿನಧ್ಯಾನಮಾಡುತ್ತ ಲಲಿತಾ೦ಗನು ಸ್ಪರ್ಗಚ್ಛುತನಾಗುತ್ತಾನೆ; ಅತ್ತ ಸ್ವಯಂಪ್ರಭೆಯ ದುಃಖವನ್ನು ಯಾರು 

ಕೇಳಿಯಾರು9- 

ಮುರಿದೆಆ*ದುಯ್ಯೆ ನಿನ್ನನಿರದ೦ತಕನ್‌, ಆನ್‌ ನಡೆ ನೋಡೆ ನೋಡೆ ನೀನ್‌ 

ಕರಗಿದೆ! ಎಂತುಮೆನ್ನ ಸುಶರೀರದೊಳಿರ್ದುದು ಜೀವಮ್‌? ಈಯೊಡಲ್‌ 

ಕರಗಿದುದಿಲ್ಲದೆನ್ನ ಬಸಮಲ್ಲೊಡಲಿಂದೆಮ ಶೋಕದೊಳ್‌ ಮನಂ 

ಕರಗಿದುದೆಯ್ದೆ ವಾರದಿರೆಯಿರ್ದೆಡೆಯಿಂ ಲಲಿತಾಂಗವಲ್ಲಭಾ! 


ಮದನನ ಕೈದುವೆಲ್ಲಿದನ್‌! ಅನ೦ಗನ ಕೈಪೊಡೆಯೆಲ್ಲಿದನ್‌, ವಿಳಾ 

ಸದ ಕಣಿಯೆಲ್ಲಿದನ್‌, ಚದುರ ಪುಟ್ಟಿದನ್‌ ಎಲ್ಲಿದನ್‌, ಎಲ್ಲಿದನ್‌ ವಿನೋ 

ದದ ಮೊದಲ್‌, ಎಲ್ಲಿದನ್‌ ಸೊಬಗಿನಾಗರಮ್‌, ಎಲ್ಲಿದನ್‌ ಇಚ್ಚೆಯಾಣ್ಮನ್‌, ಎ 

ಲ್ಲಿದನ್‌ ಎರ್ದೆಯಾಣ್ಮನ್‌, ಎನ್ನರಸನೆಲ್ಲಿದರೋ ಲಲಿತಾಂಗವಲ್ಲಭಂ! (೩-೧೪, ೧೫) 
ಈ ಪ್ರಿಯರು ಭೂಲೋಕದಲ್ಲಿ ವಜಜಂಘ ಶ್ರೀಮತಿಯರಾಗಿ ಜನಿಸಿ ಒಬ್ಬರನ್ನೊಬ್ಬರು ನೆನಸಿಕೊಂಡು ವ್ಯಥೆಪಡುವರು. 
ಶ್ರೀಮತಿ ಪೂರ್ವಜನ್ಮದ ಪ್ರೇಮದ ಗುರುತುಗಳನ್ನು ಬರೆದು ಪಂಡಿತೆಯೆಂಬ ದಾದಿಯೊಡನೆ ಚಿತ್ರಪಟವನ್ನು ಕಳುಹುವಳು. 
ವಜಜಂಘನು ಕಂಡು ಸುರಲೋಕ ಸುಖಾನುಭವವನ್ನೂ. ಅಭಿಜ್ಞಾನಗಳನ್ನೂ ತಿಳುಸುವನು. ಮದುವೆಯಾಗುವುದು. 
“ನೂತನ ಪ್ರೇಮದೆ ನಿಮಿರ್ವೆಡೆಯೊಳ್‌ ದೃಷ್ಟಿಯ೦ ಕಾವನಾವನ್‌?” (೪-೫೧). ಊರಿಗೆ ದಂಪತಿಗಳು ಹೊರಡುವರು. 
ಕಾಳಿದಾಸನೂ ಪಂಪನೂ ಇಲ್ಲಿ ಧ್ವನಿಗೂಡುವರು: 

ರಾಜಾಧಿರಾಜನಳಿಯನ ಮೊಗಮಂ೦ ನೋಡಿ, 


ಬಗೆದುಂ ನಿನ್ನನ್ವವಾಯೋನ್ನತಿಯನ್‌, ಇವಳತಿಸ್ನೇಹಸಂಬ೦ಧಮಂ ನೀನ್‌ 

ಬಗೆದುಂ, ಸಂದೆಮ್ಮ ನಣ್ಣಂ ಬಗೆದುಮ್‌, ಅಜೆಯದೇನಾನುಮೆಂದಾಗಳುಂ ಮೆ 

ಲ್ಲಗೆ ನೀನ್‌ ಕಲ್ಪಿಪ್ಪುದೆಮ್ಮಂ ನೆನೆದೆರ್ದೆಗಿಡದಂತಾಗೆ ಪಾಲಿಪ್ಪುದಿ೦ತೀ 

ಮೃಗಶಾಬೇಕ್ಪಾಕ್ಷಿಯಂ ಮನ್ನಿಸುವುದಿನಿತನಾಂ ಬೇಡಿದೆ೦ ವಜ್ರಜಂಘಾ 
ಎಂದು ನುಡಿದು ಲಕ್ಷ್ಮೀಮತಿ ಮಹಾದೇವಿಯುಂ ತಾನುಮಾತ್ಮೀಯಪ್ರಿಯಾತ್ಮಜೆಯ ಮೊಗಮ ನಟ್ಟರ್ತು ನೋಡಿ, 

ಮನಮಜಿೆದಂಜಿ ಬೆರ್ಚಿ ಬೆಸಕಯ್‌, ನಿಜವಲ್ಲಭನೇನನೆಂದೊಡಂ 

ಕಿನಿಸದಿರ್‌, ಒಂದಿದಗ್ರಮಹಿಷೀಪದದಲ್ಲಿ ಪದಸ್ಥೆಯಾಗು, ನಂ 

ದನರನಗಣ್ಯಧನರಂ ಪಡೆಯೆಂದಮರ್ದಪಿಕೊಂಡು, ತ 

ತ್ರನುಜೆಯಗಲೈಯೊಳ್‌ ನೆಗಪಿದರ್‌ ಬಸಮಲ್ಲದ ಬಾಷ್ಟವಾರಿಯಂ 
ಆಗಳ್‌ ವಜದಂತನನಂತಸಾಮಂತಾಂತಃಪುರಪರಿವಾರಂ ಬೆರಸು ಪೋಗಿ, ಮಗಳುಮನಳಿಯನುಮಂ ಕಿಜೆದಂತರಂಬರಂ 
ಕಳಿಪಿ ಮಗುಟ್ವಾಗಳ್‌, 

ಪೊಡೆವಡುವಪ್ಪಿಕೊಳ್ಳ, ನೆನೆಯುತ್ತಿರಿಮೆ೦ಬ, ಸಮಸ್ತವಸ್ತುವಂ 

ಕುಡುವ, ಪಲರ್ಮೆಯಿಂ ಪರಸಿ ಸೇಸೆಯನಿಕ್ಕುವ, ಬುದ್ಧಿವೇಟ್ವ, ಕೈ 

ಯೆಡೆ ನಿಮಗೆಂದೊಡಂಬಡಿಪ, ನಲ್ಲರಗಲೈಗೆ ಕಣ್ಣ ನೀರ್ಗಳಂ 

ಮಿಡಿವ ಬಹುಪ್ರಕಾರಜನಸ೦ಂಕಟಮೊಪ್ಪಿದುದಾ ಪ್ರಮಾಣದೊಳ್‌ (೪-೫೫ - ೫೭) 
ಈ ರಮಣೀಯ ಪ್ರೇಮಕಥಾಲಹರಿಗೆ ಕೊನೆ?-“ಭೋಗಿಸಿದನಖಿಳಭೋಗ೦ಗಳ೦ ವಜಜಂಘಂ” (೫-೨೨); ಭೋಗಿಸಿ 
ಒ೦ದು ರಾತ್ರಿ ಇವರು ಮಲಗಿದ್ದ ಮನೆಯಲ್ಲಿ “ಮುಚ್ಚಿರ್ದ ಹರಿನೀಲಗವಾಕ್ಷ ಜಾಲಕವಾಟಪುಟ೦ಗಳ೦ ತೆಜ್‌ಯಲ್‌ ಮಜ್‌ದು 
ಸೂರ್ಯಕಾಂತದ ಧೂಪಗುಂಡಿಗೆಯೊಳಳವಟಚಿಯದೆ ಸೆಜ್ಜೆವಳನಿಕ್ಕಿದ ಕೇಶಸಂಸ್ಕಾರ ಕಾಳಾಗರುಧೂಪಂ....ಕೊಂದುದು 
ಕೃಷ್ಣೋರಗ೦ ಕೊಲ್ವವೋಲ್‌!'' ಕವಿ ಏನೆನ್ನುತ್ತಾನೆ?- 

ಬಿಡದೆ ಪೊಗೆ ಸುತ್ತೆ ತೋಳಂ 

ಸಡಿಲಿಸದಾ ಪ್ರಾಣವಲ್ಲಭರ್‌ ಪ್ರಾಣಮನಂ 

ದೊಡಗಳೆದರ್‌! ಓಪರೋಪರೊ 

ಳೊಡಸಾಯಲ್‌ ಪಡೆದರ್‌! ಇನ್ನವೇಂ ಸಯ್ದೊಳವೇ? 


ಭೋಗಾಂಗಮಾಗಿಯುಂ ಕೃ 
ಷ್ಲಾಗರುಧೂಪಂ ಮುಸುಂಕಿ ಕೊಂದಿಕ್ಕಿದುದಾ 
ಜೋಗಿಗಳನ್‌! ಇಂತು ಸಂಸತಿ 


ಜೋಗಂಗಳ್‌! ಭೋಗಿಭೋಗದಿಂ ವಿಷಮಂಗಳ್‌! 


ಅನಿತು ಸುಖದನಿತು ಭೋಗದ 

ಮನುಜಯುಗಂ ನೋಡೆ ನೋಡೆ ತತ್‌ಕ್ಷಣದೊಳ್‌ ತಾ 

ನಿನಿತೊಂದು ದೆಸೆಯನೆಯ್ದಿದು 

ದೆನೆ ಜಡರೇನೆಂದು ನಂಬುವರ್‌ ಸಂಸ್ಕತಿಯಂ! (೫-೨೨ ವಚನ - ೨೬) 
ಭೋಗಕಾಂಕ್ಷೆಯಲ್ಲ, ಸಮ್ಯಕ್ಷ್ವವೇ ಕರ್ಮಬಂಧವನ್ನು ಕಳೆಯುವುದು,- 

ಇವಟಿಂ ಸಮ್ಯಗ್ಬರ್ಶನ 

ಮವಶ್ಯಮುಜ್ಞಳಿಕುಮ್‌ ಅದುವೆ ಸಮೃಗ್ಗ್ಯಾನ 

ಕೃವಕಾಶಮಕ್ಕುಮ್‌ ಅಂತದು 

ಕವಲ್ತು ಸಮ್ಯಕ್ಷರಿತ್ರಮಂ ಪ್ರಕಟಿಸುಗುಂ 

ಈ ಸಂಸಾರಾಂಭೋಧಿಯ 

ನೀಸುವ ನಿನಗಿದುವೆ ನಾವೆ, ತಡಿಗಾಣ್ಟೆಯನಾ 

ಯಾಸದೊಳೆ, ನಿನಗೆ ಮುಕ್ತಿ 


ಪ್ರಾಸಾದಮನಡರಲಿವುವೆ ಸೋಪಾನಂಗಳ್‌! 
ಸೂಕ್ತಂ ಭವ್ಯಜನಪ್ರ 
ವ್ಯಕ್ತಂ ಜೈನಾಗಮೋಕ್ತಮಿಂ ನಿನಗೆ ಮದೀ 
ಯೋಕ್ತಮ್‌ ಇದೆರ್ದೆಯೊಳ್‌ ನೆಲಸುಗೆ 
ಮುಕ್ತಿ ಶ್ರೀಹಾರವಿಭ್ರಮಂ ಸಮ್ಯಕ್ತ್ವಂ (೫-೫೯-೬೧) 
ಸಾಕು ಜನ್ಮಾವಳಿ: ತೀರ್ಥಂಕರದರ್ಶನವನ್ನು ಮಾಡೋಣ! 
ಹದಿನಾಲ್ಕನೆಯ ಮನು ನಾಭಿರಾಜ (೬-೭೦); ಆತನ ಸತಿ ಮರುದೇವಿ (೮೦) ಇವರಿಗೆ ತೀರ್ಥಂಕರನು 
ಜನಿಸುವುದನ್ನು ತಿಳಿದು ಇಂದ್ರನು ಅಯೋಧ್ಯಾಪುರವನ್ನು ನಿರ್ಮಿಸಿ (೮೯), ಆರು ತಿಂಗಳು ಮುಂಚೆಯೇ ವಸುಧಾರೆಯನ್ನು 
ಕರೆಯಿಸಿ (೭-೩), ದೇವತಾಸ್ತ್ರೀಯರಿಂದ ಜಿನಾಂಬಿಕೆಗೆ ಸೇವೆ ಮಾಡಿಸಿ, ಗರ್ಭಶೋಧನವನ್ನು ಮಾಡಿಸಿದನು (೨೩), 
ಗರ್ಭಾವತರಣವೆಂಬ ಪ್ರಥಮಕಲ್ಯಾಣವಾಯಿತು; ಮಹಾಬಳನ ಒಂಬತ್ತನೆಯ ಜನ್ಮದ ಅಹಮಿಂದನು ಸರ್ವಾರ್ಥಸಿದ್ಧಿಯೆಂಬ 
ಸ್ವರ್ಗದಿಂದ ಬಂದು ಗರ್ಭದಲ್ಲಿ ಸೇರಿದನು.- 
ಜ್ಞಾನಮಯಂ ತೇಜೋನಿಧಿ 
ತಾನಿರ್ದಂ ತಾಯ ಗರ್ಭದೊಳ್‌ ಪೀಡೆಯನಂ 
ತೇನ೦ ಮಾಡಿದನಿಲ್ಲ, ಕೃ 
ಶಾನುವ ನೆಟಲಳುರದಂತೆವೊಲ್‌ ಕನ್ನಡಿಯಂ (೭-೩೨) 
ಆತನು ಹುಟ್ಟುತ್ತಲೇ, 
ತ್ರಿದಶಾಸನಂಗಳಲ್ಲಾ 
ಡಿದುವು ಜಗದ್ಗುರುಗೆ ಬೇಗಮುಚ್ಚಾಸನದಿಂ 
ದಿದಿರೇಟಿಮೆಂದು ಪೇಟ್ಟವೊ 
ಲದೇಂ ಕರಂ ತೀರ್ಥಕರರ ಪುಣ್ಯಂ ಪಿರಿದೋ! (೪೦) 
ಒಡನೆಯೇ ಸೌಧರ್ಮೇಂದ್ರನು ಶಚಿಯನ್ನು ಕಳುಹಿಸಿ ತಾಯ ಹತ್ತಿರ ಮಾಯಾಶಿಶುವನ್ನಿಡಿಸಿ (೪೪), ಜಿನಶಿಶುವನ್ನು 
ಐರಾವತದಮೇಲೆ ಏರಿಸಿಕೊಂಡು ಮೇರುಪರ್ವತಕ್ಕೆ ಹೋಗಿ ಜನ್ಮಾಭಿಷೇಕವನ್ನು ಮಾಡುವನು. ಇದು ಎರಡನೆಯ ಕಲ್ಯಾಣ. 
ನರಲೋಕಂಬರಮುಣ್ಮಿ ಪೊಣ್ಮೆದ ಪಯಃಪೂರಂಗಳಿಂದಂ ಮಹೀ 
ಧರಕಾ೦ತಾರನದೀಪ್ರಕರಮು೦ ವಿಶ್ವಾವನೀಭಾಗಮು೦ 
ನರನಾರೀಜನಮುಂ ಪವಿತ್ರತರಮಾಯ್ತೆಂದಂದೆ ಕೇಳ್ವಂಗೆ ಬಿ 
ತ್ತರಿಪಂಗಾದಮಳುಂಬಮಲ್ತೆ ಭಗವಜ್ಜನ್ಮಾಭಿಷೇಕೋತ್ಸವಂ (೭-೧೦೦) 
ಬಳಿಕ ಇಕ್ಟ್ವಾಕುತಿಳಕನನ್ನು ಅಯೋಧ್ಯೆಗೆ ಕರೆತಂದು, ತಂದೆತಾಯಿಗಳಿಗೊಪಿಸಿ, ಆನಂದನೃತ್ಯವನ್ನು ಮಾಡಿ, “ಈ 
ಪರಮೇಶ್ವರಂ ಧರ್ಮಾಮೃತವರ್ಷದಿಂ ಭವ್ಯ ಸಸ್ಯಸಮೃದ್ಧಿಯಂ ಮಾಡುವುದಣಟಿಂ, ವೃಷಮೆಂಬುದು 
ಧರ್ಮಮದಣೆಂದೊಪುವುದಣಿಂದಂ...ವೃಷಭಸ್ಟಾಮಿಯೆಂದು ಪೆಸರನಿಟ್ಟು” ತನ್ನ ಲೋಕಕ್ಕೆ ಹೋದನು. 
(೭-೧೨೬, ೨೭) 
ಇತ್ತ ಯೌವನಪ್ರಾಪ್ತನಾದ ಪರಮನನ್ನು ನಾಭಿರಾಜನು ವಿವಾಹಕ್ಕೆ ಒಡ೦ಬಡಿಸುತ್ತಾನೆ. 
ಉದಯಾಚಳಕ್ಕೆ ಪೆಸರಿನ 
ನುದಯದಿನಾದಂತಿರೆಮಗೆ ಗುರುಗಂ ಗುರುವೆಂ 
ದೊದವಿದ ಪೆಂಪಿದು ನಿನ್ನೊಂ 
ದುದಯದಿನಾಯ್ತಮರಮೌಳಿಲಾಲಿತಚರಣಾ 
ತುಂಗಭವದ್ದೋಧದ ಬೆಳ 
ಗಿಂಗೊಳಗಪ್ಪನಿತನೆನ್ನ ಬಗೆ ಪುಗದು, ತಮಂ 
ಹಿಂಗೆ ದಿನಪತಿಯ ಬೆಳಪ ನ 
ಭೋಂಗಣಮಂ ಜ್ಯೋತಿರಿಂಗಣಂ ಬೆಳಗುಗುಮೇ। 
ಇದು ದಲವಸ್ತುವೆನ್ನದೆ, ಮದುಕ್ತಿಯನೊಯ್ಯನೆ ಕೇಳ್ದು, ದಿವ್ಯಚಿ 
ತ್ತದೊಳವಧಾರಿಸೆಂತೆನೆ, ಜಗದ್ಗುರು ಲೋಕಹಿತಾರ್ಥದಿಂದೆ ಸ 


ಲ್ಬುದು ವಲಮ್‌; ಇಂತಿದ೦ ಬಗೆದು, ಪುತ್ರಕಳತ್ರಪರಿಗ್ರಹಕ್ಕೆ ಮಾ 
ಣದೆ ಬಗೆದರ್ಪುದೊಲ್ಲೆನಿದನೆ೦ಂದೊಡೆ ಸೃಷ್ಟಿಯೆ ಕೆಟ್ಟುಪೋಗದೇ? 
ಮನುಮಾರ್ಗನಿಪುಣನೆನಿಸಿದ 
ನಿನಗಾಮ್‌ ಈ ರಾಜಮಾರ್ಗಮಂ ತೋಜ್‌ ಜಗ 
ಜ್ಹನಕೆ ನಗೆಯಲ್ಲೆ? ಕಳಭಂ 
ವನಪಥಮಂ ಯೂಧಪತಿಗೆ ತೋರ್ಪಂತಕ್ಕುಂ 


ಶಾಂತಾತ್ಮ ಮದುವೆನಿಲ್‌ ನೀ 
ನಿಂತೆನ್ನ ಗೃಹಸ್ಥಧರ್ಮದಿಂದಂ ನೀನೆಂ 
ತಂತೆ ಸಲೆ ನೆಗಟ್‌ ಜಗತೀ 
ಸಂತತಿ ನಿಲೆ ನಿನ್ನ ಧರ್ಮಸಂತತಿ ನಿಲ್ಕುಂ (೮-೯-೧೩) 
ತಂದೆಯ ಮಾತಿಗೆ ಒಪ್ಪಿ ಯಶಸ್ವತಿ, ಸುನಂದೆ ಎಂಬ ಕನ್ಯಾರತ್ನಗಳನ್ನು ಪುರುದೇವನು ವರಿಸಿದನು. 
ಯಶಸ್ವತೀಮಹಾದೇವಿಯಲ್ಲಿ ಭರತನೂ, ಬ್ರಹ್ಮಿಯೂ, ಸುನಂದಾ ಮಹಾದೇವಿಯಲ್ಲಿ ಬಾಹುಬಲಿಯೂ ಸೌಂದರಿಯೂ, 
ಅಂತೂ ಒಟ್ಟು ನೂರ್ವರು ಕುಮಾರರೂ, ಇಬ್ಬರು ಹೆಣ್ಣುಮಕ್ಕಳೂ ಜನಿಸಿದರು. ಪುರುದೇವನೇ ಸರ್ವರಿಗೂ 
ಸಕಲಶಾಸ್ತ್ರಗಳನ್ನೂ ಉಪದೇಶಿಸಿದನು. ಮೊದಲು ಹೆಣ್ಣುಮಕ್ಕಳನ್ನು- 
ತೆಗೆದುತ್ತಂಗದೊಳಿಟ್ಟೊ 
ಯ್ಯಗೆ ಮೊಗಮಂ ನೋಡಿ ಕರ್ಚಿ ಕದಪಂ ನುಡಿದಂ 
ಜಗದಧಿಪತಿ ನಿಮ್ಮಿರ್ಬರ 
ನೆಗಟ, ಮಕ್ಕಳಿರ, ವಿನಯವಿಳಸನಿಳಯಂ 


ಈ ವಯಸಮನೀ ಶೀಲಮ 

ನೀ ವಿನಯಮನೆಯ್ದೆ ವಿದ್ಯೆಯಿ೦ ಪುದಿದೊಡೆ ಮ 

ತ್ತೇವೇಟ್ವುದೊ ನೀವೆ ಜಗ 

ತ್ಲಾವನೆಯರಿರಕ್ಕ ನಿಮಗಮಗ್ಗಳರೊಳರೇ! (೮-೫೭, ೫೮) 
ಎ೦ದು ಅವರಿಗೆ ಮೊದಲು, ಬಳಿಕ ಮಿಕ್ಕ ಮಕ್ಕಳಿಗೆಲ್ಲಾ ವಿದ್ಯೋಪದೇಶ ಮಾಡಿ, ಕ್ಷತ್ರಿಯವಣಿಕ್ಟೂದ್ರರೆಂಬ ವರ್ಣತ್ರಯವನ್ನು 
ಪಡೆದು, ಕರ್ಮನಿರೂಪಣಮಾಡಿ (೮-೬೪ ವಚನ) ಕೃತಯುಗವನ್ನು ಆರಂಭಮಾಡಿ (೬೬), ರಾಜ್ಯಾಭಿಷಿಕ್ತನಾಗಿ (೬೯), 
ಕುರು, ಹರಿ, ನಾಥ, ಉಗ್ರ ಎ೦ಬ ರಾಜವಂಶಗಳನ್ನು ಸ್ಥಾಪಿಸಿ, 

ಸುತರುಮನವರ್ಗವರಭಿಮತ 

ಮತಮೆಂತದನಿತ್ತು ನಿಜೆಸಿದಂ ಪ್ರಭು, ನಿಜಸಂ 

ತತಿಯಂ ತಣಿಪಿ ಸುಹೃತ್ತಂ 

ತತಿಯಂ ಪೆರ್ಜಿಪುದು ರಾಜ್ಯಫಲಮಿನಿತೆ ವಲಂ (೮-೫೭) 

ಈಗ ಭೋಗದಿಂದ ವೈರಾಗ್ಯಕ್ಕೆ ತಿರುಗಿ ಪಂಪನ ಕವಿತೆ ಪರಮೌನ್ನತ್ಯವನ್ನೇರುವುದು. ದೇವೇಂದ್ರನು “ಆದಿದೇವನ 

ಪರಿನಿಷ್ಠಮಣಕಲ್ಯಾಣಮತ್ಯಾಸನ್ನ ಸಂಬವ ಸಂಗೀತಪ್ರ ಸಂಗದಂದ ಅಗಿಸಲಲದು: ಬರುವನು. ಭಗವದಾಸ್ಥಾನ: 
ಇಂದ್ರನ. ಬಿನ್ನಹ: “ಆವುದು ನಿಮಗಾನಂದಮದಕ್ಕೆ” ಎಂದು ಅಪ್ಪಣೆ (೯-೮ ವಚನ - ೧೩). 

ಮದನನ ಬಿಲ್ಲೊಳಮಾತನ 

ಸುದತಿಯ ಬೀಣೆಯೊಳಮೆಸೆವ ದನಿಯುಮನಿಳಿಸಿ 

ತ್ತಿದು ದಲೆನಿಸಿದುದು ಸುರ 

ತೂರ್ಯದ ರವದೊಳ್‌ ಪುದಿದ ಸುರವಧೂಗೀತರವಂ (ಪ. ೧೫) 
ನೀಳಾಂಜನೆಯೆಂಬ ಅಮರನರ್ತಕಿ: 

ಕಳೆ ಗೀತಂ ವಾದ್ಯಂ ನೃ 

ತ್ಯಲೀಳೆ ಪೆಜರ್ಗೊಪ್ಪದೀಕೆಗಲ್ಲದೆ. ಗಣಿಕಾ 


ತಿಳಕಮಿವಳ್‌ ನರ್ತನರಸ 

ದೊಳೆ, ನಿಚ್ಚಂ ಮೆಚ್ಚುಗೊಳ್ಳಳಿ೦ದ್ರನ ಕಯ್ಯೊಳ್‌! (ಪ. ೧೮) 
ಆಹ! ಏನಾಟ! ಏನು ನೋಟ!- 

ಸುರಗಣಿಕಾನಾಟ್ಯರಸಂ 

ಪರಮನ ಚಿತ್ತಮುಮನೆಯ್ದೆ ರಂಜಿಸಿದುದು! ವಿ 

ಸ್ಫುರಿತಸ್ಫಟಿಕಂ ಶುದ್ಧಾಂ 

ತರಂಗಮೇನನ್ಯರಾಗದಿಂ ರಂಜಿಸದೇ? (ಪ. ೪೦) 
ಆಗ ಏನಾಯಿತು?-ಯಮರಾಜ ಮತ್ತೆ 

ಆ ಮಧುರಾಕಾರಲತಾ 

ಕೋಮಳೆ ತನಗಾಗಳಾಯುರಂತಂ ಬರೆ, ಸೌ 

ದಾಮಿನಿವೊಲ್‌, ಭೋಂಕನೆ ಸುರ 

ಕಾಮಿನಿ ರಂಗದೊಳದೃಶ್ಯಮಪ್ಪುದುಮಾಗಳ್‌ 


ರಸಭಂಗಭಯದಿನಿಂದ್ರಂ 

ಹೊಸತೊಂದಾ ದೊರೆಯ ಪಾತ್ರಮಂ ತಂದನುಸಂ 
ಧಿಸುವುದುಮ್‌, ಅದನಣಮಣಜೆಯ 

ಲ್ಕೆ ಸುರಾಸುರಸಮಿತಿಗಾದುದಿಲ್ಲಾ ಕ್ಷಣದೊಳ್‌! 


ಆ ನೀಲಾಂಜನೆಯೆಂದೆ ಮ 

ನೋನಯನೋದಿತವಿಮೋಹದಿಂದಿರೆ ಸಭೆ, ವಿ 

ದ್ಯಾನಿಳಯನಟೆದದಂ ದೇ 

ಹಾನಿತ್ಯತೆಗಿಂತು ನಾಡೆ ಜೋದ್ಯಂಬಟ್ಟಂ (೯-೪೧ - ೪೩) 
ನಾರೀರೂಪದ ಯಂತ್ರಂ, 

ಚಾರುತರಂ, ನೋಡೆ ನೋಡೆ, ಕರಗಿದುದೀ ಸಂ 

ಸಾರದನಿತ್ಯತೆ ಮನದೊಳ್‌ 

ಬೇರೂಜೆದುದೀಗಳಿಂತಿದ೦ಂ ಕಡೆಗಣಿಪೆಂ 


ಕೋಟಿತೆಅದಿ೦ಂದಮೆಸೆವೀ 

ನಾಟಕಮ೦ ತೋಟಿ ಮಾಣ್ಣಳಿಲ್ಲಳ್‌, ಬಗೆಯೊಳ್‌ 

ನಾಟುವಿನಮಮರಿ ಸಂಸ್ಕೃತಿ 

ನಾಟಕಮುಮನೆನಗೆ ನೆ್‌ಯೆ ತೋಣಿದಳೀಗಳ್‌ (ಪ. ೪೪, ೪೫) 
ಎಲ್ಲಾ ಮಿಂಚಿನ ಹೊಳಪು, ಮುಗಿಲ ನೆರಳು, ನೀರ ಗುಳ್ಳೆ! 

ಕಷ್ಟಂ, ದುಃಖಾನಳಪರಿ 

ಪುಷ್ಪಂ, ಚಿ, ಗತಿಚತುಷ್ಟಯಂ, ಪ್ರಾಣಿಗೆ ಸಂ 

ತುಪ್ಪತೆಯನೆಯ್ದೆ ಪಡೆದುಮ್‌! ಅ 

ಭೋಷ್ಟಸುಖಪ್ರದಮದೊಂದೆ ಮುಕ್ತಿಸ್ಥಾನಂ! (ಪ. ೫೧) 


ಎನಿತೊಡಲಂ ತಾಳ್ಪಿದುದಿ 

ಲ್ಲೆನಿತೊಡಲಂ ಬಿಸುಟುದಿಲ್ಲ, ವಿಷಯಾನಳನಿಂ 
ದೆನಿತೆನಿತಂ ಮಖಾುಗಿದುದಿ 
ಲ್ಲನಂತಸಂಸಾರಗಹನದೊಳ್‌ ಜೀವಂಗಳ್‌! 


ಜನನೀಜನಕಸಹೋದರ 

ವನಿತಾಸುತಪುತ್ತಮಿತ್ರಸಂಬಂಧಮದೆಂ 

ತೆನಿತೆನಿತು ಭವದೊಳಾಯ್ತಿ 

ಲ್ಲೆನಿತೆನಿತಂ ನೆನೆವುದೆನಿತನವಧರಿಸುವುದೋ! (ಪ. ೫೩, ೫೪) 


ಎನಿತಾನುಮಂಬುನಿಧಿಗಳ 

ನನೇಕನಾಕಂಗಳಲ್ಲಿ ಕುಡಿದು೦ ಪೋಯ್ತಿ 

ಲ್ಲೆನಗೆ ನರಭೋಗಮೆಂಬೀ 

ಪನಿಪುಲ್ಲಂ ನಕ್ಕೆ ತೃಷ್ಣೆ ಪೇಖ್‌ ಪೋದಪುದೇ? 
ವಿದಿತಂ ಮೂರ್ಧಾಭಿಷಿಕ್ತರ್‌ ಪಲಬರರಸುಗಳ್‌ ಪ್ರಾಜ್ಯಸಾಮ್ರಾಜ್ಯಲಕ್ಷ್ಮೀ 
ಪದಮಂ ಕೈಕೊಂಡು ತಮ್ಮಂ ಮಲ್‌ದು ವಿಷಯಭೋಗಾಸವಾತ್ಯಂತಸೇವಾ 
ಮದದಿಂದಂ ಧರ್ಮಪೋತಚ್ಯುತರ್‌ ಅನವಧಿಸಂಸಾರವಾರಾಶಿಮಧ್ಯಾ 
ಸ್ಪದಸರ್ವಗ್ರಾಸಿಭೀಮಾಂತಕವದನಮಹಾಗರ್ತದೊಳ್‌ ಮಗ್ನರಾದರ್‌ 


ಬಗೆದೀಡಾಡೆ ದುರಂತದುಃಖತತಿಗಳ್‌, ಬೆನ್ನಟ್ಟೆ ದುರ್ಮೋಹಮ 
ತ್ರ್ಯಗಣ೦ಗಳ್‌, ಕಡಿದಿಕ್ಕೆ ಲೋಭಮಕರಾನೀಕಂಗಳ್‌, ಆಟಂದು ನು 
ಣ್ಷಗೆ ಮುಂಗುತ್ತಿರೆ ಮಾರರಾಗಶಿಶುಮಾರ೦ಗಳ್‌, ಮಹೋಗಂಗಳ್‌, ಇ 
ನೈಗಮೋರಂತೆ ತೊಟಲ್ಲೆನಿಂ ತಿರಿಯಲಾಜ?ಂ ನಾಂ ಭವಾಂಭೋಧಿಯೊಳ್‌ (೫೭, ೫೮, ೬೦) 
ಸರಿ:  ಮೂರನೆಯದಾದ ಪರಿನಿಷ್ಠಮಣ ಕಲ್ಯಾಣ: ವೃಷಭನಾಥನು ತಪೋರಾಜ್ಯಕ್ಕೆ "“ನಡೆದನತ್ತೊಂದೆಡೆಯೊಳ್‌”; 
ಭರತರಾಜನು ಅಯೋಧ್ಯೆಯಲ್ಲಿ ಜಗತೀ ರಾಜ್ಯದಲ್ಲಿ “ನಿಂದನಿತೊಂದೆಡೆಯೊಳ್‌”. ಆ ಕಾಡ ಕಾಮದೇವನಾದ ಬಾಹುಬಲಿ 
ಯುವರಾಜನಾಗಿ ಪೌದನಪುರದಲ್ಲಿ ಆಳುತ್ತಿದ್ದನು. ಒಂದು ದಿವಸ ರಾಜನಿಗೆ ಮೂರು ಒಸಗೆಗಳು ಒಟ್ಟಿಗೆ ಬಂದುವು: 
ಪುರುದೇವನ ಕೇವಲ ಜ್ಞಾನೋನತ್ತಿ (ಇದು ನಾಲ್ಕನೆಯ ಕಲ್ಯಾಣ): ಚಕ್ರವರ್ತಿಯ ಆಯುಧಶಾಲೆಯಲ್ಲಿ ಚಕ್ರರತ್ನದ ಉತ್ಪತ್ತಿ; 
ಮಹಾದೇವಿಗೆ ಪುತ್ರರತ್ನದ ಉತ್ಪತ್ತಿ- 
ಧರ್ಮಾರ್ಥಕಾಮಮೆಂಬಿವು 
ಧರ್ಮಾರ್ಥಜನಕ್ಕೆ ನೆಜ್‌ದ ನೆರ್ಮಂತವಜಳ್‌ 
ಧರ್ಮಂ ಪ್ರಧಾನಮರ್ಥಂ 
ಧರ್ಮಾಂಫ್ರಿಪಫಳಮದರ್ಕೆ ರಸಮದು ಕಾಮಂ (೧೦-೪೭, ೪೮) 
ಆದುದರಿಂದ ಅರ್ಹತ್ಪೂಜೆ ಮುಖ್ಯವೆಂದು ಭರತಚಕ್ರವರ್ತಿಯೂ, ಬಾಹುಬಲಿಯೂ ಆದಿದೇವನಲ್ಲಿಗೆ ಬಂದು ಜಿನಸ್ತುತಿ 
ಮಾಡಿ, ತತ್ವೋಪದೇಶವನ್ನು ಪಡೆದು ಜಿನೇಶ್ವರ ಪಾದಪದ್ಮಗಳಿಗೆರಗಿ ನಿಜರಾಜಧಾನಿಗಳಿಗೆ ಹೋದರು. ಬ್ರಹ್ಮಿಯೂ, 
ಸೌಂದರಿಯೂ, ಅನೇಕ ರಾಜಕುಮಾರರೂ ದೀಕ್ಷೆಯನ್ನು ಕೈಕೊಂಡರು. ದೇವತೆಗಳು ಆನಂದಪಟ್ಟರು- 
ಜಯ ಜಯ ನಂದ ನಂದ ಪರಮೇಶ್ವರ ಪಾಪವಿನಾಶ ಲೋಕವಿ 
ಸ್ಮಯಕರ ಶಂಭು ಶಂಕರ ಮನೋಜಭಯಂಕರ ಭವ್ಯಬಂಧು ನಿ 
ಮ್ಮಯ ದಯೆಯಿಂದಮಾ ಭವಸಮುದ್ರಮನೀಸುವೆವೆಂಬ ದೇವಕೋ 
ಟಿಯ ನಿನದಂ ಪಳ೦ಚಲೆಯೆ ಘೂರ್ಣಿಸಿದತ್ತು ಸಮಸದಿಕ್ಷಟಂ (೧೦-೨೧) 
ಬಳಿಕ ಸೌಧರ್ಮೇಂದನು ಸಮವಸರಣವನ್ನು ಕಂಡು, ಧರ್ಮಚಕ್ರವರ್ತಿತ್ವಕ್ಕೆ ದಿಗ್ವಿಜಯವೆನಿಸಿದ ಭಗವದ್ದಿಹಾರವನ್ನರಿದು, 
ದೇವ ವಿನೇಯೋತ್ಕರಸ 
ಸ್ಯಾವಳಿ ಸುಗಿದಗಿದು ಕೂಡೆ ಬಾಡಿರ್ದುದು ಪಾ 
ಪಾವಗ್ರಹದಿಂದದನಖಿ 
ಳಾವನಿತಳಕ೦ತು ತಳಿಯ ಧರ್ಮಾಮೃತಮಂ 


ಮಿಳಿರೆ ದಯಾಧ್ವಜಮುನ್ನತಿ 
ಗೊಳಗಾಗಿರೆ ಧರ್ಮಚಕ್ರಮಾಯತಿಯಂ ಕೈ 
ಕೊಳೆ ಭವ್ಯವರೂಧಿನಿ ನಿ 
ರ್ಮಳ ನಿನ್ನ ವಿಹಾರಮಾರನೇನೆಳಗಿಸದೋ (೧೦-೬೫, ೬೬) 
ಎಂದು ಬಿನ್ನೈಸುವನು. ಜಗತ್ತಿಗೆಲ್ಲಾ ಜಿನೇಶ್ಷರನಿಂದ ಧರ್ಮಬೋಧೆಯಾಗುವುದು. 
ಬಳಿಕ ಭರತೇಶ್ವರನು ಚಕಹೂಜೆ “ಮಾಡಿ ದಿಗ್ವಿಜಯಕ್ಕೆ ಹೊರಟು ಷಟ್ಟಂಡ ಮಂಡಳವನ್ನು ಜಯಿಸುವನು (೧೧- 
೧೩). ಈ ಭಾಗದಲ್ಲಿ ಬರುವ ವನವಿಹಾರವರ್ಣನೆಯೂ, ಅದ್ಭುತ ಯುದ್ಧ ವರ್ಣನೆಗಳೂ ಪಂಪನಿಗೊಬ್ಬನಿಗೇ 
ಸಾಧ್ಯವಾದುವು. ಅವನ್ನು ಉದಾಹರಿಸುವುದಕ್ಕೆ ಇಲ್ಲಿ ಅವಕಾಶವಿಲ್ಲ. ಈ ದಿಗ್ದಿಜಯದ ಮಹತ್ತು ತಾನೇ ಏನು, ಕೊನೆಗೆ?- 
ಆ ವೃಷಭಾದ್ರಿಯ ಮೇಖಳಾಭಿತ್ತಿಯೊಳ್‌ ಆತ್ಮೀಯ ವಿಶ್ವವಿಶ್ವಂಭರಾವಿಜಯಪ್ರಶಸ್ತಿಯನಟ್ಟೆಯೊಳ್‌ 
ಬರೆಯಿಸುವೆನೆಂದು ಪೋಗಿ ನೋಡುವನ್ನೆಗಂ, 
ಅದಳಸೊಳನೇಕಕಲ್ಲಶತಕೋಟಿಗಳೊಳ್‌ ಸಲೆ ಸಂದ ಚಕ್ರಿವೃಂ 
ದದ ಚಲದಾಯದಾಯತಿಯ ಬೀರದ ಚಾಗದ ಮಾತುಗಳ್‌ ಪೊದ 
್ಲೊದವಿರೆ ತತ್ವಶಸ್ತಿಗಳೊಳಂತವನೊಯ್ಯನೆ ನೋಡಿ ನೋಡಿ ಸೋ 
ರ್ದುದು ಕೊಳಗೊ೦ಡ ಗರ್ವರಸಮಾ ಭರತೇಶ್ವರಚಕ್ರವರ್ತಿಯಾ। (೮-೭೧) 
ಅಲ್ಲಿಂದ ಬಂದು ಅಯೋಧ್ಯಾಪುರದ ಬಾಗಿಲಲ್ಲಿ ಚಕ್ರರತವು ನಿಂತುಹೋಗಲು, ಬಾಹುಬಲಿ ತನಗೆ ಸೇವಾವೃತ್ತಿಯಲ್ಲಿಲ್ಲವೆಂದು 
ಅವನ ಮೇಲೆ ನಡೆದು 'ದೃಷ್ಟಿಯುದ್ಧ. ಜಲಯುದ್ಧ. ಮಲ್ಲಯುದ್ಧಗಳನ್ನು ಮಾಡಿ ಸೋತುಹೋಗಿ ರೋಷದಿಂದ 
ಚಕ್ರವನ್ನೆಸೆಯುವನು. ಅದು ಬಾಹುಬಲಿಯನ್ನು ಪ್ರದಕ್ಷಿಣೆ ಮಾಡಿ ಭುಜದ ಹತ್ತಿರ ನಿಲ್ಲುವುದು. ಭರತನಿಗೆ ನಾಚಿಕೆ: 
ಬಾಹುಬಲಿಗೆ ನನ್ನಲ್ಲಿಯೂ ಈ ಸಾಹಸವನ್ನು ಮಾಡಿದನಲ್ಲಾ ಅಣ್ಣ ಎ೦ಬ ಜುಗುಪ್ಲೆ- 
ಸೋದರರೊಳ್‌ ಸೋದರರಂ 
ಕಾದಿಸುವುದು, ಸುತನ ತಂದೆಯೆಡೆಯೊಳ್‌ ಬಿಡದು 
ತ್ಲಾದಿಸುವುದು ಕೋಪಮನ್‌, ಅಳ 
ವೀ ದೊರೆತೆನೆ ತೊಡರ್ವುದೆಂತು ರಾಜ್ಯಶ್ರೀಯೊಳ್‌? 
ಪಾತಕಿಯೊಳ್‌ ಲಕ್ಷ್ಮಿಯೊಳತಿ 
ಕಾತರಕಾಪುರುಷಗಣನೆಯೊಳ್‌ ನೆರೆಯಲ್ಕಿಂ 
ತೀತನೆ ಬಗೆಗಾ೦ ಪುರುತನು 
ಜಾತರ ಬಗೆದುದನೆ ಬಗೆವೆನಳಿಪಂ ಬಗೆಯೆಂ (೧೪-೧೨೨, ೨೩) 
ಎಂದು ನಿರ್ಣಯಿಸಿ ಭಗವತ್ತಾದಪೀಠದ ಪಕ್ಕದಲ್ಲಿ ಬಾಹುಬಲಿ ತಪಸ್ಸಿಗೆ ನಿಲ್ಲುವನು. ಈತನ ಪ್ರತಿಮೆಯೇ ಶ್ರವಣಬೆಳ್ಗೊಳದಲ್ಲಿ 
ಶಾಶ್ವತವಾಗಿ ನಿಂತಿರುವ ಗೊಮ್ಮಟೇಶ್ವರ! 
ಭರತನು ರಾಜ್ಯವಾಳುತ್ತ ವಿಪ್ರವರ್ಣವನ್ನೂ ಅವರ ಕರ್ಮಗಳನ್ನೂ ವಿಧಾಯಕಮಾಡಿ, ಜೈನಮತದ ಕ್ಷೀಣದಶೆಯನ್ನು 
ದುಸ್ಸೃಪ್ನಗಳಲ್ಲಿ ಕಂಡು, ಆದಿದೇವನು ಮುಕ್ತಿಗೆ ಸಲ್ಲುವ ಕಾಲಕ್ಕೆ ಅಲ್ಲಿಗೆ ಬರುವನು (೧೫). 
ಧರ್ಮಚಕ್ರದ ದಿಗ್ವಿಜಯದ ಮುಂದೆ ಚಕ್ರವರ್ತಿಯ ದಿಗ್ವಿಜಯದ ಬೊಬ್ಬುಳಿಕೆಯೊಂದು ಎದ್ದು ತಣ್ಣಗಾಗಿತ್ತು. 
ಭರತೇಶ್ವರನು ಜಿನಸನ್ನಿಧಿಯಲ್ಲಿ ನಿಶ್ಚಯವನ್ನು ಕ೦ಡುಕೊಂಡಿದ್ದನು.- 
ಅಳತೆಗೆ ತೂಕಕ್ಕೆಣಿಕೆಗ 
ಮೊಳಗಾದುವು ಸಕಳವಸ್ತುಗಳ್‌ ಭುವನಜನ 
ಕೃಳೆಯಲ್‌ ತೂಗಲೈಣಿಸ 
ಲೃಳುಂಬಮೆನಿಸಿದುವು ನಿನ್ನ ಗುಣಗಣಮರ್ಹಾ! 


ಆಕುಳನೆನಾಗಿ ಸುಟೆದೆನ 
ನಾಕುಳಮಪ್ಪೆಡೆಯನಅಸಿ, ಕಾಣೆ೦ ಮೂಳುಂ 
ಲೋಕದೊಳಂ। ನಿನ್ನಿರ್ಕೆಯ 

ಲೋಕಾಗ್ರಮೆ ಸಂತಂ। ಅದನೆ ಮಾಡೆನಗರ್ಹಾ! 


ಭವನಿಗಳದ ತೊಡರಂ ಕಳೆ, 
ಭವಜಳಧಿಯ ತೆಡಿಗೆ ಸಾರ್ಚು, ಭವಗಹನದುಪ 
ದ್ರವಮಂ ಕಿಡಿಸು, ಭವಾಂತಕ 
ಭವನಕ್ಕುಯ್‌ ತಡೆಯದೆನ್ನನಿಂ ಭವಮಥನಾ! 
ಅಮರೇಂದ್ರೋನ್ನತಿ, ಖೇಚರೇಂದ್ರವಿಭವಂ, ಭೋಗೀ೦ದ್ರಭೋಗಂ, ಮಹೇಂ 
ದ್ರಮಹೈಶ್ವರ್ಯಮಿವೆಲ್ಲಮಧ್ರುವಮ್‌! ಇವಂ ಬೇಲ್ಲಂತು ಬೇಳಲ್ಲೆನ್‌! ಉ 
ತ್ರಮದೀಕ್ಷಾವಿಧಿಯುಂ, ಸಮಾಧಿಮರಣಂ, ಕರ್ಮಿಕ್ಷಯಂ, ಬೋಧಿಲಾ 
ಭಮಮೋಘಂ ದೊರೆಕೊಳ್ವುದಕ್ಕೆಮಗೆ ಮುಕ್ತಿಶ್ರೀಮನೋವಲ್ಲಭಾ! (೧೦-೫೩, ೫೫, ೫೬, ೫೯) 


ಮರುಸ್ಥಳದ ಮಾಳದೊಳ್‌ ನಡುವಗಲ್ವರಂ ಗ್ರೀಷ್ಠದೊಳ್‌ 
ಸುರುಳ್ಳಿನೆಗಮಟ್ಟ್‌ ಬೇವವರ್ಗೆ ಜೊ೦ಪಮಿಮ್ಮಾವು ನಿ 
ರ್ಯುರಾಂಬು ದೊರೆಕೊಳ್ಳವೊಲ್‌ ಭವದವಾಗ್ನಿಯೊಳ್‌ ಬೇವ ಜೀ 
ವರಾಶಿಗೆ ಭವದ್ವಚೋಮೃತಮೆ ಮರ್ದನಂಗಾಂತಕಾ (೧೩-೮೬) 
ಹೀಗೆ ತಿಳಿದಿದ್ದರೂ ಐದನೆಯ ಕಲ್ಯಾಣವಾದ ಮಹಾನಿರ್ವಾಣಕಲ್ಯಾಣವಾಗಿ ಗುರು ಪರಮಬ್ರಹ್ಮಸದ್ಮಕ್ಕೆ ಹೋಗಲು, 
ಇಂದ್ರಾದಿಗಳು ಬಂದು ಭಗವಚ್ಚರೀರಭೂತಿಯಿಂದ ತ್ರಿಪುಂಡವನ್ನಿಟ್ಟ ಆನಂದನಾಟಕವನ್ನಾಡಿ ಹೋದರೂ, ಭರತನು 
ಗುರುವಿಯೋಗ ಶೋಕಾಗ್ನಿಯಿ೦ದ ಬೇಯುತ್ತಿರುವುದನ್ನು ನೋಡಿ ವೃಷಭಸೇನಗಣಾಗಣಿಗಳು ಸಮಾಧಾನಪಡಿಸುತ್ತಾರೆ. 
ಖಳಕರ್ಮಾಷ್ನಕಮಂ ಪಡಲ್ವಡಿಸಿ, ಸಂಸಾರಾಬ್ಧಿಯಂ ದಾಂಟಿ, ನಿ 
ಶ್ಚಳಸೌಖ್ಯಾಸ್ಪದಮಂ ತ್ವದೀಯಜನಕಂ ಕೈಕೊಂಡೋಡೀ ದೇವಸಂ 
ಕುಳಮಿಂದಂ ಬೆರಸಾಡಿದಪ್ಪುದಿದಜೊಳ್‌ ನೀಂ ರಾಗಿಸಲ್ಲಕ್ಕುದೇ 
ಕೊಳಕೊಳ್ಳೃ ಜಡರಂತೆ ಶೋಕರಸಮಂ ಷಟ್ಟಂಡಧಾತ್ರೀಶ್ವರಾ! 
ನಿನಗೆ ವೃಷಭೇಶ್ವರಂ ಲೋ 
ಚನಗೋಚರನಿನ್ನೆವರೆಗಮ್‌, ಈಗಳ್‌ ನಿಂದಂ 
ಮನುಕುಲಲಲಾಮ, ನೆಟ್ಟನೆ 
ಮನದೊಳ್‌! ಕಡುಸಾರೆಯಲ್ತೆ ಮುನ್ನಿಂದೀಗಳ್‌? 
ಭವವಾರಾಶಿಯೊಳಿಂದು ಜೀವನಿವಹಂ ಬರ್ದುತ್ತುಮಿರ್ಕುಂ; ಮಹೋ 
ತ್ಲವಮಲ್ಲೇ ಗುರುವಿಂತು ದಾಂಟಿದೊಡಿದಂ9 ಬೇಡೀ ವಿಷಾದಂ, ನಿರ 
ಸವಿವೇಕಂಬೊಲಿದೇಕೆ ಮೋಹಿಸಿದಪೈ? ನೀಂ ಮಾಣ, ಶಕ್ರಂಗೆ ವ 
ಸ್ತುವಿವರ್‌; ನಿನ್ನವೊಲಾರ್‌ ಪೆಜರ್‌ ಭುವನದೊಳ್‌ ಷಟ್ವಂಡಧಾತ್ರೀಶ್ವರಾ! 
ಎನೆ ದಾವದಗ್ಗಗಿರಿ ನೂ 
ತನಜಳದಜಳಂಗಳಿಂದಮಾಳುವವೋಲ್‌ ಭೋಂ 
ಕನೆ ಭರತನನಾಣಿಸಿದಂ 
ಮುನಿ ವಿನುತಗಣಾಧಿನಾಥವಚನಾಮೃತದಿಂ 
(೧೬-೫೫, ೫೬, ೫೯. ೬೦) 
ಬಳಿಕ ಸಾಮ್ರಾಜ್ಯವನ್ನು ಬಿಟ್ಟು ಪ್ರವಜ್ಯವನ್ನು ತೊಟ್ಟು, ಭರತನೂ ಮುಕ್ತಿಗೆ ಸಂದನು. 
ಇನ್ನು ಪಂಪನ ಮಂಗಳ : 
ತ್ರಿದಶಸ್ತುತ್ಯಮಿದಾದಿದೇವಚರಿತಂ ಕರ್ಣಾಮೃತಸ್ಯಂದಿ 
ಕೈದು ಭವ್ಯಾವಳಿಗೆಂದು ಪೇಟಿಸೆ ಬುಧರ್‌ ಸ್ಪರ್ಗಾಪವರ್ಗಕ್ಕಮಾ 
ಸ್ವಪದಮಪ್ಪಾದಿಪುರಾಣಭವಸ್ತುಕೃತಿಯಂ ಪೇಟ್ಬಂ ಬೆಡಂಗಪ್ಪ ಮಾ 
ರ್ಗದೊಳಂ ದೇಸಿಯೊಳಂ ಪೊದಟ್ಟೆಸೆವಿನಂ ಸಂಸಾರಸಾರೋದಯಂ 


ರಸಭಾವೋಪೇತಧರ್ಮಾಮೃತರಸಮಯದೊಳ್‌, ಘೋರಸಂಸಾರನಾನಾ 

ವ್ಯಸನವ್ವಚ್ಚಿತ್ತಿಯೊಳ್‌, ಧಾರ್ಮಿಕಜನಜನಿತಾನಂದಸಂದೋಹವಿದ್ಯಾ 

ರಸದೊಳ್‌, ಸಂಸಾರಸಾರೋದಯವಿರಚಿತದೊಳ್‌, ವಾಗ್ಧಧೂಮುದ್ರೆಯೊಳ್‌, ಮು 

ದ್ರಿಸಿ ನಿಂದತ್ತಾದಿತೀರ್ಥೇಶ್ವರನ ಚರಿತದೊಳ್‌ ವಾಕ್ಯಮಾಣಿಕ್ಕಕೋಶಂ! 

(೧೬-೭೮, ೭೯) 

ವಿಕ್ರಮಾರ್ಜುನ ವಿಜಯದ ವಿಮರ್ಶೆ :ಆದಿಪುರಾಣದಲ್ಲಿ ಮಾಣಿಕ್ಯಜಿನೇಂದ್ರ ಬಿಂಬವನ್ನು ಕಡೆದು, ದಿವ್ಯಚೈತ್ಯವನ್ನು ಕಟ್ಟಿ (೧೬ 
-೧ - ೩೬ ) ಪಂಪನ ಕೈ ಸೋಲಲಿಲ್ಲ; ಒಡೆನೆಯೇ ಮಹಾಭಾರತದ ಗಾಂಡೀವವನ್ನು ಬಾಗಿಸಿ, ಕನ್ನಡ ಕಲಿಗಳ ಕ್ಷಾತ್ರ 
ತೇಜಸ್ಸನ್ನೂ, ಕನ್ನಡ ರಾಯರ ಸದ್ಗುಣಾವಳಿಗಳನ್ನೂ, ಕನ್ನಡ ನಾಡಿನ ಅಂದಚೆ೦ದಗಳನ್ನೂ ಅದರಲ್ಲಿ ಹೂಡಿ, ತಿಳಿಯಾದ, 
ಎಲ್ಲರೂ ತಿಳಿಯಬಹುದಾದ ತಿರುಳುಗನ್ನಡದಲ್ಲಿ ಭಾರತಭೂಮಿಯ ಅತ್ಯುತ್ತಮವಾದ ಇತಿಹಾಸವನ್ನು ಕನ್ನಡಿಗರಿಗೆ 
ಕಾಣಿಕೆಯಾಗಿ ಒಪ್ಪಿಸಿದನು. ಜಿನಪಾದಪದ್ಧವನ್ನು ಹೃದಯದಲ್ಲಿಟ್ಟು, ಸಂಸಾರ ಸಮುದ್ರದ ಹುಚ್ಚು ತೆರೆಗಳನ್ನು ಅಡಗಿಸಿ, 
ಮುಕ್ತಿಸೋಪಾನವನ್ನು ಏಕಮನಸ್ಕ್ಮನಾಗಿ ಹತ್ತಿದನು - ಅಲ್ಲಿ; ಇಲ್ಲಿ, ಧರ್ಮಸಾಮ್ರಾಜ್ಯದಿಂದ ಒಂದು ಮೆಟ್ಟಿಲಿಳಿದು, 
ಸಂಸಾರಸಾರವನ್ನು ಗಂಭೀರದ್ದನಿಯಿಂದ ಲೋಕಕ್ಕೆ ಸಾರಿದನು. ತನ್ನ ರಾಜನ ಹೆಸರನ್ನು ಚಿರಸ್ಥಾಯಿಯಾಗುವಂತೆ ಮಾಡಿ 
ಆತನ ಮನ್ನಣೆಯನ್ನು ಪಡೆದನು - ಉದ್ದೇಶದಿಂದಲ್ಲ; ಉಜ್ವಲ ಕರ್ಣಾಟಕ ಭಕ್ತಿಯ ಆನುಷಂಗಿಕ ಫಲವಾಗಿ. ಆತನ 
ಕೆಚ್ಚನ್ನು ಆಗಲೇ ಬಲ್ಲೆವಲ್ಲವೇ? - 

“ಪೆಅರೀವುದೇನ್‌? ಪೆಕರ ಮಾಡುವುದೇನ್‌? ಪೆಅರಿ೦ದಮಪ್ಪುದೇನ್‌?” 

ಪಂಪನಲ್ಲಿ ಬ್ರಾಹ್ಮಣರಕ್ಕವಿದ್ದಿತು : ಆದರೆ ಅದು ಜೈನ ಸಂಸ್ಕಾರವನ್ನು ಹೊಂದಿದ್ದಿತು. ಮಹಾಭಾರತವು ವೈದಿಕ 
ಮತದವರಿಗೆ ಪುಣ್ಯಕಥೆ, ಪಂಚಮವೇದವೆಂದು ಪೂಜ್ಯವಾದುದು; ಅವರ ನಂಬಿಕೆಯಲ್ಲಿ ಶ್ರೀಕೃಷ್ಣನು ಭಗವಂತನು. ಜೈನ 
ಪುರಾಣಗಳಲ್ಲಿ ಆತನಿಗೆ ಅಷ್ಟು ಉತ್ಕೃಷ್ಟಪದವಿ ಇಲ್ಲ; ಜೈನಮತಕ್ಕೆ ಭಾರತದಲ್ಲಿ ಅಷ್ಟು “ಶ್ರದ್ಧೆ ಇಲ್ಲ. ಪಂಪನು 
ಮಹಾಭಾರತವನ್ನು ಹೇಗೆ ನಿರ್ವಹಿಸಿಯಾನು? ಧರ್ಮಸಂಕಟವನ್ನು ಯಾವ ಚಾತುರ್ಯದಿಂದ. ತಪ್ರಿಸಿಕೊಂಡಾನು? ಭಾರತ 
ಕಥೆಯನ್ನು ಮುಖ್ಯಕಥೆ ಎದ್ದು ನಿಲ್ಲುವಂತೆ ಸ್ವಾರಸ್ಯವಾಗಿ ಸಿಂಹಾವಲೋಕನದಿಂದ ಸಂಕ್ಷೇಪಿಸಬಲ್ಲನು; ಅದರ 
ಅತಿರಥಮಹಾರಥರನ್ನು ತನ್ನ ಕಲ್ಲನಾಶಕ್ತಿಯಿಂದ ಸ್ಪಷ್ಟವಾಗಿ  ಗುಣಾವಗುಣಮಿಶ್ರಿತರಾದ ಲೌಕಿಕ ಮನುಷ್ಯರಂತೆ 
ಚಿತ್ರಸಬಲ್ಲನು;ಅವರಲ್ಲಿ ಮೆಚ್ಚಿಕೆಯನ್ನೂ, ಸಂತಾಪವನ್ನೂ ಸಹಾನುಭೂತಿಯನ್ನೂ ಹುಟ್ಟಿಸಬಲ್ಲನು; ತನ್ನ ರೀತಿಯ, 
ಪ್ರತಿಭೆಯ, ಸಂಸಾರಾನುಭವದ, ಉದಾತ್ತ ಧ್ಯೇಯಗಳ, ಚಮತ್ಕಾರ, ಸೌಂದರ್ಯ, ಸತ್ತ್ವ, ಗಾಂಭೀರ್ಯಗಳನ್ನೆಲ್ಲಾ ತನ್ನ 
ಕಾವ್ಯಕ್ಕೆ ಧಾರೆಯೆರೆಯಬಲ್ಲನು. ಇಷ್ಟನ್ನೂ ಮಾಡಬಲ್ಲೆನೆಂದು ಪಂಪನಿಗೆ ಧೈರ್ಯ; ಆತನಿಗೆ ಆ ಕೆಲಸವನ್ನು ಒಪ್ಪಿಸಿದ 
ಅರಿಕೇಸರಿಗೆ ನೆಚ್ಚಿಕೆ. ಕೆಲಸವೂ ನೆಚ್ಚಿದಂತೆಯೇ ನೆರವೇರಿತು. ಆದರೂ ಮಹಾಭಾರತದ ಉಜ್ವಲ ಜ್ವಾಲೆಗೆ ಸ್ವಲ್ಪ ಮಂಕು 
ಮುಚ್ಚದೆ ಹೋಗಲಿಲ್ಲ. ಸ್ವೇಚ್ಛೆಯಾಗಿ ಪಂಪನು ಭಾರತವನ್ನು ವ್ಯತ್ಯಾಸ ಪಡಿಸದೆ ಹೋದರೂ, ಕಥಾವಸ್ತುವಿನಲ್ಲಿ 
ಪಾತರಚನೆಯಲ್ಲಿ, ಸೂಕ್ತಿಮಾಲೆಗಳಲ್ಲಿ, ವ್ಯಾಸಮಹರ್ಷಿಗಳ ಹಿಂದೆಯೇ ಪಂಪನು ನಮ್ರನಾಗಿ ನಡೆದಿದ್ದರೂ, ಒಂದು. ವೇಳೆ 
ತನ್ನ ಕೆಲವು ವ್ಯತ್ಯಾಸಗಳಿಂದ, ರಚನಾಕೌಶಲ್ಯದಿಂದ ಮೂಲ ಗ್ರಂಥಕ್ಕೆ ಒಂದು ಕಳೆಯನ್ನು ಏರಿಸಿದ್ದಾನೆಂದು 
ಹೇಳಹುದಾತರೂ. ಎಲ್ಲಕ್ಕೂ ಬಹುಮುಖ್ಯವಾದ "ಅಂಶದಲ್ಲಿ, ಮಹಾಬಾರಕಪರಟ ವೇದಕ್ಕೆ ಬೃಹದ್ದೇವತೆಯಾದ ಶ್ರೀಕೃಷ್ಣನ 
ವಿಷಯದಲ್ಲಿ, ಆತನ ದಿವ್ಯಾವತಾರ, ದಿವ್ಯೋಪದೇಶ*” ದಿವ್ಯಲೀಲೆಗಳ ವಿಷಯದಲ್ಲಿ, ಆದಿತೀರ್ಥೇಶ್ವರನಲ್ಲಿ ಪಂಪನಿಗಿದ್ದ 
ಅದಿರದಿದಿರ್ಚಿ ತಳ್ದಿಜೆಯಲೀ ಮಲೆದೊಡ್ಡಿದ ಷಡ 

ಅದಿರದಿದಿರ್ಚಿ ತಳ್ಲಿಚೆಯಲೀ ಮಲೆದೊಡ್ಡಿದ ಚಾತುರಂಗಮೆಂ 

ಬುದು ನಿನಗೊಡ್ಡಿ "ನಿಂದುದಿದನೋವದೆ 'ಕೊಲ್ಲೊಡೆ ನೀನುಮೆನ್ನ ಕ 

ಜ್ಹದೊಳೆಸಗೆಂದು ಸೈತಜಿತನಾದಿಯ ವೇದರಹಸ್ಯದೊಳ್‌ ನಿರಂ 


ಇ" ಭಗವದ್ಗೀತೆಯನ್ನು ಇಷ್ಟರಲ್ಲಿ ತೇಲಿಸಿದ್ದಾನೆ ಕವಿ :- “ವಿಕ್ರಮಾರ್ಜುನನ ಮನದೊಳಾದ ವ್ಯಾಮೋಹಮಂ ಕಳೆಯಲೆಂದು 
ಮುಕುಂದಂ ದಿವ್ಯಸ್ತರೂಪಮಂ ತೋಣೆ- 


ತದ ಪರಿಚರ್ಯೆಯಿಂ ನೆಜೌಯೆ ಯೋಜಿಸಿದ೦ ಕದನತ್ರಿಣೇತ್ರನಂ 
(೧೦-೬೪) 

ಅನನ್ಯಶರಣಭಾವವಿಲ್ಲದೆ ಇದ್ದದ್ದರಿಂದ, ತನ್ನ ಜೈನಶ್ರದ್ಧೆಗೂ ತನ್ನ ಪೂರ್ವಿಕರ ವೈದಿಕ ಸಂಸ್ಕಾರಕ್ಕೂ ಹೋರಾಟ ಹುಟ್ಟಿ 
ಒಳಗೆಯೇ ಪಂಪನ ಮನಸ್ಸು ಎರಡು ಕವಲಾಗಿ ಒಡೆದು, ಆತನ ಕವಿದೃಷ್ಟಿಯನ್ನೂ ಆತನ ಉತ್ಸಾಹಧ್ವನಿಯನ್ನೂ ಸ್ವಲ್ಪಮಟ್ಟಿಗೆ 
ಕುಗ್ಗಿಸಿತೆಂದು ಹೇಳಬೇಕಾದ ನಿರ್ಬಂಧ ಒದಗಿದೆ. ಪಂಪನಿಗೆ ಕೊಟ್ಟ ಸಮಸ್ಯೆಯ ಸ್ವಭಾವವದು; ಅಷ್ಟು ಮಟ್ಟಿಗೆ ಪಂಪನು ಆ 
ಸಮಸ್ಯೆಯ ತೊಡಕನ್ನು ಬಿಡಿಸಿಕೊಂಡು, ಕನ್ನಡದ ಕಾವ್ಯಗಳಲ್ಲಿ ಗುರುಸ್ಥಾನದಲ್ಲಿರುವ ಮಹಾಕಾವ್ಯವನ್ನು ಸೃಷ್ಟಿಸಲು 
ಶಕ್ತನಾದನೆಂದರೆ ಆತನ ಪ್ರತಿಭೆಯ ಶ್ರೇಷ್ಠತೆಗೆ ಆಶ್ಚರ್ಯವಾಗುವುದೇ ಹೊರತು ಕೊರತೆ ಕಾಣಿಸಿಕೊಂಡದ್ದಕ್ಕೆ 
ಆಶ್ಚರ್ಯವಾಗುವುದಿಲ್ಲ. ಕನ್ನಡದಲ್ಲಿ ಮಹಾಭಾರತದ ದಿವ್ಯಾಗ್ನಿಯನ್ನು ಮತ್ತೆ ಹೊತ್ತಿಸಬೇಕಾದರೆ ಶ್ರೀಕೃಷ್ಣಭಕ್ತನಾದ 
ವೇದವ್ಯಾಸರ ಮನೆಯ ಮಗನೊಬ್ಬನು ಮುಂದೆ ಹುಟ್ಟಬೇಕಾಯಿತು. ಆ ಅವತಾರವನ್ನು ಬಿಟ್ಟರೆ, ಪಂಪನ"“ಕಥಿತ 
ಕಥಾವತಾರಮೇನ್‌ ಕೇವಲಮೇ9' ಏನು ಕವಿತೆ! ಏನು ಕಾವ್ಯ! 

ವೈದಿಕ ಮತಾವಲಂಬಿಗಾಗಿ ಜೈನಕವಿ ಕಾವ್ಯವನ್ನು ಬರೆದದ್ದರ ಗುರುತನ್ನು ವಿಕಮಾರ್ಜುನವಿಜಯದಲ್ಲಿ ಒಂದು ಕಡೆ 
ಹೆಜ್ಜೆಹೆಜ್ಜೆಗೂ ಬರುವ ಶಿವಸ್ತುತಿಯಲ್ಲಿಯೂ, ಮತ್ತೊಂದು ಕಡೆ ಅಲ್ಲಲ್ಲೆ ಮುದ್ರೆಯೊತ್ತಿದಂತೆ ಜೋಡಿಸಿರುವ ಜೈನ 
ಸಂಸ್ಕಾರದಲ್ಲಿಯೂ ನೋಡಬಹುದು. ಅರಿಕೇಸರಿ ಈಶ್ವರ, ಉದಾರಮಹೇಶ್ವರ (೧-೨). ಗುಣಾರ್ಣವನಾದ ಅರ್ಜುನನು 
ಹುಟ್ಟುವುದಕ್ಕೆ ಆತನ ತಂದೆತಾಯಿಗಳು ಶಿವನನ್ನು ಅರ್ಚಿಸುವರು (೧-೧೩೫). ತೀರ್ಥಯಾತ್ರೆಯಲ್ಲಿ ಅರ್ಜುನನು 
“ಗೋಕರ್ಣನಾಥನಂ ಗೌರೀನಾಥನಂ ಅವನಿ ಪವನ ಗಗನ ದಹನ ತರಣಿ ಸಲಿಲ ತುಹಿನಕರ ಯಜಮಾನ ಮೂರ್ತಿಯಂ 
ತ್ರಿಳೋಕೈಕಸಂಗೀತಕೀರ್ತಿಯಂ ಕಂಡು ಕೈಗಳ೦ ಮುಗಿದು- 

ಸರ್ವಜಗತಾಂ ಗುರುರ್ಗಿರಿಸುತಾಪತಿಃ ಪಾತು ನಃ 

ಎಂದು ಬಾಳೆಂದು ಮೌಳಿಯಂ” ಸ್ತುತಿಸುವನು (೪-೨೬ ವಚನ, ೨೭). ಇಂದ್ರಕೀಲದಲ್ಲಿ ಬರುವ ಶಿವಪಾರಮ್ಯವನ್ನು ಬೇರೆ 
ಹೇಳಬೇಕಾಗಿಲ್ಲ. (೮-೮-೨೬ ವಚನ). ಭೀಷ್ಮನು “ಶ್ವೇತನ ಬಿಲ್ಲೊಳಿರ್ದ ಮದನಾರಿಯ ರೂಪೆರ್ದೆಗೊಳ್ಳುದುಂ, 
ಉದಾತ್ತಭಕ್ತಿಯೊಳೆ” ಕೈ ಮುಗಿಯುವನು; ತನಗೆ ಹೆದರಿದನೆಂದು ತಿಳಿದು ಶ್ಚೇತನು ಹಾಸ್ಯಮಾಡಲು, “ತ್ರೈಲೋಕ್ಕನಾಥಂ 
ಕಣಾ, ವಿನಮನ್ನಸ್ಕಕನಾದೆಂ” ಎಂದು ಹೇಳುವನು (೧೦-೧೧೮-೧೨೦). ಸೈಂಧವ ವಧೆಗಾಗಿ ವರವನ್ನು ಬೇಡಲು ಕೃಷ್ಣನು 
ಅರ್ಜುನನನ್ನು ಶಿವನಲ್ಲಿಗೆ ಕರೆದೊಯ್ಯುವನು (೧೧-೧೩೦, ೩೧). ಕರ್ಣಾರ್ಜುನರ ಕಾಳಗವನ್ನು ಆಕಾಶದಲ್ಲಿ ನೋಡುತ್ತಿದ್ದ 
ದೇವತೆಗಳಲ್ಲಿ ಶಿವನೂ ಪಾರ್ವತಿಯೂ ಪ್ರಮುಖರು (೧೨-೧೩೯, ೧೪೨-೧೪೪). ಶರಶಯನದಲ್ಲಿ ಭೀಷ್ಮನು 
ಶಿವಧ್ಕಾನವನ್ನು ಮಾಡುತ್ತಿರುವನು: “ಚಿತ್ತದೊಳ್‌ ಮೃಡ೦ ತೊಡರ್ದಿರೆ” - “ಹರನೊಳೆ ಪತ್ತಿ ತೆತ್ತಿಸಿದ ಚಿತ್ತಂ” (೧೩-೬೨, 
೬೩). ಈ ಶಿವಭಕ್ತಿ ಕೇವಲ ಭಾರತ ಕಥೆಯಿ೦ದಲೇ ಬಂದುದಲ್ಲ; ರಾಜನ ಇಷ್ಟದೇವತೆಯ ನಿರ್ದೇಶನಕ್ಕಾಗಿಯೇ ಅಲ್ಲ; 
ಪಂಪನ ಮನೆತನದ ಉಪಾಸನಾ ಫಲವೂ ಆಗಿರಬೇಕು. 

ವೈದಿಕ ಕಥೆಯನ್ನು ಸಾಧ್ಯವಾದ ಮಟ್ಟಿಗೆ ವೈದಿಕನಂತೆಯೇ ಬರೆಯುತ್ತಿದ್ದರೂ, ಕವಿ ತನ್ನ ಮತವನ್ನು ಸ್ಪಷ್ಟವಾಗಿಯೂ 
ಸೂಚನೆಯಾಗಿಯೂ ತಿಳಿಸದೆ ಬಿಟ್ಟಿಲ್ಲ. ಆಶ್ವಾಸಾಂತ ಗದ್ಯಗಳಲ್ಲಿ ತನ್ನ ಕವಿತೆ “ಜಿನಪದಾ೦ಂಭೋಜ ವರಪ್ರಸಾದೋತ್ಸನ್ನ” 
ವೆಂದು ಸ್ಪಷ್ಟವಾಗಿ ಹೇಳಿದ್ದಾನೆ. ವ್ಯಾಸರು ಪಂಪನಿಗೆ ವ್ಯಾಸಭಟ್ಟಾರಕರು (೧-೧೩೦ ವ). ಶಿವ, ವಿಷ್ಣು ಕೃಷ್ಣರ ಹೆಸರನ್ನು 
ಹೇಳುವಾಗ ಅಲ್ಲಲ್ಲಿ ದುರಿತಹರ, ತ್ರೈಲೋಕ್ಯನಾಥ, ಅಭವ, ಅಜ (ಎಆದಿಬ್ರಹೃ, ಅಜಿತ, ಅನಂತ ಎಂಬುದಾಗಿ ತೀರ್ಥಕರರ 
ಹೆಸರುಗಳನ್ನು ಶ್ಲೇಷೆಯಿಂದ ನೆನೆಸಿಕೊಳ್ಳುತ್ತಾನೆ. ಅರ್ಜುನನ ಜನನವನ್ನು ವರ್ಣಿಸುವಾಗ, ತೀರ್ಥಕರರ ಜನ್ಮೋತ್ಸವದ 
ವರ್ಣನೆಯನ್ನು ಬಿಂಬಿಸುತ್ತಾನೆ: “ಮೂವತ್ತುಮೂದೇವರುಂ, ಇಂದ್ರಂ ಬೆರಸು ವೈಮಾನಿಕದೇವರುಂ ನೆರೆದು ... ಕೂಸಿಂಗೆ 
ಜನ್ಮೋತ್ಸವಮಂ ಮಾಡಿ- 


ನೋಡುವನಾ ಬ್ರಹ್ಮಂ ಮುಂ 
ಡಾಡುವನಮರೇಂದನಿಂದನಚ್ಚರಸೆಯರೆ 
ಟ್ಹಾಡುವರೆಂದೊಡೆ ಪೊಗಟ 
ಲ್ರೇಡ ಗುಣಾರ್ಣವನ ಜನ್ಮದಿನದ ಬೆಡಂಗಂ” 
(೧-೧೪೮) 
ತೀರ್ಥಂಕರನಿಗೆ ಹೇಗೋ ಹಾಗೆ ಈತನಿಗೂ ದೇವತೆಗಳು “ಅಷ್ಟೋತ್ತರ ಶತನಾಮಂಗಳ”ನಿಡುತ್ತಾರೆ. (೧-೪೮ ವ). 
ಹರಿಶ್ಚಂದ್ರನ ದಾನದ ಫಲವಾಗಿ ಆತನನ್ನು ಇಂದ್ರನು “ನಿಚ್ಚಮೊ೦ದು ಪೊಲುಪೋಗಿ ಪೂಜಿಸಿ ಬರ್ಪಂ” (೬-೧೭ವ). 


ಚಿತ್ರಾಂಗದನು ಅರ್ಜುನನಿಗೆ “ಪೂರ್ವಜನ್ಮದ ಪಗೆ” (೭-೩೨ ವ). ಅರ್ಜುನನು ತಪಸ್ಸು ಮಾಡುವಾಗ ದೇವೇಂದನಿಗೆ 
“ಆಸನಕಂಪ'”' (೭-೮೦ ವ). ಅಭಿಮನ್ಯುವಿನ ಸಾವಿಗಾಗಿ ದುಃಖಪಡುವ ಧರ್ಮರಾಯನನ್ನು ವ್ಯಾಸರು ಜೈನಮುನಿಗಳ 
ರೀತಿಯಲ್ಲಿ ಸಮಾಧಾನಪಡಿಸುತ್ತಾರೆ: 
ಜ್ಞಾನಮಯನಾಗಿ ಸಂಸಾ 
ರಾನಿತ್ಯತೆಯಂ ಜಲಕ್ಕನಾಗಣಿದಿರ್ದ 
ಜ್ಞಾನಿಯವೋಲ್‌ ನೀನುಂ ಶೋ 
ಕಾನಲಸಂತಪ್ರಚಿತ್ತನಪ್ಪುದು ದೊರೆಯೇ? (೧೧-೧೦೮) 
ಕರ್ಣನು ಸತ್ತಮೇಲೆ ಸಂಧಿಗೊಪ್ಪದೆ ದುರ್ಯೋಧನನು “ಸಂಸಾರಾಸಾರತೆಯನಜೆದನುಂ ಮಹಾ ಸತ್ತ್ವನುಮಪ್ಪುದಣೆಂ 
ತನ್ನಂ ತಾನೆ ಸ೦ತಯಸಿ''ಕೊಳ್ಳುತ್ತಾನೆ (೧೩-೨೦ ವ). ಧರ್ಮರಾಯನು ಜೂಜನ್ನು ಬಿಡದೆ ದ್ರೌಪದಿಯನ್ನು ಸೋತದ್ದಕ್ಕೆ ಕವಿ- 
ಆ ಪಲಗೆಯುಮಂ ಸೋಲ್ತು ಮ 
ಹೀಪತಿ ಚಲದಿಂ ಬಟೆಕ್ಕೆ ಸೋಲ್ತಂಗಡಮಾ 
ದ್ರೌಪದಿಯುಮನೇನಾಗದೊ 
ಪಾಪದ ಫಳಮೆಯ್ದೆವಂದ ದೆವಸದೊಳಾರ್ಗಂ! (೭-೮) 
ಎ೦ದು ವ್ಯಾಖ್ಯಾನ ಮಾಡುತ್ತಾನೆ. ಈ ಸ್ಥಳಗಳಲ್ಲಿ ಜೈನಮತ ಸಂಸ್ಕಾರದ ಧ್ವನಿ ಇದೆ. 
ಉತ್ತಮವಾದ ವೈದಿಕ, ಶೈವ, ಜೈನ ಭಕ್ತಿಗಳನ್ನೂ ಭಾವಗಳನ್ನೂ ಸಮತಾದೃಷ್ಟಿಯಿಂದ ಆ ಕಾಲದ ಉದಾತ್ತಚರಿತರ 
ಮನಸ್ಸಿಗೆ ಹಿತವಾಗುವಂತೆ ಪ೦ಪನು ಹೇಗೆ ಸಮನ್ವಯ ಮಾಡಿರುವನೆಂಬುದು ಇದರಿಂದ ಚೆನ್ನಾಗಿ ಕಾಣುತ್ತದೆ. 
ಮಹಾಭಾರತದ ಕಷ್ಟದ ಸಮಸ್ಯೆಯಲ್ಲಿ ಬ್ರಾಹ್ಮಣಮತದ ಉತ್ಕಟಭಕ್ತಿ ಒಂದು ಬಣ್ಣವಿಳಿದರೂ, ಮತಾಂತರಗಳ 
ಉದಾತ್ತಭಾವಗಳನ್ನು ಕವಿ ಹೇಗೆ ಹೊಂದಿಸಿಕೊಂಡು ಕಾವ್ಯರಚನೆ ಮಾಡಿರುವನೆಂದು ಹೇಳಿದ್ದಾಯಿತು. ಈಗ ಭಾರತ 
ಕಥೆಯನ್ನು ಯಾವ ರೀತಿ ಕವಿ ಸಂಗಹಿಸಿದ್ದಾನೆಂಬುದನ್ನು ಪರೀಕ್ಷಿಸೋಣ. ಭಾರತಕಥಾವಸ್ತುವಿಗೆ ಸೇರದ ಉಪಕಥೆಗಳು, 
ನೀತಿತತ್ತ್ವಗಳು, ಪಟ್ಟಾಭಿಷೇಕದ ಮುಂದಿನ ವೃತ್ತಾಂತಗಳು ಮುಂತಾದುವೆಲ್ಲಾ ಬಿಟ್ಟುಹೋಗುವುದು ನ್ಯಾಯವಾಗಿಯೇ ಇದೆ. 
ವಿಕಮಾರ್ಜುನನು ಕಥಾನಾಯಕನಾದದ್ದರಿಂದ ಭಾರತದ ಪರ್ವಗಳ ವಿಭಾಗವನ್ನೂ ಪಂಪನು ಅಳಿಸಿ, ತನ್ನ ನಾಯಕನಿಗೆ 
ಸಂಬಂಧಪಟ್ಟ ಯಾವುದಾದರೂ ಒಂದು ಸಂದರ್ಭಕ್ಕೆ ಆಶ್ವಾಸವನ್ನು ತಂದು ನಿಲ್ಲಿಸಿ, ಆ ಆಶ್ವಾಸದ ಕಡೆಯ ಪದ್ಯದಲ್ಲಿಯೂ, 
ಮುಂದಿನ ಆಶ್ವಾಸದ ಮೊದಲನೆಯ ಪದ್ಯದಲ್ಲಿಯೂ ಅರಿಕೇಸರಿಯನ್ನು ಸ್ತುತಿಸುವ ಕ್ರಮವನ್ನು ಏರ್ಪಡಿಸಿಕೊಂಡಿದ್ದಾನೆ. 
ಉದಾಹರಣೆಗಾಗಿ, ಆರನೆಯ ಆಶ್ವಾಸದ ಕಡೆಯಲ್ಲಿ, ದ್ಯೂತದ ಮಧ್ಯದಲ್ಲಿ, ಭೀಷ್ಮಾದಿಗಳು ದೃತರಾಷ್ಟನಿಗೆ ದ್ಯೂತವನ್ನು 
ನಿಲ್ಲಿಸು- 
ಕದನಪ್ರಾರಂಭಶೌಂಡಂ, ರಿಪುನೃಪಬಲದಾವಾನಲಂ, ವೈರಿಭೂಭೃ 
ನ್ಮದವನ್ಮಾತಂಗಕು೦ಂಭಸ್ಮದಳನಖರೋಗ್ರಾಸಿ, ಪಂಚಾಸ್ಕಧೈರ್ಯಂ, 
ವಿದಿತಪ್ರತ್ಯಕ್ಷನಾಶಾಕರಿನಿಕಟತಟಶ್ರಾಂತದಾನ೦ ಭರಂಗೆ 
ಯ್ಲಿದಿರೊಳ್‌ ವಿಕ್ರಾಂತತು೦ಗ೦ ಹರಿಗನಿರೆ ಬಿಗುರ್ತಾಂಪನಂ೦ತಾವ ಗಂಡಂ (೬-೭೭) 
ಎಂದೂ, ಏಳನೆಯ ಆಶ್ವಾಸದ ಮೊದಲನೆಯ ಪದ್ಯದಲ್ಲಿ 
ಶ್ರೀರಮಣೇರಮಣಂಗರಿ 
ನಾರೀ ವೈಧವ್ಯ ದಿವ್ಯ ದೀಕ್ಷಾದಕ್ಷಂ 
ಗಾರೆಣೆ ಹರಿಗಂಗೀಗಡೆ 
ಬಾರಿಸು ನೀಂ ನಿನ್ನ ಮಗನನಂಧನರೇಂದ್ರಾ (೭-೧) 
ಎಂದೂ ಹೇಳುತ್ತಾರೆ : ಆದರೆ ದುರ್ಕೋಧನನುಒಪ್ಪದೆ ಜೂಜು ಮುಂದೆ ಸಾಗುತ್ತದೆ. ಹೀಗೆ ಪ್ರತಿ ಆಶ್ವಾಸದ ಕಡೆ ಮೊದಲು 
ಅರಿಕೇಸರಿಯ ಸ್ತೋತ್ರವು ಗಂಥವಿಭಾಗಕ್ಕೆ ಗುರುತಾಗಿದೆ. 
ತಾನು ಆಯ್ದು ಸಂಗ್ರಹಿಸಿರುವ ಭಾರತದ ವಿಷಯಗಳನ್ನು ಪಂಪನೇ ಗ್ರಂಥದ ಕೊನೆಯಲ್ಲಿ ತಿಳಿಸಿರುತ್ತಾನೆ (೧೪ 
೫೨ ವ). ಆಶ್ವಾಸ ವಿಭಾಗವನ್ನು ಸೇರಿಸಿ, ಅವುಗಳನ್ನು ಹೀಗೆ ತೋರಿಸಬಹುದು : 
೧ ೨, ೬೪ವ, ಆದಿವಂಶಾವತಾರಸಂಭವ೦ (ಅರ್ಜುನನ ಜನ್ಮೋತ್ಸವಕ್ಕೆ ಮೊದಲನೆಯ ಆಶ್ವಾಸ ನಿಲ್ಲುತ್ತದೆ.) 
೨ ೬೪ ವ ೯೮. ರಂಗಪ್ರವೇಶಂ (ವಾರಣಾವತಕ್ಕೆ ಪಾಂಡವರು ಹೊರಡುವುದು). 
೩. ಜತುಗೃಹದಾಹಂ, ಹಿಡಿಂಬವಧೆ, ಬಕಾಸುರವಧೆ. ದ್ರೌಪದೀಸ್ವಯಂವರಂ, ವೈವಾಹಂ. 


೪. ಯುಧಿಷ್ಠಿರಪಟ್ಟಬ೦ಧನಂ, ಇಂದಪಸ್ಥಪ್ರವೇಶಂ, ಅರ್ಜುನದಿಗ್ಹಿಜಯಂ, ದ್ವಾರಾವತೀ ಪ್ರವೇಶಂ. 

೫. ಸುಭದ್ರಾಹರಣಂ, ಸುಭದ್ರಾವಿವಾಹಂ, ಖಾಂಡವವನದಹನಂ. 

೬ ೭-೨೧. ಮಯದರ್ಶನಂ, ನಾರದಾಗಮನಂ, ಜರಾಸಂಧವಧೆ, ರಾಜಸೂಯಂ, ಶಿಶುಪಾಲವಧೆ, 
ದ್ಯೂತವ್ಯತಿಕರಂ. 

೭ ೨೨-೯೯೫. ವನಪವೇಶಂ, ಕಿಮ್ಮೀರವಧೆ, ಕಾಮ್ಯಕವನದರ್ಶನಂ, ದ್ವೈತವನಪ್ರವೇಶಂ, ಸೈಂಧವಬಂಧನಂ, 
ಚಿತ್ರಾಂಗದಯುದ್ಧಂ, ಕಿರಾತದೂತಾಗಮನಂ, ದೌಪದೀವಾಕ್ಕಂ, ಪಾರಾಶರ ವೀಕ್ಷಣಂ, ಇಂದ್ರಕೀಲಾಭಿಗಮನಂ. 

೮. “ಈಶ್ವರಾರ್ಜುನಯುದ್ಧಂ, ದಿವ್ಯಾಸ್ತಲಾಭಂ. ಇಂದಲೋಕಾಲೋಕನಂ, ನಿವಾತಕವಚಾಸುರವಧೆ, 
ಕಾಳಕೇಯಪೌಳೋಮವದೆ, ಗಂ ಮಲಾನಿ. ಜಟಾಸುರವಧೆ, ಮಾಯಾಮತ್ತ ಹಸ್ಮಿವ್ಯಾಜಂ, 
ವಿರಾಟಪುರಪ್ರವೇಶಂ, ಕೀಚಕವಧೆ, ದಕ್ಷಿಣೋತ್ತರ ಗೋಗ್ರಹಣಂ. 

೯. ಅಭಿಮನ್ಯುವಿವಾಹಂ, ಮಂತ್ರಾಳೋಚನಂ, ದೂತಕಾರ್ಯಂ, ಕುರುಕ್ಷೇತ್ರ ಪ್ರಯಾಣಂ. 

೧೦. ೧೧-೫೧. ಭೀಷ್ಮಕರ್ಣವಿವಾದಂ, ಯುದ್ಧೋದ್ಯೋಗಂ. ಶ್ವೇತವಧೆ, ಭೀಷ್ಮಶರಶಯನಂ. 

೧೧ ೫೧-೧೫೫. ದ್ರೋಣಾಭಿಷೇಕಂ, ಅಭಿಮನ್ಯುವಧೆ, ಸೈಂಧವವಧೆ. 

೨; ಘಟೋತ್ಕಚವಧೆ, ದ್ರೋಣಚಾಪಮೋಕ್ಷಂ, ದ್ರೋಣವಧೆ, ಅಶ್ವತ್ಥಾಮಕರ್ಣವಿವಾದಂ, ಕರ್ಣಾಭಿಷೇಕ೦, 
ಸಂಸಪ್ಪಕವಧೆ, ದುಶ್ಯಾಸನವಢೆ, ವೇಣೀಸಂಹನನಂ, ಕರ್ಣಾರ್ಜುನಯುದ್ಧಂ, ತ ಸೂರ್ಯಲೋಕಪಾಪ್ತಿ 

೧೩. "ಶಲ್ಯಾಭಿಷೇಕಂ, ಶಲ್ಯನಿಪಾತನಂ, ಭೀಮದುರ್ಯೋಧನ ಗದಾಯುದ್ಧಂ, ಮರ್ಯೋದನವದೆ. 
ಪಂಚಪಾಂಡವಹರಣಂ. 

೧೪. ಸ್ತೀಪರ್ವಂ, ಅರ್ಜುನಾಭಿಷೇಕ೦ (ಕವಿವಿಷಯ, ಮಂಗಳ). 

ಆ ಕಾಲದ ಅಭಿರುಚಿಗೆ ತಕ್ಕಂತೆ ಶೃಂಗಾರವರ್ಣನೆ, ಬೇಟೆಯವರ್ಣನೆ, ಸಂಕಲನ ಯುದ್ಧವರ್ಣನೆ ಮುಂತಾದ 
ಕೆಲವು ಭಾಗಗಳ ವಿಳಂಬವನ್ನು ಬಿಟ್ಟರೆ ಭಾರತರಥಕ್ಕೆ ಹೂಡಿದ ಪಂಪನ ಪ್ರತಿಭೆ ಉಸಿರಾಡುವುದಕ್ಕೆ ವಿರಾಮವಿಲ್ಲದೆ 
ಮೊದಲಿಂದ ಕಡೆಯವರೆಗೂ ಒಂದೇ ನಾಗಾಲೋಟದಿಂದ ಓಡುತ್ತದೆ. ಈತನ ಪದ್ಯಗಳನ್ನು ವಚನವನ್ನು ಓದಿದಂತೆ ಅರ್ಥದ 
ಮೇಲೆ ದೃಷ್ಟಿಯಿಟ್ಟು ಓದಬೇಕು. ಪದ್ಯದಿಂದ ಗದ್ಯಕ್ಕೆ ಗದ್ಯದಿಂದ ಪದ್ಯಕ್ಕೆ ಹಾರುತ್ತ ಎರಡು ಗೆರೆಯ ಚಿತ್ರದಲ್ಲಿ 
ಅಧ್ಯಾಯಗಳನ್ನೇ ಹೊಳೆಯಿಸುತ್ತ. ಪಾತ್ರನಿರೂಪಣೆ ಮತ್ತು ಸಂವಾದಗಳನ್ನು ರಸಪುಷ್ಟಿ ಭಾವಪುಷ್ಠಿಗೂ ಅವಕಾಶ 
ತೆಗೆದುಕೊಳ್ಳದೆ ಸೂಕ್ಷ್ಮವಾಗಿ, ಸಾರವತ್ತಾಗಿ, ಸೂಚಿಸುತ್ತ, “ವಿಕ್ರಮಾರ್ಜುನನ” ಪರಾಕ್ರಮವನ್ನು ಮಾತ್ರ ಅರಿಕೇಸರಿಯ 
ಬಿರುದಾವಳಿಗಳೊಂದಿಗೆ ಸಾಧ್ಯವಾದ ಕಡೆಯೆಲ್ಲಾ ವಿಸ್ತರಿಸುತ್ತ ಅಲ್ಲಲ್ಲಿ ಯತುಗಳ ಸೂರ್ಯೋದಯಾಸ್ತಗಳ ಒಂದೆರಡುಪದ್ಯದ 
ವರ್ಣನೆಯಿಂದ ಮನಸ್ಸಿಗೆ ಉಲ್ಲಾಸವನ್ನು ಉ೦ಟುಮಾಡುತ್ತ ಒಟ್ಟು ಕಥೆಯ, ಮಹಾವೀರರ, ಜೀವಾಳದ ಮೇಲೆಯೇ 
ದೃಷ್ಟಿಯನ್ನಿಟ್ಟು ಭಾರತದ ಮುಖ್ಯ ಸನ್ನಿವೇಶಗಳನ್ನೆಲ್ಲಾ ಸ್ಪಷ ಷವಾಗಿ ತನ್ನ "'ಯಕ್ಷಿಣಿಯ ಕನ್ನಡಿಯಲ್ಲಿ ಪ್ರತಿಬಿಂಬಿಸುತ್ತ, ಶಾಕು೦ತಳ, 
ಕುಮಾರ ಸಂಭವ, ರಘುವಂಶ, ಕಿರಾತಾರ್ಜುನೀಯ, ಶುಪಾಲವದೆ. ವೇಣೀಸಂಹಾರ, ಊರುಭಂಗ ಮುಂತಾದ ಸಂಸ್ಕೃತ 
ಮಹಾಕಾವ್ಯಗಳ ಮತ್ತು ನಾಟಕಗಳ, ಉತ್ಕೃಷ್ಟಭಾವನೆಗಳನ್ನೂ, ಸಾರವನ್ನೂ. ಸಮಯೋಚಿತವಾಗಿ ಗರ್ಭೀಕರಿಸುತ್ತ, ಅಲ್ಲಲ್ಲಿ 
ಭಾರತ ಸನ್ನಿವೇಶಗಳನ್ನು ತನ್ನ ಸೊಗಸಿಗೆ ತಕ್ಕಂತೆ ಉಪಾಯದಲ್ಲಿ ಅನಾಯಾಸವಾಗಿ ತಿದಿಕೊಳ್ಳುತ್ತ. ತಿರುಳುಗನ್ನಡವನ್ನು 
ಕಿವಿಯ ಬರ ತೀರಿಹೋಗುವಂತೆ ಭೂರಿಯೆರಚುತ್ತ ಲೀಲಾಜಾಲವಾಗಿ, ತಾಂಡವವಾಡುವ ಪಂಪನ ದಿವ್ಯಶಕ್ತಿಯನ್ನು 
ವರ್ಣಿಸುವವನು ಏನು ವರ್ಣಿಸುವನು? ಕವಿತಾಗುಣಾರ್ಣವನ ಗುಣಾರ್ಣವವನ್ನು ಕವಿತಾಗುಣಾರ್ಣವನೇ ಅಳೆಯಬೇಕು: 

ವಿದಿತಂ ಪ್ರಾತೀತಿಕಂ ಕೋಮಳಮತಿಸುಭಗಂ ಸುಂದರಂ ಸೂಕ್ತಿಗರ್ಭಂ, 

ಮೃದುಸಂದರ್ಭಂ, ವಿಚಾರಕ್ಷಮಮುಚಿತಪದಂ ಶ್ರವ್ಯಮವ್ಯಾಕುಳಂ ವ್ಯಾ 

ಪ್ರದಿಗಂತಂ ಕಾವ್ಯಮೆಂದನ್ನಿತ ಸುಕವಿಜನಂ ಮೆಚ್ಚೆ ನಿಚ್ಚಂ ಮನಂಗೊ 

ಳುದಜೆಂದಂ ನೆಟ್ಟನೀತಂ ಸುಕವಿಜನಮನೋಮಾನಸೋತ್ತಂಸಹಂಸಂ 


ಇದು ನಿಚ್ಚಂ ಪೊಸತರ್ಣವಂಬೊಲತಿಗಂಭೀರಂ ಕವಿತ್ವಂ ಜಗ 

ಕೃದಣಿಂದಂ ಕವಿತಾಗುಣಾರ್ಣವನಿಳಾಲೋಕೈಕವಿಖ್ಯಾತನ 

ಭ್ಯುದಯಪ್ರಾಪ್ಕಿ ನಿಮಿತ್ತಮುತ್ತಮಯಶಂ೦ ಸಂಸಾರದೊಳ್‌ ಸಾರಮ 

ಪ್ಪುದಚೆ೦ ಧರ್ಮಮದಂ ನಿಮಿರ್ಚುವುದಟೆಂ ಸಂಸಾರಸಾರೋದಯಂ 
ಅತಿಸುಭಗೆಗೆ ಸಂದ ಸರ 


ಸ್ವತಿಗೀತನ ಲಲಿತವಾಗ್ನಿಳಾಸಮೆ ದಲಲಂ 

ಕೃತಿಯವೊಲೆಸೆದಪುದು ಜಗ 

ತೃತೀತನೀತನೆ ಸರಸ್ಪತೀಮಣಿಹಾರಂ (ಆದಿಪುರಾಣ, ೧-೨೬-೨೮) 

ಪಂಪಭಾರತದ ಉತ್ಕೃಷ್ಟತೆಯನ್ನು ಕೆಲವು ಅಂಶಗಳಲ್ಲಾದರೂ ಪ್ರದರ್ಶಿಸದ ಹೊರತು ವಾಚಕರಿಗೆ 

ಸಮಾಧಾನವಾಗಲಾರದು. ಮೂರ ವಿಷಯಗಳನ್ನು ತೆಗೆದುಕೊಳ್ಳೋಣ: ೧. ವರ್ಣನೆಯ ಮತ್ತು ಶೈಲಿಯ ಬಿಗಿಯನ್ನು 
ತೋರಿಸುವ ಚಲನಚಿತ್ರದಂತಹ ಚಿತ್ರಗಳು. ೨. ನಾಯಕ ಪ್ರಶಿನಾಯಕರು - ವಿಕ್ರಮಾರ್ಜುನ, ಕರ್ಣ ಇವರ ಪ್ರಶಸ್ತಿ ೩. 
ದುರ್ಯೋಧನನ ಪಾತ್ರದಲ್ಲಿ ಕವಿಯ ಸಹಾನುಭೂತಿ. 
೧. ಚಿತ್ರಗಳು : 
() ಕುರುಜಾಂಗಣದೇಶದ ನೆವದಲ್ಲಿ ಕನ್ನಡನಾಡಿನ ಸೊಬಗು : (ಬನವಾಸಿಯ ವರ್ಣನೆಯನ್ನು ಆಗಲೇ ಓದಿ 
ಸುಖಪಟ್ಟಿದ್ದೇವೆ). 

ಆವಲರುಂ ಪಣ್ಣುಂ ಬೀ 

ತೋವವು ಗಡ, ಬೀಯದಲ್ಲಿ ಮಲ್ಲಿಗೆಗಳುಮಿ 

ಮ್ಹಾವುಗಳುಮೆಂದೊಡಿನ್‌ ಪೆಜ 

ತಾವುದು ಸಂಸಾರಸಾರಸರ್ವಸ್ಪಫಲಂ 


ಮಿಡಿದೊಡೆ ತನಿಗರ್ವ ರಸಂ 
ಬಿಡುವುವು, ಬಿರಿದೊ೦ದು ಮುಗುಳ ಕಂಪಿನೊಳೆ ಮೊಗಂ 
ಗಿಡುವುವು ತುಂಬಿಗಳ್‌, ಅಟ್ಟಮೆ 
ವಡುವುವು ಕುಡಿದೊಂದು ಪಣ್ಣ ರಸದೊಳೆ ಗಿಳಿಗಳ್‌! (೧-೫೫, ೫೬) 
(1 ಪಾಂಡುವಿನ ಮರಣ, ಮಾದ್ರಿಯ ಸಹಗಮನ : (ಕನ್ನಡನಾಡಿನ ಮಾಸತಿ ಕಲ್ಲುಗಳನ್ನು ಜ್ಞಾಪಿಸಿಕೊಳ್ಳಿ). 
ವನದೇವತೆಗಳ್ಗೆಲಂ ಕರುಣಮಾಗೆ ಪಳಯಿಸುವ ಮಾದ್ರಿಯ ಸರಮಂ ಕುಂತಿ ಕೇಳ್ದು ಭೋಂಕನೆರ್ದೆದೆಜೆದು 


ಆ ದೆಸೆಯೊಳ್‌ ಭೂಭುಜನೋ 

ಆ ದೆಸೆಯೊಳ್‌ ಮಾದ್ರಿ, ನೆಗೆವ ಕರುಣಾರವಮಂ 
ತಾ ದೆಸೆಯೊಳ್‌, ಭೂಪತಿಗೇ 

ನಾದುದೊ ಪೇಟ್‌ ಬಿದಿಯೆ ಕೆಟ್ಟೆನಚಿದೆನೆನುತ್ತುಂ 


ಬಟೆಯನೆ ಮಕ್ಕಳ್‌ ಭೋರ್ಗರೆ 
ದಟುತುಂ ಪೆಅಪೆಅಗನಂತೆ ಪರಿತರೆ, ಮುಡಿ ಬಿ 
ಟ್ವಿಟಲೆ, ನಡು ನಡುಗೆ, ಕಣ್ಣೀರ್‌ 
ಗಟಗಟನೊರ್ಮೊದಲೆ ಸುರಿಯೆ ಪರಿತಂದಾಗಳ್‌ 


ಅಂತು ತನ್ನ ನಲ್ಲನ ಕಳೇವರಮಂ ತಚ್ಛೆಸಿಕೊಂಡು ತನ್ನ ಸಾವಂ ಪರಿಚ್ಛೇದಿಸಿ ಪಲ್ಲಂ ಸುಲಿಯುತ್ತುಮಿರ್ಪ 
ಮಾದ್ರಿಯಂ ಕಂಡು ಕೊಂತಿ ನೆಲದೊಳ್‌ ಮೆಯ್ಯನೀಡಾಡಿ ನಾಡಾಡಿಯಲ್ಲದೆ ಪಳಯಿಸಿ, 


ಅಡವಿಯೊಳೆನ್ನುಮನೆನ್ನೀ 

ನಡಪಿದ ಶಿಶುಗಳುಮನಿರಿಸಿ, ನೀನ್‌ ಪೇಟದೆ ಪೋ 
ದೊಡಮೇನೊ, ನಿನ್ನ ಬಟೆಯನೆ 

ನಡೆತರ್ಪೆಂ, ನಿನ್ನನರಸ ಬಿಸುಟೆಂತಿರ್ಪೆಂ? 


ಎಂದು ನೀನೀ ಕೂಸುಗಳಂ ಕೈಕೊಂಡು ನಡಪು, ನಲ್ಲನನೆನಗೊಪ್ಪಿಸಾನಾತನಾದುದನಪ್ಪೆನೆನೆ, ಮಾದಿಯಿಂತೆಂದಳ್‌, 


ಎನಗಿಂದಿನೊಂದು ಸೂಖಮ 

ನಿನಿಯಂ ದಯೆಗೆಯ್ದನೆನ್ನ ಸೂಟಂ ನಿನಗಾ 
ನೆನಿತಾದೊಡಮೀವೆನೆ? ಮ 

ತ್ತನಯರ್‌ ಕಯ್ಯೆಡೆ, ಪಲುಂಬದಿರ್‌ ಪೆಅಪೆಅವ೦ 


ಎಂದು ತಪೋವನದ ಮುನಿಜನಮು೦ ವನದೇವತಾಜನಮುಂ ತನ್ನಣ್ಮಂ ಪೊಗಟೆ ಮಾದ್ರಿ ಪಾಂಡುರಾಜನೊಡನೆ 
ಕಿರ್ಚಂ ಪುಗೆ, ಕುಲದೊಳಂ ಚಲದೊಳಮಾವ ಕಂದುಂ ಕುಂದುಮಿಲ್ಲದೆ ತನ್ನೊರೆಗಂ ದೊರೆಗಮಾರುಮಿಲ್ಲೆನಿಸಿದಾಗಳ್‌, 
ಕೊಂತಿ ಶೋಕಾಕ್ರಾಂತೆಯಾಗಿರೆ, ತಪೋವನದ ತಪೋವೃದ್ಧರಾಕಾಂತೆಯನಿಂತೆಂದು ಸಂತೈಸಿದರ್‌: 


ಕಟೆದವರ್ಗಟ್ವುದಟ್ತೊಡವರೇಟ್ವೊಡಮ್‌, ಅಂತವರಿಂ ಬಟೆಕ್ಕೆ ತಾ 
ಮುಟೆವೊಡಮ್‌, ಏಟರಂತವರಣಂ, ತಮಗಂ ಬರ್ದುಕಿಲ್ಲ, ಧರ್ಮಮಂ 
ಗಟೆಯಿಸಿಕೊಳ್ಳುದೊಂದೆ ಚದುರ್‌, ಇಂತುಟು ಸಂಸ್ಕ ತಿಧರ್ಮಮ್‌, ಏಕೆ ಬಾ 
ಯಚಿವುದಿದೇಕ ಚಿಂತಿಸುವುದೇಕೆ ನು "ನೋವುದೋ 


ಬಿಡದಟಲ್ವ ಬಂಧುಜನದೊ 

ಟ್ಯುಡಿಯದ ಕಣ್ಣೀರ ಪೂರಮಾ ಪ್ರೇತಮನೋ 

ಗಡಿಸದೆ ಸುಡುವುದು ಗಡಮಿ 

ನ್ನುಡುಗುವುದೀ ಶೋಕಮ೦ ಸರೋಜದಳಾಕ್ಷೀ (೨-೨೨ ವ. -೨೮) 
(1) ಪಾಂಡವರು ವಾರಣಾವತಕ್ಕೆ ಪ್ರಯಾಣಮಾಡಿದ್ದು (ಕನ್ನಡ ರಾಯರ ದೇಶಸಂಚಾರವನ್ನು ಪಂಪನು ಬಲ್ಲನು; 
ಶಾಸನಗಳಲ್ಲಿ ನಾವು ಕಾಣಬಹುದು): 
ತಾವಾದಿಗರ್ಭೇಶ್ವರರಪ್ಪುದಚಜೆಂ ತಳರ್ದೆಡೆಯೆಡೆಯ ಮರಂಗಳ ತೊಜ್‌ಗಳ ಬಾಡಂಗಳ ಪೆಸರ್ಗಳ೦ ಬೆಸಗೊಳುತ್ತುಂ, 
ಮಹಾಗಹಾರಂಗಳ ಮಹಾಜನಂಗಳ್‌ ಕೊಟ್ಟ ಪೊನ್ನಿ ಜನ್ನಿವರಂಗಳುಮನವರ ಪರಕೆಯುಮಂ ಕೈಕೊಳುತ್ತುಂ, ಅವರ್ಗೆ 
ಬಾಧೆಯಾಗದಂತು ಕಾಪಂ ನಿಯಮಿಸುತ್ತುಂ, ಕಾಲೂರ್ಗಳ ಗಂಡರಪೆಂಡಿರ ನಡೆಯುಡೆಯ ನುಡಿಯ ಮುಡಿಯ ಗಾಂಪಿಂಗೆ 
ಮುಗುಳಗೆನಗುತ್ತುಂ, ಅಲ್ಲಿಗಲ್ಲಿಗೊಡೆದ ಕೆಜೆಗಂ, ಅಟೆದಾಯತನಕ್ಕಂ, ಧನಮನಿತ್ತು ಜೀರ್ಣೋದ್ಧಾರಮಂ ಮಾಡಿಸುತ್ತುಂ, 
ಬೀಡುದಾಣ೦ಗಳೊಳಿಕ್ಕಿದ ಬಳ್ಳಿಗಾವಣ೦ಗಳೊಳಂ೦ ನನೆಯಜೊಂಪಂಗಳೊಳಂ ವಿಶ್ರಮಿಸುತ್ತುಂ ಬ೦ದು ... 

(೨೨೯೭ ವ) 

(iv) ಬಕಾಸುರ ವಧೆ: 

ಓಡೆ ತಮೋಬಳಮಗಿದ 

ಳ್ಳಾಡೆ ನಿಶಾಚರಬಲಂ, ರಥಾ೦ಗಯುಗ೦ಗಳ್‌ 

ಕೂಡೆ, ಬಗೆ ಕೂಡೆ, ನೇಸಜ್‌ 

ಮೂಡಿದುದು ಬಕಂಗೆ ಮಿಟ್ತು ಮೂಡುವ ತೆಜದಿಂ 
ಆಗಳ್‌ ಸಾಹಸಭೀಮಂ ತನ್ನ ಸಾಹಸಮಂ ತೋಅಲೆಂದು ಬಂದು ಪಾರ್ವನ ಮನೆಯ ಮುಂದಣ ಬಂಡಿಯ ಕೂಟ೦ 
ಕೈಕೊಂಡು ನಿಲ್ವುದುಂ. ಪಾರ್ವಂತಿಯುಂ ಪಾರ್ವನುಂ ಪರಸಿ ಸೇಸೆಯನಿಕ್ಕಿ ಕಳಿಪೆ, ಪೊಟಲಿಂ ಬಂಡಿಯನಟ್ಟಿಕೊಂಡು 
ರಕ್ಕಸನಿರ್ದೆಡೆಗೆಯ್ತಂದು, 

ದಾಡೆಗಳನಆ್‌ಯೊಳಿಂಬಿ೦ 

ತೀಡುತ್ತುಂ ತೀವ್ರಮಾಗಿ ಬಂಡಿಯ ಬರವಂ 

ನೋಡುತ್ತಿರ್ದಾ ಬಕನಂ 

ನಾಡೆಯೆ ಅ೦ತರದೆ ಕಂಡು ಮುಳಿದಂ ಭೀಮಂ 


ಕಡೆಗಣ್ಣೊಳೆ ರಕ್ಕಸನಂ 


ನಡೆನುಡಿ ಕೊಲಲ್ವೆ ಸತ್ತಮಪ್ಪಂತಿರೆ ಮುಂ 
ಪೊಡೆವೆಂ ಕೂಲಟಂ, ಬಟೆಯಂ 
ಪೊಡೆವೆಂ ರಕ್ಕಸನನೆಂದು ಸಾಹಸಭೀಮಂ 


ಅಂತು ತನ್ನ ತಂದ ಬಂಡಿಯ ಕೂಟೆಲ್ಲಮಂ ಪತ್ತೆಂಟು ತುತ್ತಿನೊಳೆ ಸಮೆಯೆ ತುತ್ತುವುದಂ ಕಂಡು ರಕ್ಕಸನಿವನ ಪಾಂಗ೦ 


ಮೆಚ್ಚಲಾಆ್‌ನೆನ್ನುಮನಿಂತು ಸಮೆಯೆ ತುತ್ತುಗುಮೆಂದು ಬಕ೦ ಬಕ ವೇಷದಿಂ ಪೆಜಗಣದೆಸೆಗೆ ಮೆಲ್ಲನೋಸರಿಸಿ ಬಂದು, 


ಎರಡುಂ ಕೆಲನುಮನೆರಡುಂ 

ಕರಪರಿಘದಿನಡಸಿ ಗುರ್ದಿ ಪೆಅಪಿ೦ಗುವಿನಂ 

ಮುರಿದಡಸಿ ಹಿಡಿದು ಘಟ್ಟಿಸಿ 

ಪಿರಿಯಜೆಯೊಳ್‌ ಪೊಯ್ದನಸಗವೊಯ್ದಂ ಭೀಮಂ (೩-೨೭ ೩೦) 
೪) ಖಾಂಡವದಹನ : 


ಅಂತಾ ವನಗಹನಮೆಲ್ಲಂ ದಹನಮಯಮಾದ ಪ್ರಸ್ತಾವದೊಳ್‌ ವಿಸ್ಮಯಮಾಗೆ ಮಯನೆಂಬ ದಾನವ ವಿಶ್ವಕರ್ಮಂ 


ನೆಗೆದುರಿವುರಿಮಾಲೆಗಳಂ ಗದೆಯೊಳ್‌ ಬೀಸುತ್ತುಂ ಪೊಅಮಡೆ ಪೊಳಮಡಲೀಯದೆ, 
ಒಂದು ದೆಸೆಯೊಳ್‌, ತಗುಳ್ಳ ಮು 
ಕುಂದನ ಕರಚಕ್ರಮ್‌, ಒಂದು ದೆಸೆಯೊಳ್‌ ನರನೆ 
ಜ್ಹೊಂದು ಶರಮ್‌, ಒಂದು ದೆಸೆಯೊಳ್‌ 
ಕುಂದದೆ ದಹನಾರ್ಚಿ, ಸುತ್ತಿ ಮುತ್ತುವ ಪದದೊಳ್‌ 


ಶರಣಕ್ಕೆನಗರಿಕೇಸರಿ 

ಯೆರಡು ಪದಾಂಬುಜಮುಮೀಗಳೆಂಬುದುಮಾಗಳ್‌, 
ಹರಿಚಕ್ರಂ ಕೊಳ್ಳದೆ! ನರ 

ಶರಮುರ್ಚದೆ! ದಹನಶಿಖೆಗಳಳುರದೆ ಅವನಂ! 


ಆಗಳ್‌ ಮಯಂ ವಿಸ್ಮಯಂಬಟ್ಟು ಪೊಡೆವಟ್ಟು ಪೋದಂ. ಆಗಳಾ ವನಾಂತರಾಳದೊಳಿರ್ದ 


ತಕ್ಷಕನ 


ಮಗನಪ್ಪಶ್ವಸೇನನೆಂಬ ಪನ್ನಗಂ ತನ್ನ ತಾಯಂ ತನ್ನ ಬಾಲಮಂ ಕರ್ಚಲ್ವೇಟ್ಟು ದಹನಾರ್ಜಿಗಳಿ೦ ಬರ್ದುಂಕಿ ನೆಗೆದು 


ಪಾಜುವಾಗಳದನೆರಟ್ಟಂಡಮಪ್ಪಿನಂ  ಅಖಂಡಳತನಯನಿಸುವುದಂ ತನ್ನ ಬಾಲಂ ಬೆರಸುರಿಯೊಳ್‌ 
ಮಿಡುಮಿಡುಕುತಿರ್ದ ಜನನಿಯಂ ಕಂಡು ಪಾವುಗಳುಳ್ಳ ಪಗೆಯಂ ಮಜೆಯವೆಂಬುದಂ ನನ್ನಿಮಾಡಿ 


ಪಗೆ ಸಾಳುವುದುಂ, ಕೊಲ್ಲೆಂ 

ಪಗೆಸಾಜೆದ ನಿನ್ನನಾರ ಮಜೆಯಂ ಪೊಕ್ಕುಂ 

ಪಗೆಯಂ ನೆಅಪೆನೆ, ನೆಆಪುವ 

ಬಗೆಯೊಳೆ ಪೊಕ್ಕಂ ಕಡಂಗಿ ಕರ್ಣನ ದೊಣೆಯಂ (೫-೯೭ ವ. -೧೦೦) 
(i) ಶಿಶುಪಾಲನ ಕೋಪ : 

ಮುಳಿದು ಶಿಶುಪಾಲನಾ ಸಭೆ 

ಯೊಳಗೆ ಮಹಾಪ್ರಳಯಜಳಧಿನಾದದಿನಿರದು 

ಚ್ಚಳಿಸಿ ನುಡಿದಂ ತೆ! ಕಳೆ! ಕಳೆ! 

ಹರಿಗೆತ್ತಿದನರ್ಫ್ಯದರ್ಫ್ಯಮಂ೦ ಧರ್ಮಸುತಾ! 


ತೀವಿದ ನರೆಯುಂ ಡೊಳ್ಳುಂ 

ದೇವವತನೆನಿಸಿ ನೆಗಟ್ಬ ಯಶಮುಂ ಬೆರಸಿ 
ನ್ನೀವುದು ಹರಿಗರ್ಫೃ್ಯಮನೆಂ 

ದಾವನುಮೀ ಭೀಷ್ಮರಂತು ನುಡಿದರುಮೊಳರೇ? 


ಬಿಲು 
ಬ 


ಕುರುವೃದ್ಧಂ ಕುಲವೃದ್ಧಂ 

ಸರಿತ್ಸುತಂ ತಕ್ಕನೆಂದು ನಂಬಿದ ಸಭೆಯೊಳ್‌ 
ದೊರೆಗಿಡಿಸಿ ನುಡಿದೊಡೇನೊಲ 

ವರೆನ್ನದೆ ನೀನುಮದನೆ ಕೊಂಡೆಸಗುವುದೇ? 


ಮನದೊಲವರಮುಳ್ಳೊಡೆ ಕುಡು 

ಮನೆಯೊಳ್‌ ಹರಿಗಗ್ರಪೂಜೆಯಂ, ಯಜ್ಞದೊಳೀ 
ಮನುಜಾಧೀಶ್ವರಸಭೆಯೊಳ್‌ 
ನೆನೆಯಲುಮಾಗದು, ದುರಾತ್ಮನಂ ಬೆಸಗೊಳ್ಳಾ? 


ಅಳವಜೆಯದೆಗ್ಗು ಬಳವಳ 

ಬಳೆವಿನೆಗಂ ಪಚ್ಚಪಸಿಯ ತುಉುಕಾಅ೦ಗ 
ಗಳಿಕೆಯನೆ ಮಾಡಿ ನೀನುಂ 

ಪಳಿಯಂ ಕಟ್ಟಿದೆಯೊ ಭೂಪರಿನಿಬರ ಕೊರಲೊಳ್‌ 


ದೇವರನಡಿಗೆಅಗಿಸಿ ಸಕ 

ಳಾವನಿತಳದದಟರಂ ಪಡಲ್ಪಡಿಸಿದ ಶೌ 
ರ್ಯಾವಷ್ಟಂಭದೊಳಾನಿರೆ 
ಗೋವಳಿಗಂಗಗ್ರಪೂಜೆಯಂ ನೀನ್‌ ಕುಡುವಾ? 


ಸಮಕಟ್ಟಜೆಯದೆ ಹರಿಗ 

ರ್ಫ್ಯಮೆತ್ತಿ ನಿಂದಿರ್ದ ಯಜ್ಞಮದು ಮೊದಲೊಳ್‌ ತಾ 
ನಮರ್ದುಮಮರ್ದಿರದೆ ತಣಿಯುಂ 

ಡಮರ್ದಂ ಗೋಮೂತ್ರದಿಂದೆ ಬಾಯ್ವೂಸಿದವೋಲ್‌ 


ಕುಡವೇಟ್ಟನ, ಕುಡುವನ, ಕುಡೆ 

ಪಡೆವನ ಪೆಂಪೇ ನೆಗಟ್‌ವಡೆಗುಮೊ! ಪೇಟ್ವಂ 

ಕುಡವೇಲ್ಸ್‌ಮ। ಕುಡುವಣ್ಣಂ 

ಕುಡುಗೆಮ! ಕುಡೆ ಕೊಳ್ಳ ಕಲಿಯನಜೆಯಲ್ಯಕ್ಕುಂ! (೬-೪೨-೪೯) 

ಈ ಕಡೆಯ ಪದ್ಯದ ಕನ್ನಡವನ್ನೂ ಅದರ ಪರಿಹಾಸ್ಕವನ್ನೂ ಧಿಕ್ಕಾರವನ್ನೂ ಕ್ರೋಧವನ್ನೂ ಶೌರ್ಯವನ್ನೂ 
ಪಂಪನಲ್ಲದೆ ಬೇರೆ ಯಾರು ಬರೆಯಬಲ್ಲರು? 
(vi) ಅಪ್ಪರ ಸ್ತ್ರೀಯರು ಅರ್ಜುನನ ತಪೋಭಂಗಕ್ಕೆ ಪ್ರಯತ್ನಪಟ್ಟದ್ದು: 

ಆಟುಂ ಖತುಗಳ ಪೂಗಳು 

ಮಾಜುಂ ಯತುಗಳ ಪೊದಟ್ಟಿ ಚೆಲ್ವುಗಳುಮಣಂ 

ಬೇಣೆಲ್ಲದೊಂದುಸೂಟ್‌ ಮೆ 

ಯ್ಹೋಚೆದುವೊಡನೊಡನೆ ನೆಲದೊಳ೦ ಗಗನದೊಳಂ 


ಮೆಯ್ದೋ! ೀಳೆದೊಡವಜೊಡನೆಯೆ 
ಮೆಯ್ದೋಅಲ್‌ ಬಗೆದನಂಗಜ೦ಗಮಲತೆಗಳ್‌ 
ಮೆಯ್ಲೋಳುವಂತೆ ಮೆಲ್ಲನೆ 


ಮೆಯ್ಬೋಜಚೆದರಮರಗಣಿಕೆಯರ್‌ ವಂದಾಗಳ್‌ 


ಸಮದಗಜಗಮನೆಯರ್‌ ಮುಗಿ 

ಲ ಮೇಲೆ ನಡಪಾಡುವಾಕೆಗಳ್‌ ತಮಗೆ ಧರಾ 
ಗಮನಂ ಪೊಸತಪ್ಪುದಜೆಂ 

ದಮರ್ದಿರೆ ನಡೆನಡೆದು ನಡೆಯಲಾಣದೆ ಸುಟೆದರ್‌ 


ಅಂತಾಕೆಗಳೆಡೆಯಾಡಿಯು೦ ಮನಂಗೊಳೆ ಪಾಡಿಯು೦ ಮನುಜ ಮಾಂಧಾತನ೦ ಸೋಲಿಸಲಾಣದೆ, ಸಹಜಮನೋಜನ 
ರೂಪಿಂಗಂ, ಗಂಧೇಭವಿದ್ಯಾಧರನ "” ಗಂಡಗಾಡಿಗಂ ತಾಮೆ ಸೋಲ್ತೆಯ್ದೆವಂದು, 


ಬೂದಿ ಜೆಡೆ ಲಕ್ಕಣಂ ತಪ 

ಕಾದುವೆರಲ್ಸೊಣೆ ಶರಾಸನಂ ಕವಚಮಿವೆಂ 
ತಾದುವೊ ಮುತ್ತುಂ ಮೆಟಸುಂ 

ಕೋದಂತುಟೆ, ನಿನ್ನ ತಪದ ಪಾಂಗೆಂತು ಗಡಾ? 


ಕಡುತಪದಿಂದೆ ನಿನ್ನ ಪಡೆಪಾವುದೊ ಗಾವಿಲ? ಸಗ್ಗಮಲ್ಲೆ? ಪೋ 

ನುಡಿಯವೊ! ಮೂರ್ಪ! ಸಗ್ಗದ ಫಲಂ ಸುಖಮಲ್ಲೆ? ಸುಖಕ್ಕೆ ಪೇಟೊಡಂ 
ಬಡದವರಾರೊ?9 ಪೆಂಡಿರೊಳಗಾರ್‌ ಪೆಣರ್‌? ಆಮೆ ದಲ್‌? ಆಮೆ ಬಂದು ಕಾ 
ಲ್ರಿಡಿದಪೆವಿಂಬುಕಯ್ವೊಡಿವು ಮೆಲ್ಲಡಿಗಳ್‌ ಗಡ! ಕರ್ಚು ಬೂದಿಯಂ 


ಕೋಕಿಳಕುಳ ಕಳಗಳನಿನ 
ದಾಕುಳರವಮಿಂಪನಾಗಳುಂ ಪಡೆದುದು ನೋ 
ಡೀಕೆಗಳ ಚಳಿತ ಲುಳಿತ 

ಭೂಕುಟಿಯೇ ಪರಮಸುಖದ ಕೋಟಿಯನೀಗುಂ 


ಎ೦ದೆನಿತಾನು೦ ತೆಣದೊಳಳಿಪಿನ, ಲಲ್ಲೆಯ, ಚೆಲ್ಲದ, ಪುರುಡಿನ, ಮುಳಿಸಿನ, ನೆವದ ಪಡೆಮಾತುಗಳಂ ನುಡಿದುಂ, 
ಕಾಲ್ವಿಡಿದುಂ, ಅಚಳಿತಧೈರ್ಯನ ಮನವಂ ಚಳಿಯಿಸಲಾಅದಚ್ಚರಸೆಯರಚ್ಚಿಗಂಗೊ೦ಡ೦ತಾಗೆಯುಂ. 
(೭-೮೨-೯೧ ವ. ೯೪ ವ) 


(1) ಯುದ್ಧಕ್ಕೆ ಕರೆಯುವುದು: 


ದುರ್ಯೊಧನಂ...ಕುರುಕ್ಷೇತ್ರದ ಪೂರ್ವದಿಗ್ಳಾಗದೊಳ್‌ ಪ್ರಳಯಂ ಮೂರಿವಿಟ್ಟಂತೆ ಬೀಡ೦ ಬಿಟ್ಟು ಧರ್ಮಪುತ್ತನಲ್ಲಿಗೆ 
ಉಳೂಕನೆಂಬ ದೂತನನಿಂತೆಂದಟ್ಟಿದಂ: 
ಮಸೆಯಿಸುಗುಳ್ಳ ಕೈದುಗಳನರ್ಚಿಸುಗಾನೆಗಳಂ ತಗುಳ್ಳು ಪೂ 
ಜಿಸುಗೆ ಎಶುದ್ಧವಾಜಿಗಳನಾಜಿಗೆ ಜಟ್ಟಿಗರಾಗಿ ಕೊಳ್ಳಿವೀ 
ಸಿಸುಗೆ ನಿರಂತರಂ ರವಳಿ ಘೋಷಿಸುಗಿಂದೆ ಕಡಂಗಿ ಸಾರ್ಚಿ ಬಿ 
ಸಿರದೆ ನಿಲ್ವ ಕಾರಣಮದಾವುದೊ ನೆಟ್ಟನೆ ನಾಳೆ ಕಾಳೆಗಂ 


ಎಂದಾ ದೂತನಾ ಮಾಟ್ಕೆಯೊಳೆ ಬಂದು ಪೇಟೆ ಕೇಳ್ಪ್ಬು ಯಮನಂದನನಿಂತೆಂದಂ : 


ಪಗೆ ಮಸೆದಂದೆ ಕೈದು ಮಸೆದಿರ್ದುವು. ಪೂಜಿಸುವಂಕದಾನೆ ವಾ 
ಜಿಗಳೆಮಗಿಲ್ಲ, ಜಟ್ಟಗೆರೆ ಎನ್ನೊಡವುಟ್ಟಿದರಲ್ರೆ; ನಾಲ್ಕುಮಾ 


1" ಮನುಜಮಾಂಧಾತ, ಸಹಜಮನೋಜ, ಗಂಧೇಭ ವಿದ್ಯಾಧರಿವೆಲ್ಲ ಅರಿಕೇಸರಿಯ ಬಿರುದುಗಳು. 


ನೆಗಳಿವನಾ೦ ದಲೀ ರಣದೊಳರ್ಚಿಸಿ ಬಿಟ್ಟಪೆನೇಕೆ ಮಾಣ್ಣೆನಾ 

ವಗಮಿದನಿಂತೆ ಪೇಟ್‌ ನೆಜೆಯೆ ನಾಳೆಯೆ ಕಾಳೆಗಮಂತೆ ಗೆಯ್ದೆಮಾಂ (೧೦-೩೨, ೩೩) 

೨. ನಾಯಕ ಪ್ರತಿನಾಯಕರು : 

() ಪಂಪನ ನಾಯಕ ಅರಿಕೇಸರಿ - “ವಿಕ್ರಮಾರ್ಜುನ”. ಚಿತ್ರಪಟದ ಮಧ್ಯದಲ್ಲಿ ಅರ್ಜುನ; ಒಂದುಕಡೆ ದ್ರೌಪದಿ, 
ಒಂದು ಕಡೆ ಸುಭದೆ; ಹಿಂದೆ ಕೃಷ್ಣ, ಧರ್ಮರಾಜ, ಭೀಮ; ಮೇಲೆ ಇಂದ್ರ, ಈಶ್ವರ ಪಾರ್ವತಿ. ಕಾವ್ಯದ ಉದ್ದಕ್ಕೂ ಅರ್ಜುನ 
ಅರಿಕೇಸರಿಯ ಸ್ತೋತ್ರ, ವರ್ಣನೆ, ವಂಶಾಳಿ, ಬಿರುದು. ಗ್ರಂಥಾದಿಯಲ್ಲಿ ಶ್ಲೇಷೆಯಿಂದ ಅರಿಕೇಸರಿಯೇ ನಾರಾಯಣ, 
ಈಶ್ವರ, ಸೂರ್ಯ, ಮನ್ಮಥ(೧-೧-೪). (ರಾಜನೇ ಪ್ರತ್ಯಕ್ಷ ದೇವತೆಯಲ್ಲವೆ?). ಆಮೇಲೆ ಆತನ ಮಂಗಳಾಶಾಸನ (೧- 
೫-೭), ಚಾಳುಕ್ಯ ವಂಶಾವಳಿ (೧-೧೫-೫೦). ಅರಿಕೇಸರಿ- 

ಸಾಕ್ಸಾ 
ದಿಂದ್ರಂ ತಾನೆನೆ ಸಲೆ ನೆಗ 
ಟ್ಲೆಂದ್ರೇಂದನ ತೋಳೆ ತೊಟ್ಟಿಲಾಗಿರೆ ಬಳೆದಂ (೪೪) 


ಮೇಲೆಟ್ಲಿ ಬಲಂ ಕೋಟಿಗೆ 

ಮೇಲಪ್ಪೊಡಮನ್ಯವನಿತೆ ನೆಗಬ್ಬೂರ್ವಶಿಗಂ 

ಮೇಲಪ್ಪೊಡಮಕ್ಕೆಂದುಂ 

ಸೋಲವು ಕಣ್‌ ಪರಬಲಾಬ್ಧಿಗಂ ಪರವಧುಗಂ (೪೭) 


ಧುರದೊಳ್‌ ಮೂಟುಂ೦ ಲೋಕಂ 

ನೆರೆದಿರೆಯುಂ, ಕುಡುವ ಪೊಟ್ಟಚೊಳ್‌ ಮೇರುವೆ ಮುಂ 

ದಿರೆಯುಂ, ಬೀರದ ಬಿಯದಂ 

ತರಕ್ಕೆ ಕಿಜೆದೆ೦ದು ಚಿ೦ಂತಿಪ೦ ಪ್ರಿಯಗಳ್ಳಂ (೪೮) 


ಧರ್ಮಪುತ್ರ ಭೀಮರ ಜನನಕ್ಕೆ ಎರಡು ಮೂರು ಪದ್ಯ: ಗುಣಾರ್ಣವನ ಜನನಕ್ಕೆ ವಿಸ್ತಾರ ವರ್ಣನೆ (೧-೧೩೪- 
೧೪೯). “ಸರ್ವಲಕ್ಷಣ ಸಂಪೂರ್ಣನಪ್ಪ ಮಗನನಮೋಘಂ' ಪಡೆಯುವುದಕ್ಕೆ ಪಾಂಡುರಾಜನೂ ಕುಂತಿಯೂ 


ಅಲಸದೆ ಮಾಡಿ ಬೇಸಜದೆ ಸಾಲ್ಗುಮಿದೆನ್ನದೆ ಮೆಯ್ಲೊಗಕ್ಕೆ ಪಂ 

ಬಲಿಸದೆ ನಿದ್ದೆಗೆಟ್ಟು ನಿಡುಜಾಗರದೊಳ್‌ ತೊಡರ್ದೆಕಪಾದದೊಳ್‌ 
ಬಲಿದುಪವಾಸದೊಳ್‌ ನಮೆದು ನೋಂಪಿಗಳೊಳ್‌ ನಿಯಮಕ್ರಮಂಗಳಂ 
ಸಲಿಸಿದರಂತು ನೋನದೆ ಗುಣಾರ್ಣವನಂ ಪಡೆಯಲ್ವೆ ತೀರ್ಗುಮೇ? (೧೩೬) 


ದೇವತೆಗಳು, ಬಹ್ಮ ಇಂದ್ರ ಮುಂತಾದವರು ಜನ್ಮೋತ್ಸವವನ್ನು ನೆರವೇರಿಸಿ, ಅಷ್ಟೋತ್ತರ ಶತನಾಮಗಳ ನೆವದಲ್ಲಿ ಆತನ 
ಬಿರುದುಗಳನ್ನು ಹೇಳಿ ಆಶೀರ್ವಾದ ಮಾಡುತ್ತಾರೆ (೧೪೭-೧೪೯). ಎರಡನೆಯ ಆಶ್ವಾಸದಲ್ಲಿ ಗುಣಾರ್ಣವನ ವಿದ್ಯೆ (೨- 
೩೪-೩೬೦, ಯೌವನ (೩೯-೪೦), ದ್ರುಪದನನ್ನು ಗುರುತಗಳಾದ ದ್ರೋಣಾಚಾರ್ಯರ ಮಂಚಕ್ಕೆ ಕಟ್ಟಿದ್ದು, ದ್ರುಪದನು 
ಅರ್ಜುನನಿಗೆ ಕೊಡುವುದಕ್ಕೆ ಮಗಳನ್ನು ಪಡೆಯಲು ಪ್ರತಿಜ್ಞೆ ಮಾಡಿದ್ದು (೬೧-೬೫). 

ಮೂರನೆಯಾಶ್ವಾಸದಲ್ಲಿ ದ್ರೌಪದೀ ಸ್ವಯಂವರ, ಕೃಷ್ಣಬಲರಾಮರ ಪ್ರಥಮಪರಿಚಯ ಅರ್ಜುನನ ಪ್ರತಾಪ; ಬಿಲ್ಲನ್ನು 
ಏರಿಸುವುದಕ್ಕೆದ್ದವನನ್ನು ಕಂಡು “ಕಡ್ಡುವ೦ದ ದೊಡ್ಡರೆಲ್ಲಂ ಮುಸುಜೆ- 


ಸಂಗತಸತ್ವರ್‌ ಕುರುರಾ 

ಜಂಗಂ ಕರ್ಣ೦ಗಮೇಜೆಸಲ್ಯರಿದನಿದಂ 

ತಾಂ ಗಡಮೇಚಿಪನೀ ಪಾ 

ರ್ವಂಗಕ್ಕಟ ಮೆಯ್ಕೊಳೊಂದು ಮರುಳುಂಟಕ್ಕುಂ! (೩-೬೨) 


ಎಂದು ಬಾಯ್ಗೆವಂದುದನೆ ನುಡಿಯೆ “ಲಕ್ಷಿಸದೆ ಬಿಲ್ಲನ್ನು ಏರಿಸಿ, ದ್ರೌಪದಿಯನ್ನು ವರಿಸುವನು: 
ಇಡಿದಿರೆ ಮಂಜಿನೊಳ್‌ ತುಜುಗಿ ತೆಂಕಣಗಾಳಿಯೊಳಾದ ಸೋಂಕಿನೊಳ್‌ 
ನಡುಗುವಶೋಕವಲ್ಲರಿಯ ಪಲ್ಲವದೊಳ್‌ ನವಚೂತಪಲ್ಲವಂ 
ತೊಡರ್ದವೊಲಾಗೆ ಘರ್ಮಜಲದಿಂ ನಡುಪಾಕೆಯ ಪಾಣಿಪಲ್ಲವಂ 
ಬಿಡಿದು ಬೆಡಂಗನಾಳ್ದುದು ಗುಣಾರ್ಣವನೊಪ್ಪುವ ಪಾಣಿಪಲ್ಲವಂ (೩-೭೫) 
ಅರ್ಜುನನೊಬ್ಬನಿಗೇ ದ್ರೌಪದಿ ಹೆಂಡತಿ: 
ಮತ್ತಿನ ನಾಲ್ವರ್ಗಂ ಕೊಂತಿಗಂ ಬೇಣಿವೇಜೆ ಮಾಡಂಗಳಂ ಬೀಡುವೇಲ್ದು ಗುಣಾರ್ಣವನಂ ಸೆಜ್ಜೆಗೆ 
ಬಿಜಯಂಗೆಯ್ಯಿಮೆನೆ... (೩-೮೧ ವ) 
ನಾಲ್ಕನೆಯಾಶ್ವಾಸದಲ್ಲಿ ಅರ್ಜುನನ ದೇಶಸ೦ಚಾರ, ಸುಭದ್ರಾವಿವಾಹ. ಧರ್ಮರಾಜನು ಇಂದಪಸ್ಥದಲ್ಲಿ ರಾಜ್ಯಭಾರ 
ಮಾಡುತ್ತಿರಲು, “ವಿಕ್ರಾಂತತುಂಗನೊಂದೆಡೆಯೊಳಿರ್ಪಿರವಿಂಗುಮಳಿಸಿ ದಿಗಂಗನಾಮುಖಾವಲೋಕನಂಗೆಯ್ಯಲ್ಪಗೆದು- 
ಸೆಣಸುಳ್ಳುದ್ದತ್ತರಂ ತಳ್ಳಿಚೆಯದೆ, ಚತುರಂಭೊಧಿಪರ್ಯಂತಮಂ ಧಾ 
ರಿಣಿಯಂ ತಾಂ ಪೋಗಿ ಬಾಯ್ಕೇಳಿಸದೆ, ಮುನಿಜನಕ್ಕಿಷ್ಟಿವಿಘ್ನ೦ಗಳಂ ದಾ 
ರುಣದೈತ್ಕರ್‌ ಮಾಡೆ ನೀಡಿಲ್ಲದೆ ಸಲೆ ಚಲದಾಟಂದು ಕೊಂದಿಕ್ಕದೊರ್ವಂ 
ಗುಣಮುಂಟೆಂದುಂಡು ಪಟ್ಟಿರ್ಪನನಣಮೆ ನಿರುದ್ಯೋಗಿಯಂ ಭೂಪನೆಂಬರ್‌ 
ಎಂದು ವಿಜಗೀಷುವೃತ್ತೋದ್ಯುಕ್ತನಾಗಲ್‌ ಬಗೆದು 
ಅಣಿಪಿದೊಡೆನ್ನ ಪೋಗನಿನಿಯಳ್ಗೆ ಮನಂ ಮಜುಕಕ್ಕೆ ನೀಳ್ಬ ಕ 
ಣ್ಹೊಜೆದುಗುವಶುವಾರಿಗೆ ತೊದಲ್ನುಡಿ ಲಲ್ಲೆಗೆ ಪಕ್ಕುಗೊಟ್ಟು ಕಾ 
ಲ್ಲೆಣಗಿರೆ ಪೋಗುಗೆಟ್ಟಪುದು ಮೋಹಮಯಂ ನಿಗಳ೦ ಕಳತ್ರಮೆಂ 
ದಚೆಪದೆ ನಟ್ಟರುಳ್‌ ಮಜೆದು ಸಾರ್ಜಿದ ನಲ್ಲಳ ತಳ್ತ ತೊಳ್ಳಳಂ(೪-೧೧, ೧೨ ವ.) 


ಮೆಲ್ಲಮೆಲ್ಲನೆ ಪತ್ತುವಿಡಿಸಿ” ಹೊರಡುವನು. (ಮಹಾಭಾರತದ ಕಾರಣವನ್ನು ಕವಿ ಇಲ್ಲಿ ವ್ಯತ್ಕಾಸಪಡಿಸಬೇಕಾಯಿತು.) 
ಅರ್ಜುನನು ದ್ವಾರಾವತಿಗೆ ಬ೦ದು ಕೃಷ್ಣನ ಆತಿಥ್ಯವನ್ನು ಸ್ವೀಕರಿಸುವನು: 


ಈತ೦ ಬಿರ್ದಿನನೀತಂ 

ಭೂತಳಪತಿಯೆನಿಸಿದರಿಗನೊಡೆಯಂ ಹರಿ ತಾ 

ನೀತನೆ ಬಿರ್ದಿನನೆನೆ ವಿ 

ಖ್ಯಾತಂಗೆ ನರಂಗೆ ಸೆಣಪುಗೆಯ್ದನನಂತಂ (೪-೪೪) 


ಅಂತೆನಿತಾನುಮಂದದೊಳ್‌ ಸೆಅಪುಗೆಯ್ದು ವಿವಿಧ ವಿನೋದಂಗಳಂ ತೋಟಿ ಮುನ್ನೆ ಬದ ಕಾಶ್ರಮದೊಳ್‌- 


ಆಯತಿಯಿಂದಂ ನರ ನಾ 

ರಾಯಣರೆನೆ ನೆಗಟ್ಲಿವರಿಗ ನಾವಿರ್ವರುಮಿಂ 

ತೀ ಯುಗದೊಳೀಗಳಾ೦ ನಾ 

ರಾಯಣನೆಂ ನೀನುದಾತ್ತನಾರಾಯಣನಯ್‌ (೪೫) 


ಅದಣೆಂ ನಿನಗಮೆನಗಮೇತಟೊಳಂ ವಿಕಲ್ಲಮುಂ ವಿಚ್ಛಿನ್ನಮುಮಿಲ್ಲ. 
[ಅರಿಕೇಸರಿ ಹೇಗೆ ಅರ್ಜುನನೋ ಹಾಗೆ ರಾಮನೂ ಅಹುದು!- 
ದಕ್ಷಿಣಸಮುದ್ರದ ತಡಿವಿಡಿದು ಬಂದು ರಾಮಚಂದಂ ವಿಹರಿಸಿದೆಡೆಗಳಂ ನೋಡಿ- 


ಅಂದಿದು ಸೀತೆಯಂ ನೆರೆದು ನಿಂದೆಡೆ, ತತ್ನರದೂಷಣರ್ಕಳಂ 


ಕೊಂದೆಡೆ, ಪೋಗಿ ಪೊಮ್ಮರೆಯನೆಚ್ಚೆಡೆ, ತಪ್ಪದಿದಪ್ಪುದೆಂದು ಕಾ 
ಯಿಂ ದಶಕಂಠನಂ ತ್ರಿದಶಕ೦ಟಕನ೦ ಕೊಲಲೆಂದು ರಾಮನಾ 
ದಂದಿನ ಸಾಹಸಂ ಮನದೊಳಾವರಿಸಿತ್ತಕಳಂಕರಾಮನಾ (೪-೧೯) 


ಆನೆಯ ಮೇಲೆ ದ್ವಾರಕಿಯನ್ನು ಪ್ರವೇಶಿಸುವಾಗ ಅರ್ಜುನನು ಉಪ್ಪರಿಗೆಯ ಮೇಲಿದ್ದ ಸುಭದ್ರೆಯನ್ನು ನೋಡಿ 
ಮೋಹಗೊಳ್ಳುವನು (ಸನ್ಯಾಸಿಯಾಗಲ್ಲ). ಸುಭದ್ರೆಯೂ ಮೋಹಿಸುವಳು : 

ಅತ್ತ ಸುಭದ್ರೆಯುಮೊಡಲುರಿ 

ಯುತ್ತಿರೆ ಮರವಟ್ಟು ವಿಜಯನಿರ್ದತ್ತಲೆ ನೋ 

ಡುತ್ತಿರೆ ಸುಸಾಳಭಂಜಿಕೆ 

ಗೆತ್ತುದು ಕೆಳದಿಯರ ತಂಡಮಾಕೆಯ ರೂಪಂ (೪-೫೪) 


ನುಡಿಯಿಸಿ ಕೇಳ್ಗುಂ ಹರಿಗನ 

ಪಡೆಮಾತನೆ ಮಾತು ತಪ್ಪೊಡ೦ ಮತ್ತಮದಂ 

ನುಡಿಯಿಸುಗು೦ ಮೊದಲಿಂದಾ 

ನುಡಿ ಪಜೆಪಡೆ ಮುಳಿದು ನೋಡುಗುಂ ಕೆಳದಿಯರಂ (೫೬) 
ಉಪಾಯದಿಂದ ಕೇಳಿದ ಕೆಳದಿಗೆ ತನ್ನ ರಹಸ್ಯವನ್ನು ಹೇಳುತ್ತಾಳೆ: 

ಉಸಿರದಿರೆ ಮನದೊಳೆರ್ದೆಯಂ 

ಪಸರಿಸುಗು೦ ಮಖಜುಕಮದಣಿೆನೆನಗಿಂಖತುಟೆ ಎಂ 

ದುಸಿರುಸಿರ್ದೊಡೆ ಬಗೆ ತೀರ್ಗುಂ 

ಬಿಸಿದು೦ ಬೆಟ್ಟಿತ್ತುಮುಸಿರದೇಂ ತೀರ್ದಪುದೇ (೬೦) 


ಪೇಲ್‌ಂಬುದುಮಾಂ ನಿನಗೆಡೆ 

ವೇಟದೆ ಪೇಟಾರ್ಗೆ ಪೇಟ್ಟಿನಿಂದಿನ ಬಂದಾ 

ಕಾಟಾದ ವಾಟಿಗೊಂಡೊಂಡೆ 

ಪಾಟಾದುದು ಮನಮುಮೆರ್ದೆಯುಮೇನಂ ಪೇಟ್ವೆಂ (೬೧) 


ಭೋಂಕನೆ ಮನಮಂ ಕದಡಿ ಕ 

ಲಂಕಿದಪುದು ಬಿಡದೆ ಮನಮನೊನಲಿಸಿದಪುದಾ 

ದಂ ಕೆಳದಿ ಪಾಣ್ಣರಂಕುಸ 

ನಂಕುಸದಾ ಪೊಳಪುಮವನ ಕಣ್ಗಳ ಬೆಳ್ಳುಂ (೬೨) 
ಕಡೆಗೆ ಇಬ್ಬರೂ ಉದ್ಯಾನವನದಲ್ಲಿ ಸೇರುತ್ತಾರೆ. 

ಶ್ರೀವೀರಶ್ರೀ ಕೀರ್ತಿ 

ಶ್ರೀ ವಾಕ್‌ಶ್ರೀಯೆಂಬ ಪೆಂಡಿರಗಲದೆ ತನ್ನೊಳ್‌ 

ಭಾವಿಸಿದ ಪೆಂಡಿರೆನಿಸಿದ 

ಸೌಭಾಗ್ಯದ ಹರಿಗೆನೆಮ್ಮನೇನೊಲ್ಬಪನೋ! (೫-೧) 


ಎಂಬ ಬಗೆಯೊಳ್‌ ಸುಭದ್ರೆ ಪ 

ಲುಂಬಿ ಮನಂಬಸದೆ ತನುವನಾಜೆಸಲಲರಿ೦ 

ತುಂಬಿಗಳಂ ತಣ್ಣೆಲರಿಂ 

ತುಂಬಿದ ತಿಳಿಗೊಳದಿನೆಸೆವ ಬನಮ೦ ಪೊಕ್ಕಳ್‌ 
ಅರ್ಜುನನೂ- 


ಬೇಟದೊಳ್‌ 

ಬಿರಿವೊಡಲೊಯ್ಯನಂಕುರಿಸೆ ಸೈಪಿನೊಳಿಂತೆನಗೀಗಳೀ ವನಾಂ 

ತರದೊಳ್‌ ಕಾಣಲಕ್ಕುಮೊ ಮದೀಯ ಮನೋರಥ ಜನ್ಮಭೂಮಿಯಂ (೧೪) 
ಎಂದು ಬಗೆಯುತ್ತುಮಾಕೆಯಿರ್ದ ಮಾಧವೀಮಂಟಪಕ್ಕೆ ಬಂದು ಆಕೆಯ ಪ್ರೇಮವನ್ನು ಸ್ವೀಕರಿಸುವನು. ಕೃಷ್ಣನು ಒಪ್ಪಿ "ಈ 
ಪೊಟ್ಟೆ ಪೊಟ್ತಾಗೆ ನೀನೊಡಗೊಂಡುಯ್ವುದು ಕನ್ನೆಯಂ ತಡೆಯದಿರ್‌'' ಎಂದು ಕಳುಹಿಸುವನು; ಬಲರಾಮನ ಕೋಪವನ್ನು 
ಶಾಂತಮಾಡುವನು. 
ಆ ಬಳಿಕ ಖಾಂಡವದಹನ: ಅಗ್ನಿಯ ಪ್ರಾರ್ಥನೆಯನ್ನು ನಡೆಸುವುದಕ್ಕೆ ಹೊರಟ ಅರ್ಜುನನನ್ನು ಕೃಷ್ಣನು “ಈ ಮಾತು 
ಮಾತಲ್ಲವೆಂದೊಡಾ ಮಾತು ತನ್ನಂ ಮೂದಲಿಸಿದಂತಾಗೆ ವಿದ್ವಿಷ್ಟವಿದ್ರಾವಣನಿಂತೆಂದಂ: 

ಎರೆದನ ಪೆ೦ಂಪುವೇಟ್ಟೊಡನಲಂ, ಪೊಣರ್ವಾತನ ಪೆಂಪುವೇಟ್ವೊಡಾ 

ಸುರಪತಿ, ಕೊಟ್ಟ ತಾಣದೆಡೆವೇಟ್ಟೊಡಮಾ ಯಮುನಾನದೀತಟಾಂ 

ತರಮೊಸೆದಿತ್ತನಾನೆರೆಯೆ ಕೇಳ್ದನಿಳಾಧರ ನೀನದರ್ಕೆ ಮಾ 

ತೆರಡಣಮಾಡಲಾಗದಿದು ಸೈಪಿನೊಳಲ್ಲದೆ ಕೂಡಿ ಬರ್ಕುಮೇ (೭೩) 


ಒತ್ತಿ ತಜುಂಬಿ ನಿಂದ ರಿಪುಭೂಜಸಮಾಜದ ಬೇರ್ಗಳಂ ನಭ 

ಕೈತ್ತದೆ, ತನ್ನ ಮಜ”ವೊಕ್ಕೊಡೆ ಕಾಯದೆ, ಚಾಗದೊಳ್ಳಿನ 

ಚ್ಹೊತ್ತದೆ ಮಾಣು ಬಾಟ್ವ ಪುಟುವಾನಸನೆಂಬನಜಾ೦ಂಡಮೆ೦ಬುದೊಂ 

ದತ್ತಿಯ ಪಣ್ಣೊಳಿರ್ಪ ಪುಟುವಲ್ಲದೆ ಮಾನಸನೇ ಮುರಾಂತಕಾ” (೭೫) 
ಇಂದ್ರನ ಯುದ್ಧಕ್ಕೆ ಬಂದು, ಬ್ರಹ್ಮನು ತಡೆದ ಮೇಲೆ ಗುಣಾರ್ಣವನಿಗೆ ಕಿರೀಟಿ, ಕೃಷ್ಣ ಎಂದು ಹೆಸರುಗಳನ್ನಿಡುವರು. 
“ಬಹ್ನ್ಮಂ ಬ್ರಹ್ಮಾಯುವಕ್ಕೆಂದು ಪರಸಿದಂ, ಈಶ್ವರಂ ನೀನುದಾರಮಹೇಶ್ವರನಪ್ಪುದಚೆ೦ ನಿನಗಮೆನಗಮೇತಯೊಳಂ ವಿಕಲ್ಪಮುಂ 
ವಿಚ್ಛೆನ್ನಮುಮಿಲ್ಲೆಂದಂ”” (೧೦೧-೧೦೫) 


ಅಂತೂ ಅರಿಕೇಸರಿ ಈಶ್ವರ, ವಿಷ್ಣು, ಅರ್ಜುನ, ರಾಮ - ಸರ್ವವೂ ಅವನೇ! ಅಭೇದವಾದ! 


ಆರನೆಯ ಆಶ್ವಾಸದಲ್ಲಿ ರಾಸಜೂಯ ಯಾಗ : ದಿಗ್ವಿಜಯದಲ್ಲಿ ಯಥಾಪ್ರಕಾರ ಅರ್ಜುನನ ಪರಾಕ್ರಮ (೬-೨೯-೩೩). 
ಶಿಶುಪಾಲ ಕೃಷ್ಣರ ವಾಗ್ಯುದ್ಧದಲ್ಲಿ ಗುಣಾರ್ಣವ ಸ್ವಲ್ಪ ಹಿಂದೆ: ಜೂಜಿನಲ್ಲಿ ಮತ್ತೆ ಮುಂದೆ - ಭೀಷ್ಮಾದಿಗಳು ಹರಿಗನಲ್ಲಿ ದ್ವೇಷ 
ಬೇಡ ಎಂದು ದುರ್ಯೋಧನನನ್ನು ಎಚ್ಚರಿಸುವರು (೬-೭೭, ೭-೧-೨). ಆದರೆ ಅವನು ಕೇಳ. ಪಾಂಚಾಲಿಯನ್ನು 
ಸಭೆಗೆಳೆದು ತರಿಸುವನು (ವಸ್ತಾಪಹರಣವೂ ಅಕ್ಷಯವಸ್ತ್ರದಾವೂ ಇಲ್ಲು. 


ಮನದೊಳ್‌ ನೊ೦ದಮರಾಪಗಾಸುತಕೃಪದ್ರೋಣಾದಿಗಳ್‌ ಬೇಡವೇ 

ಡೆನೆಯುಂ ಮಾಣದೆ ತೊಟ್‌ ತೊಟ್ಟುವೆಸಕಯ್‌ ಪೋಪೋಗು ನೀನೆಂದು ಬ 

ಯ್ಲೆನಿತಾನುಂ ತೆಜದಿಂದಮುಟ್ಟುದುವರಂ ಕೈದಂದು ದುಶ್ಕಾಸನಂ 

ತನಗ೦ ಮೆಲ್ಲನೆ ಮೃತ್ಯುಸಾರೆ ತೆಗೆದಂ ಧಮ್ಮಿಲ್ಲಮಂ ಕೃಷ್ಣೆಯಾ (೭-೫) 

ಅಂತು ಕೃಷ್ಣೆಯ ಕೃಷ್ಣಕಬರೀಭಾರಮಂ ಮೇಗಿಲ್ಲದೆ ಪಿಡಿದು ತೆಗೆದು ಕೃಷ್ಣೋರಗನಂ ಪಿಡಿದ ಬೆಳ್ಳಾಳಂತುಮ್ಮನೆ 
ಮರುತ್ತುಮಿರ್ದ ದುಶ್ಯಾಸನನುಮಂ ಕಣ್ಕತ್ತು ಕಿಖನಗೆನಗುವ ಕೂರದರ ಮೊಗಮುಮಂ ತಮ್ಮಣ್ಣನ ಬಿನ್ನಾದ ಮೊಗ 
ಮುಮಂ ಕಂಡು ಕಣ್ಣಳಿಂ ನೆತ್ತರ್‌ ತುಳುಂಕೆ, 


ಕೋಪದ ಪೆರ್ಜಿನೊಳ್‌ ನಡುಗುವೂರುಯುಗಂ ಕಡುಪಿಂದರಲ್ಪ ನಾ 
ಸಾಪುಟಮೆಕ್ಕೆಯಿಂ ಪೊಡರ್ವ ಪುರ್ವ ಪೊದಟ್ಟ ಲಯಾಂತಕ ತ್ರಿಶೂ 
ಲೋಪಮಭೀಷಣಭ್ರುಕುಟಿ ಮುನ್ನಮೆ ರೌದಗದಾಯುಧಂಬರಂ 
ಹೋಪ ಭುಜಾರ್ಗಳಂ ರಿಪುಗಳಗಹಮಾದುದು ಭೀಮಸೇನನಾ 


ನೆಲನಂ ನುಂಗುವ ಮೇರುವಂ ಹಿಡಿದು ಕೀಟ್ವಾಶಾಗಜೇಂದ್ರಂಗಳಂ 
ಚಲದಿಂ ಕಟ್ಟುವ ಸಪ್ತಸಪ್ತಿಯನಿಳಾಭಾಗಕ್ಕೆ ತರ್ಪೊಂದು ತೋ 

ಳ್ಳಲಮುಂ ಗರ್ವಮುಮುಣ್ಮಿ ಪೊಣ್ಮೆ ಮನದೊಳ್‌ ಕೋಪಾಗ್ಗಿ ಕೈಗಣ್ಮಿ ಕ 
ಣ್ಮಲರೊಳ್‌ ಬಂದಿರೆ ನೋಡಿದಂ ಕಲುಷದಿಂ ಗಾಂಡೀವಿ ಗಾಂಡೀವಮಂ 


ಪ್ರಕುಪಿತ ಮೃಗಪತಿಶಿಶು ಸ 
ನ್ನಿಕಾಶರತಿವಿಕಟಭೀಷಣಭ್ರೂಭ೦ಗರ್‌ 
ನಕುಲಸಹದೇವರಿರ್ವರು 
ಮಕಾಲಕಾಲಾಗ್ನಿರೂಪಮಂ ಕೈಕೊಂಡರ್‌ 


ಅಂತು ವಿಳಯಕಾಲ ಜಳನಿಧಿಗಳಂತೆ ಮೇರೆದಪ್ಪಲ್‌ ಬಗೆದ ತನ್ನ ನಾಲ್ಲರ್‌ 
ತಮ್ಮಂದಿರ ಮುನಿದ ಮೊಗಮಂ ಕಂಡು ತನ್ನ ನುಡಿದ ನನ್ನಿಯ ಕೇಡಂ ಬಗೆದರೆಂದು 
ಕಟಾಕ್ಷವೀಕ್ಷೆಪದಿಂ ಬಾರಿಸೆ, 


ಅನಿತೊಂದುರ್ಕಿನೊಳುರ್ಕಿ ಕೌರವಖಳರ್‌ ಪಾಂಚಾಳರಾಜಾತ್ಮಜಾ 

ನನ ಪದ್ಮಗ್ರಪನೈಕಕಾರಣಪರರ್‌ ತಾಮಾಗೆಯು೦ ಮತ್ತಮ 

ಣ್ಣನ ಕಣ್ಣನ್ನೆಗೆ ಮೀಜಲಣ್ಮದೆ ಸಮಂತಿರ್ದರ್‌ ಪೃಥಾಪುತ್ರರಂ 

ತಿನಿತೊಂದಾದೊಡಮೇಂ ಮಹಾಪುರುಷರಾಜ್ಞಾಲಂಘನಂಗೆಯ್ದರೇ (೭-೫-೯) 


ಸರಿಯೆ. ಆದರೆ ಎಷ್ಟು ಚಮತ್ಕಾರ ಮಾಡಿದರೂ ಪಂಪನಿಗೆ ಇಲ್ಲಿ ಕಷ್ಟ ದ್ರೌಪದಿ ಅರ್ಜುನನೊಬ್ಬನಿಗೇ 
ಹೆಂಡತಿ ಎಂದು ತಿದ್ದಿಕೊಂಡಾಗೇನೋ ಚೆನಾಗಿಯೇ ಇತ್ತು ರಾಜಸೂಯಯಾಗದಲ್ಲಿ ತೇಲಿಸಿ “ಧರ್ಮಪುತ್ರಂ 
ಸಪತ್ನಿಯಜಮಾನನಾಗಿರ್ದಾಗಳ್‌'' (೬-೩೩ ವ.) ಎಂದು ಹೇಳಿದರೆ, ಪತ್ನಿ ಯಾರು ಎಂದು ನಾವು 
ನಿರ್ಬಂಧಪಡಿಸಿ ಕೇಳಬೇಕಾಗಿಲ್ಲ. ಆದರೆ ಇಲ್ಲಿ ಪತ್ನಿಗೆ ಇಷ್ಟು ಅವಮಾನವಾದಾಗ ಪ್ರತೀಕಾರ ಪ್ರತಿಜ್ಞೆ ಮಾಡುವರು 
ಯಾರು? ದೌಪದಿ, ಭೀಮ! (೭-೧೦-೧೫). ಗುಣಾರ್ಣವ ಮಹಾಪುರುಷನೇನು ಮಾಡಿದನು? ಮಹಾಭಾರತದ 
ಕಟ್ಟಡವನ್ನು ಮುಖ್ಯಾಂಶದಲ್ಲಿ ಓರೆಮಾಡುವುದಕ್ಕೆ ಹೋದರೆ ಒಂದೆರಡು ತೊಂದರೆಯಾಗಬಹುದು! ದ್ರೌಪದಿಯ 
ಮಾನಭಂಗ; ದುರ್ಯೋಧನ ದುಶ್ಯಾಸನರ ಛಲ, ದುಷ್ಟತನ; ಭೀಮನ ಕ್ರೋಧ, ಪ್ರತೀಕಾರ ಇವು ಮಹಾಭಾರತದ 
ವೀರಕಥೆಯ ಕಟ್ಟಡ. ಸಾಹಸ ಭೀಮವಿಜಯದಲ್ಲಿ ರನ್ನನು ಪಂಪನ ಕ್ಷೇಶವನ್ನು ಕಂಡು ಈ ಕಟ್ಟಡವನ್ನು ಬಿಡದೆ 
ಬುದ್ದಿವಂತನಾದನು: ಪಂಪನು ಇಕ್ಕಟ್ಟಿಗೆ ಸಿಕ್ಕಿ ತನ್ನ ಕವಿತಾಸಂಪತ್ತಿನಲ್ಲಿ ಈ ಕು೦ದನ್ನು ಮುಚ್ಚುವುದಕ್ಕೆ 
ಪ್ರಯತ್ನಪಟ್ಟನು. ಇಂದ್ರಕೀಲ ವಿಜಯದಲ್ಲಿ ಮತ್ತೆ ಅರ್ಜುನ ದ್ರೌಪದಿಯರ ಸಂಬಂಧವನ್ನು ಒತ್ತಿ ಹೇಳಿದನು: 


ವಿಕ್ರಾಂತತುಂಗನುಂ ಧರ್ಮಪುತ್ರಂಗಂ ವಾಯುಸುತಂಗಂ ಪೊಡಮಟ್ಟು ಬೆಸಕೇಳ್ವೆನೆಂದಾಗಳ್‌ 
ಪಾಂಚಾಳರಾಜತನೂಜೆಯಿಂತೆಂದಳ್‌ : 


ಬಗೆಯದೆ ಮೆಯ್ದ್ಲೊಕಮಂ, ಬಗೆ 
ಪಗೆವರ ಕಡುವೆರ್ಚನೆನ್ನ ಪೂಣ್ಕೆಯನೆರ್ದೆಯೊಳ್‌ 
ಬಗೆ, ಮುನಿಯ ಮಂತ್ರಪದಮಂ 
ಬಗೆ, ಕೂಡುಗೆ ನಿನ್ನ ಬಗೆದ ಬಗೆಯೊಳ್‌ ಪಾರ್ಥಾ 
ಎಂದು ಬುದ್ಧಿವೇಟ್ಟು ಮನದೆ೫ಕ೦ ಮನೋವೇಗದಿಂ ಪರಿಯೆ ಸೈರಿಸಲಾಜದೆ, 


ಬಳ್ಳೆಳನೀಳ್ಳ ಕಣಲರ ತಳೆಮೆಯಿಂ ಕರೆಗಣಿ ಬೆಳಡ 
ಎ [J ಂ ೬ [a 


ಲ್ಲಳ್ಳರಿಯಲ್ಪಮಾಟಿಸಿದೊಡೊಯ್ಯನೆ ಮಂಗಳಭಂಗಭೀತಿಯಂ 
ತಳ್ಳದೆ ಮಾಡೆ ಬಾಷ್ಟಜಳಮಂ ಕಳೆದಟ್ಕಳನೀಯೆ ಸಂಬಂ೦ಳ೦ 
ಗೊಳ್ಳವೊಲಾ ತಳೋದರಿಯ ಚಿತ್ತಮನಿಟ್ಕುಳಿಗೊ೦ಂಡಜರ್ನುನಂ (೭-೬೭, ೬೮) 


ಅರ್ಜುನ ದ್ರೌಪದಿಯರ ನಿಕಟ ಸಂಬಂಧ ಇಲ್ಲಿಗೆ ತೀರಿತು! 


ಅರಣ್ಯಕ್ಷೇಶದಲ್ಲಿ ಧರ್ಮರಾಯನಲ್ಲಿ ದ್ರೌಪದಿ ದುಃಖವನ್ನು ಹೇಳಿಕೊಳ್ಳಬೇಕು (೭-೪೫, ೫೨). ಭೀಮನು 
ಬೆಂಬಲವಾಗಬೇಕು (೭-೫೨ ವ. ೫೮). ಮತ್ತೆ, ಕೀಚಕನ ಬಾಧೆಯಿಂದ ನೊಂದು “ತಳೋದರಿ ವೃಕೋದರನಲ್ಲಿಗೆ ವಂದು 
ಕಟ್ಟೇಕಾಂತದೊಳ್‌... ಪರಿಭವಮನಿದ೦ ನೀಗು ನೀನ್‌ ಭೀಮಸೇನಾ” ಎಂದು ಕೇಳಬೇಕು. ತನ್ನ ಪತಿ ಬೃಹ೦ದಳೆಯಾಗಿ 
ಬಳೆಯನ್ನು ತೊಟ್ಟು ಕುಳಿತಿದ್ದಾನೆ! ದುಶ್ಯಾಸನನನ್ನು ಭೀಮನು ಕೊಂದಾಗ, `“ಪವನಾತ್ಮಜಂ ದ್ರುಪದಾತ್ಮಜೆಗೆ 
ಬಟೆಯನಟ್ಟುವುದು೦ ಆ ವನಿತೆ ಜಯವನಿತೆ ಬರ್ಪಂತೆ ಬಂದು ... ಪುಡಿಯೊಳ್‌ ಪೊರಳ್ವ ಪಗೆಯಂ ಕಣ್ಣಾರ್ವಿನಂ 
ನೋಡಿದಳ್‌. ಆಗಳ್‌ ವೃಕೋದರ೦ ತನ್ನ ತಳೋದರಿಯ ಮುಖಮಂ೦ ನೋಡಿ ನಿನ್ನೆನ್ನ ಪ್ರಶಿಜ್ಞೆಯಂ ನೆಜಪುವಂ 
ಬಾಯೆಂದು...” ಸಾರ್ಥಕವಾಯಿತು! 

ಅರಿಕೇಸರಿಯ ದಾಕ್ಷಿಣ್ಯದಲ್ಲಿ ಭಾರತದ ಕವಿ ಜಾರಿದನು : (ಕಣ್ಣುಬಿಟ್ಟುಕೊ೦ಡೇ ಜಾರಿರುವನು). ಉಪೋದ್ರಾತದಲ್ಲಿ 
ತನ್ನ ರಾಜನನ್ನು ಸ್ತೋತ್ರಮಾಡಿ ಯಾವ ಅಭೇದವನ್ನು ಬೇಕಾದರೂ ಹೇಳಿ, ಕಥಾಪ್ರವೇಶಮಾಡಿದೊಡನೆಯೇ ಭಾರತದ 
ಅರ್ಜುನನನ್ನು ಸ್ಥಿರವಾಗಿಟ್ಟುಕೊಂಡಿದ್ದರೆ ಭಾರತದ ನಡುನಡುವೆ ಅರಿಕೇಸರಿಯ ಬಿರುದುಗಳ ಅನೌಚಿತ್ಯಕ್ಕೆ 
ಅವಕಾಶವಿರುತ್ತಿರಲಿಲ್ಲ: 


ಆನರಸುಗೆಯ್ವ ಪಟುವಗೆಯನದಂ 
ಪರಿಹರಿಸಿದೆನಾತನನೀ 
ಕಿರೀಟಿ ಗೆಲ್ಲೆನಗೆ ಪಟ್ರಮಂ ಕಟ್ಟುವನೇ? 


ಎಂದು ನೊಂದು ನುಡಿದ ಧರ್ಮರಾಜನಿಗೆ, ಅರ್ಜುನನು: 


ಮುಳಿದಿಂತು ಬೆಸಸೆ ನಿಮ್ಮಡಿ 

ಯೊಳೆ ಮಾರ್ಕೊಂಡೆಂತು ನುಡಿವೆನುಸಿರೆಂ ನಿಮ್ಮಂ 
ಮುಳಿಯಿಸಿದ ಸುರಾಸುರರುಮ 

ನೊಳರೆನಿಸೆಂ ಕರ್ಣನೆಂಬನೆನಗೇವಿರಿಯಂ? 


ನರಸಿ೦ಗಂಗ೦ ಜಾಕ 

ಬ್ಬರಸಿಗಮಳವೊದವೆ ಪುಟ್ಟಿ ಪುಟ್ಟಿಯುಮರಿಕೇ 

ಸರಿಯೆನೆ ನೆಗಟ್ಟುಮರಾತಿಯ 

ಸರಿದೊರೆಗಂ ಬ೦ದೆನಪ್ಪೊಡಾಗಳ್‌ ನಗಿರೇ? (೧೨-೧೩೧, ೩೨) 


ಎಂದು ಕೇಳುವಾಗಲೂ, ಕೃಷ್ಣನು ಸಂಧಿ ಕಾರ್ಯಕ್ಕೆ ಹೋಗಿದ್ದಾಗ ದುರ್ಯೋಧನನನ್ನು ಗದರಿಸಿ ಅರಿಕೇಸರಿಯ 
ಬಿರುದಾವಳಿಗಳನ್ನೂ ಯುದ್ಧದಲ್ಲಿ ಗೋವಿಂದರಾಜ, ಗೊಜ್ಜಿಗ, ಕಕ್ಕಲನ ತಮ್ಮ ಬಪ್ಪುವ ಮುಂತಾದವರನ್ನು ಗೆದ್ದ 
ಜಯಗಳನ್ನು ಹೇಳುವಾಗಲೂ (೯-೨೫ ವ) ಆಭಾಸ ತೋರದೆ ಇರದು. ದೌಪದೀ ಮಾನಭಂಗವಾದ ಮೇಲೆ 
ಅರಿಕೇಸರಿಗೆ ಪ್ರಾಮುಖ್ಯತೆಯನ್ನು ಕೊಡುವುದು ಕಷ್ಟ ಅಲ್ಲಿಂದ ಮುಂದಕ್ಕೆ ಕಥಾನಾಯಕ ಭೀಮ, ಅರ್ಜುನನಲ್ಲ. 
ಕರ್ಣಾರ್ಜುನರ ಸಂಗ್ರಾಮವನ್ನು ವಿಸ್ತರಿಸಬಹುದು. ಆದರೆ ದುರ್ಕೋಧನವಧೆಯಲ್ಲಿ ಅರ್ಜುನನಗೆ ಹೇಗೆ ಪ್ರಾಶಸ್ತ್ಯವನ್ನು 
ಹೇಳುವುದು? ಕಡೆಗೆ ಪಟ್ಟಾಭಿಷೇಕ ಮಾಡುವುದು : ಆಗಬಹುದು: ಪಟ್ಟಮಹಿಷಿ ಯಾರು? ಸುಭದ್ರೆ. ಏಕೆ? ದ್ರೌಪದಿ 
ಏನಾದಳು? - ಅರಿಕೇಸರಿಯ ಮಹಾರಾಣಿ ಯಾದವವಂಶದ ರಾಜಪುತ್ರಿಯಾಗಿದ್ದಳೋ ಏನೋ! - “ಯಾದವವಂಶ 


ಸಂಭೂತೆಯುಮನೇಕಲಕ್ಷಣೋಪೇತೆಯುವುಪ್ಪ ಸುಭದ್ರೆಗೆ ಮಹಾದೇವಿಪಟ್ಟಮ೦ ಕಟ್ಟಿ .. ಪುರುಷೋತ್ತಮನ ತಂಗೆಯುಂ 
ತಾನುಂ ತುಳಾಪುರುಷಮನಿರ್ದು ...' (೧೪-೧೮ ವ.-೨೦ ವ). ಇರಲಿ. ಉಂಡದ್ದು ಬಂತು ಸುಭದೆಗೆ: ನಮೆದದ್ದು ಬಂತು 
ದೌಪದಿಗೆ - ನ್ಯಾಯ! 

(1) ಅರ್ಜುನನ ಸ್ಥಾನದಲ್ಲಿ ಅರಿಕೇಸರಿ ತಲೆಹಾಕಿದರೆ ನಮಗೆ ಸ್ವಲ್ಪ ಬೇಸರವಾಗಬಹುದು ದ್ರೌಪದಿಯ ಸ್ಥಾನದಲ್ಲಿ 
ಸುಭದ್ರೆ ಪಟ್ಟಮಹಿಷಿಯಾದರೆ ನಮಗೆ ಸ್ಪಲ್ಪ ಅತೃಪ್ತಿ ಹುಟ್ಟಬಹುದು. ಆದರೆ ವಿಕ್ರಮಾರ್ಜುನ ವೀರ್ಯ ಪ್ರತಾಪಗಳ 
ವರ್ಣನೆರೆಯಲ್ಲಿ ಪಂಪನ ಕೆಲಸದಲ್ಲಿ ಯಾವ ಕೊರತೆಯೂ ಇಲ್ಲ. ಪ್ರತಿನಾಯಕನಾದ ಕರ್ಣನಿಗಂತೂ ತನ್ನ ಹೃದಯವನ್ನೇ 
ಅರ್ಪಿಸಿರುವನು: ಕರ್ಣನಿಗೆ ಕವಿ ಹೇಳುವ ಚರಮಶ್ಲೋಕವೇನು? 

ನೆನೆಯದಿರಣ್ಣ ಭಾರತದೊಳಿನ್‌ ಪೆಜರಾರುಮನೊಂದೆ ಚಿತ್ತದಿಂ 

ನೆನೆವೊಡೆ ಕರ್ಣನಂ ನೆನೆಯ, ಕರ್ಣನೊಳಾರ್‌ ದೊರೆ? ಕರ್ಣನೇಜು ಕ 

ರ್ಣನ ಕಡುನನ್ನಿ ಕರ್ಣನಳವಂಕದ ಕರ್ಣನ ಚಾಗಮೆಂದು ಕ 

ರ್ಣನ ಪಡೆಮಾತಿನೊಳ್‌ ಪುದಿದು ಕರ್ಣರಸಾಯನಮಲ್ಲೆ ಭಾರತಂ? (೧೨-೨೧೭) 
ಕೆಲವು ಭಾಗಗಳಿಂದ ಕರ್ಣನ ಸ್ಪರ್ಣಚಾರಿತ್ರಕ್ಕೆ ಪಂಪನು ಹೇಗೆ ಬಣ್ಣ ಹಾಕಿದ್ದಾನೆಂಬುದನ್ನು ತೋರಿಸಬೇಕು. 

ಎದ್ಯಾಪರೀಕ್ಷೆಯ ಯುದ್ಧದಲ್ಲಿ ಅರ್ಜುನನನನ್ನು ಕರ್ಣನು ಪ್ರತಿಭಟಿಸಿದಾಗ ದ್ರೋಣನು: 

ಏವದ ಮುಳಿಸಿನ ಕಾರಣ 

ಮಾವುದೊ ನೀನ್‌ ನಿನ್ನ ತಾಯ ತಂದೆಯ ದೆಸೆಯಂ 

ಭಾವಿಸದೆ ಕರ್ಣ ನುಡಿವಂ 

ತಾವುದು ಸಮಕಟ್ಟು ನಿನಗಮರಿಕೇಸರಿಗಂ? (೨-೮೨) 
ಎ೦ದು ಜರೆಯುತ್ತಾನೆ. ಸೂರ್ಯಾಂಶದಿ೦ದ ಸತ್ಕುಲದಲ್ಲಿ ಹುಟ್ಟಿದರೂ ಸೂತಪುತ್ರನೆಂಬ ಅಪವಾದ! 

ಕುಲಮೆಂಬುದುಂಟೆ ಬೀಮೆ 

ಕುಲಮಲ್ಲದೆ ಕುಲಮನಿಂತು ಪಿಕ್ಕದಿರಿಂ (೨-೮೩) 
ಎಂದು ದುರ್ಯೋಧನನು ಸಮಾಧಾನ ಹೇಳಿ, ಅಂಗರಾಜ ಪದವಿಯನ್ನು ಕೊಟ್ಟು ಸ್ನೇಹವನ್ನು ಬೇಡುವನು: 
“ನೀನೆನಗೊಂದನೀಯಲ್ಲೇಟ್ಲುದು - 


ಪೊಡಮಡುವರ್‌, ಜೀಯೆಂಬರ್‌, 

ಕುಡು ದಯೆಗೆಯ್ಯೇಂ ಪ್ರಸಾದಮೆಂಬಿವು ಪೆಜರೊಳ್‌ 

ನಡೆಗೆಮ್ಮ ನಿನ್ನಯೆಡೆಯೊಳ್‌ 

ನಡೆಯಲ್ವೇಡೆನಗೆ ಕೆಳೆಯನಯ್‌ ರಾಧೇಯಾ' (೨-೮೫) 


ಅಂದು ಹೂಡಿದ ಸ್ನೇಹ ದುರ್ಯೋಧನನು ಸತ್ತಮೇಲೆಯೇ ಕಳಚಿ ಬಿದ್ದದ್ದು. 

ಕೃಷ್ಣನು ಸಂಧಿಗಾಗಿ ಬಂದಾಗ ಒಡ್ಡೋಲಗದಲ್ಲಿ ಸುಯೋಧನನು “ಯುವರಾಜನಪ್ಪಣುಗ ದುಶ್ಯಾಸನನುಮಂ, 
ಅಂಗರಾಜನಪ್ಪಣುಗಾಳ್‌ ಕರ್ಣನುಮನೆರಡುಂ೦ ಕೆಲದೊಳಂ ತೊಡೆಸೋಂಕೆ ಕುಳ್ಳಿರಿಸಿ” ಇದ್ದಾನೆ. ಕೃಷ್ಣನು ಕರ್ಣನನ್ನು 
ಭೇದಿಸುವುದಕ್ಕೆಂದು - “ಕರ್ಣನ ಮನೆಯ ಮುಂದನೆ ಬಂದು ಮೇಲೆ ಬಿಟ್ಟೆಮ್ಮಂ ಕಿಜೆದಂತರಂ ಕಳಿಪಿ ಮಗುಟ್ವೆ ಬಾ 
ಪೋಪಮೆಂದು ತನ್ನೊಡನೆ ರಥಮನೇಜೆಸಿಕೊ೦ಡು ಪೋಗಿ ಮುಂದೊಂದೆಡೆಯೊಳ್‌ ನಿಂದು- 


ಭೇದಿಸಲೆಂದೆ ದಲ್‌ ನುಡಿದರೆನ್ನದಿರೊಯ್ಯನೆ ಕೇಳ ಕರ್ಣ ನಿ 

ನ್ನಾದಿಯೊಳಬ್ಬೆ ಕೊಂತಿ, ನಿನಗಮ್ಮನಹರ್ಪತಿ, ಪಾಂಡುನಂದನರ್‌ 

ಸೋದರರೆಯ್ದೆ ಮಯ್ದುನನೆ ನಾನ್‌, ಪೆಣತೇನ್‌ ಪಡೆಮಾತೊ ನಿನ್ನದೀ 

ಮೇದಿನಿ, ಪಟ್ಟಮು೦ ನಿನತೆ, ನೀನಿರೆ ಮತ್ತೆ ಪೆರ್‌ ನರೇ೦ದ್ರರೇ (೯-೬೪) 


ದುರ್ಯೋಧನನು ನಿನ್ನ ನಿಜವೃತ್ತಾಂತವನ್ನು ದಿವ್ಯಜ್ಞಾನಿಗಳಿಂದ ತಿಳಿದು (೬೬ ವ.) 


ಪಾಟಿಸುವೆನೊಯ್ಯನೆ ಮುಳ್ಳೊಡೆ ಮುಳ್ಳನೆಂದು ತಾ 

ನೀ ನಯದಿಂದೆ ಪೆರ್ಚಿ ಪೊರೆದಟ್ಕಹೊಳಂದೊಡನುಂಡನಲ್ಲನೇ? (೬೭) 
ಎನೆಯೆನೆ ಬಾಷ್ಟವಾರಿ ಪುಳಕಂ ಬೆರಸೊರ್ಮೆಯೆ ಪೊಣ್ಮೆ ಮುನ್ನೆ ನೀ 

ಮೆನಗಿದನೇಕೆ ಪೇಟ್ಲೆರೊ! ನೆಗಟ್‌ ಪೊಗಟ್‌ಯನಾಂಪಿನಂ ಸುಯೋ 

ಧನನೆನಗೊಳ್ಳಿಕೈದ ಕೃತಮಂ ಪೆಣಗಿಕ್ಕಿ ನೆಗಟ್‌ ಮಾಸೆ ನ 

ಣ್ಷಿನ ನೆವದಿಂದ ಪಾಂಡವರನಾನೊಳಪೊಕ್ಕೊಡೆ ನೀಮೆ ಪೇಸಿರೇ? 

ನೆತ್ತಮನಾಡಿ ಭಾನುಮತಿ ಸೋಲ್ಲೊಡೆ ಸೋಲಮನೀವುದೆಂದು ಕಾ 

ಡುತ್ತಿರೆ ಲಂಬಣ೦ ಪಣೆಯೆ, ಮುತ್ತಿನ ಕೇಡನೆ ನೋಡಿ ನೋಡಿ ಬ 
ಳ್ಯುತ್ತಿರೆಯೇವಮಿಲ್ಲದಿವನಾಯ್ವುದೊ ತಪ್ಪದೆ ಪೇಟೆಮೆ೦ಂಬ ಭೂ 

ಪೋತ್ತಮನಂ ಬಿಸುಟ್ಟರದೆ ನಿಮ್ಮೊಳೆ ಪೊಕ್ಕೊಡೆ ಬೇಡನಲ್ಲನೇ? (೬೮, ೬೯) 


ಎಂದು ನಿರ್ಣಯವಾಗಿ ಹೇಳಿ - “ಕುರುಪತಿಗಿಲ್ಲ ದೈವಬಲಂ, ಸೋದರರನೆಂತು ಕೊಲ್ಲೆಂ, ಅಟ್ಕಯೊಳನ್ನಂ ಪೊರೆದೆಯ್ದೆ 
ನಂಬಿದ ನೃಪಂಗೆಂತಾಜಿಯೊಳ್‌ ತಪುುವೆಂ? ಎನ್ನೊಡಲನಾಂ ತವಿಪೆಂ” (೭೦-೭೧) ಎಂದು ದೃಢಸಂಕಲ್ಲನಾಗುವನು. 
ಕೃಷ್ಣನು ಕಳುಹಿಸಿದ ಕುಂತಿಗೆ 

ಒಪ್ಪಿಸಿದೆಂ ಕಯ್ಕೆಡೆಯೆಂ 

ದಪ್ಪೈಸಿದ ನಿನ್ನ ಮಗನನೀಗಳೆ ನಿನಗೆಂ 

ದಪ್ಪೈಸಿ ಗಂಗೆ ಪೋಪುದು 

ಮೊಪ್ಪುವ ನಿಜಬಿಂಬದೊಳಗಣಿಂದಂ ದಿನಪಂ 


ಪೊಳಿಮಟ್ಟು ಬರಲ್‌ ತನ್ನಡಿ 

ಗೆಅಗಿದ ನಿಜಸುತನನಟ್ಯಣೆಂ ಪರಸಿ ಮನಂ 
ಮಹಗಿ ರವಿ ನುಡಿದನೆನ್ನುಮ 

ನುಣದೆ ಮರುಳ್ಗಗನೆ ಹರಿಗೆ ಕವಚಮನಿತ್ತಯ್‌! 


ನುಡಿಯೆನದಂ, ನಿನ್ನಂಬಿಕೆ 

ಪಡೆಮಾತೇ೦ ಕೊಂತಿ ಹರಿಯ ಮತದಿಂ ಕಾಯ 
ಲ್ಕೊಡರಿಸಿ ಬ೦ದಳ್‌ ಸುತರಂ, 

ಕುಡದಿರ್‌ ಪುರಿಗಣೆಯನೆನಿತು ಲಲ್ಲೈಸಿದೊಡಂ 


ಎಂದರವಿಂದಪ್ರಿಯಸಖ 
ನಂದಂಬರತಳಮನಡರ್ವುದುಂ, ಕಯ್ಕಗಿದಿಂ 
ತೆ೦ದಂ ಕುಂತಿಯನಬ್ಬೇಂ 

ವಂದಿರ್‌, ಪುದಿದೆನಗೆ ಸಯ್ದು ಬರ್ಪಂತೀಗಳ್‌? 


ಚಲಮುಂ ಚಾಗಮುಮಳವುಂ 

ಕಲಿತನಮು೦ ಕುಲಮುಮೀಗಳೆನ್ನಯ ಮೆಯ್ಯೊಳ್‌ 
ನೆಲಸಿದುವು ನಿಮ್ಮ ಕರುಣಾ 

ಬಲದಿಂ ನೀವೆನ್ನನಿಂದು ಮಗನೆಂದುದಜೆಂ 


ಪಡೆದರ್‌ ತಾಯುಂ ತಂದೆಯು 
ಮೊಡಲಂ ಪ್ರಾಣಮುಮನ್‌, ಅವರವವು, ಕಯ್ಕೆಡೆಯಂ 


ಕುಡುವುದರಿದಾಯ್ತೆ ನೀಮೆನಗೆಡೆ 
ಮಡಗದೆ ಬೆಸಪ ತೊಟ್ಟುವೆಸನಂ ಬೆಸಸಿಂ 


ಎಂಬುದುಮಂಬಿಕೆ ಮಗನೆ ಮ 

ನಂಬೆಳಣದೆ ನೀನುಮಿತ್ತೆಯಾನುಂ ಪೆತ್ತೆಂ; 
ನಂಬಿದ ನಿನ್ನನುಜರ್‌ ನಿ 

ನ್ನಂ ಬೆಸಕೆಯೆ ನೀನೆ ನೆಲನನಾಳ್ವುದು ಕಂದಾ! 


ನಿನಗಪ್ಪರಸಂ ದುರ್ಯೋ 

ಧನನೊಲವಂ ಮುಂದುಗೆಯ್ದು ಬೆಸಕ್ಕೆವರೆ ನಿ 
ನ್ನನುಜರ್‌, ಎರಟ್ಡ್‌ಸೆಗಂ ಕಿಸು 

ಜೆನಿಸಾಗದು, ಮಗನೆ ನೀನೊಡಂಬಡವೇಟ್ಕುಂ 


ಎಂಬುದೆಲ್ಲಮಂ ಕೃವಳ್ಬು ಕರ್ಣಂ ಮುಗುಳಗೆ ನಕ್ಕು 


ಭಯಮುಂ ಲೋಭಮುಮೆಂಬ ತಮ್ಮುತೆರಡುಂ ಪಾಪಕ್ಕೆ ಪಕ್ಕಾಗೆ ಪಾ 
ಟೆಯನೊಕ್ಕಾಳ್ಬನ ಗೆಯ್ದ ಸತ್ಯತಮುಮಂ ಪಿಂತಿಕ್ಕಿ ಜೋಳಕ್ಕೆ ತ 
ಪ್ಷಿಯುಮಿನ್‌ ಬಾಟ್ವುದೆ ಪೂಣ್ಬು ನಿಲ್ಲದಿಕೆಯಿಂ ಬಾಲ್ಪಂತು ವಿಖ್ಯಾತ ಕೀ 
ರ್ತಿಯವೋಲೀಯೊಡಲಬ್ಬೆ ಪೇಟೆಮೆನಗೇ೦ ಕಲ್ಬಾಂತರಸ್ಥಾಯಿಯೇ? 

ಮೀಂಗುಲಿಗನೆನಾಗಿಯುಮಣ 

ಮಾಂ ಗುಣಮನೆ ಬಿಸುಟೆನಿಲ್ಲ ನಿಮಗಂ ಮಗನಾ 

ದಂಗೆನಗೆ ಬಿಸುಡಲಕ್ಕುಮೆ 

ನೀಂ ಗಳ ಪಂಬಲನೆ ಬಿಸುಡಿಮಿನ್ನೆನ್ನೆಡೆಯೊಳ್‌ 


ಎಂಬುದುಂ ಕೊಂತಿ ಭೋಂಕನೆರ್ದೆದೆಟಿದು 


ಅಟೆದೆಂ ನೆಟ್ಟನೆ ಬೆಟ್ಟನಿ೦ತು ನುಡಿವೈ ನೀಂ ಕಂದ ಪೋಗಿಂದೆ ಕೆ 
ಟ್ವಟೆದತ್ತಾಗದೆ ಸೋಮವಂಶಮೆನಗಿನ್‌ ಬಾಟ್ಜಾಸೆಯೆಲ್ಲಿತ್ತೊ ಬಿ 
ಟ್ಟುಚೆದೆ೦ ಮತ್ತಿನ ಮಕ್ಕಳಾಸೆಯುಮನಾನೆಂದಳ್ಳೆ, ಶೋಕಾಗ್ನಿ ಪೊಂ 
ಪುಟೆವೋಗುತ್ತಿರೆ ಕರ್ಣನೆಂದನಿನಿತೇನ್‌ ಪೇಲಬ್ಬೆ ಚಿಂತಾಂತರಂ? 


ಪಿಡಿಯೆಂ ಪುರಿಗಣೆಯಂ ನರ 
ನೆಡೆಗೊಂಡೊಡಮುಟೆದ ನಿನ್ನ ಮಕ್ಕಳನಿನ್ನೇ 
ರ್ದೊಡಮಟತಿಯೆಂ ಪೆರ್ಜಸಮನೆ 
ಪಿಡಿದೆನ್ನನೆ ರಣದೊಳಟೆವೆನಿರದಡಿಯೆತ್ತಿಂ 


ಎಂದು ಕೊಂತಿಯಂ ವಿಸರ್ಜಿಸಿ ಚಲದ ಚಾಗದ ಕುಲದ ನನ್ನಿಯನಾವರ್ಜಿಸಿ ರಾಧೇಯ ನೊಳ್ಳಿಂಗಾಧೇಯಮಾಗಿರ್ದಂ. 
ಇದಲ್ಲವೆ ಮಹಾಕವಿಯ ಬರವಣಿಗೆ! ತಿಳಿಯಾದ ಕನ್ನಡಶೈಲಿ, ಗಂಭೀರ ಭಾವಪ್ರವಾಹ, ಒಂದು ಮಾತು ಹೆಚ್ಚಿಲ್ಲದ 
ವಾಕ್ಷಂಯಮ, ಸ್ವಾಭಾವಿಕತೆಯನ್ನು ಸ್ಪಷ್ಟವಾಗಿ ಕಂಡ ಕಲ್ಲನಾದೃಶ್ವ ಮೈತ್ರಿಯ, ಸ್ವಾಮಿಭಕ್ತಿಯ, ಧರ್ಮನಿಷ್ಠೆಯ, 
ಸ್ವಾರ್ಥತ್ಕಾಗದ ಪರಾಕಾಷ್ಠೆ - ಈ ಪಂಪನ ಕರ್ಣನ ಮುಂದೆ ವಿಕಮಾರ್ಜುನನೇನು? ಕಡೆಗೆ ಕೃಷ್ಣನೂ ಏನು? “ಕರ್ಣಂ 
ತನಗೆಂತುಮೊಡಂಬಡದುದಂ ನಿರ್ಣಯಮಾಗಜೆದು ಪೋದ ನಾರಾಯಣಂ” ಸ್ವಲ್ಪ ನಾಚಿಕೆಪಟ್ಟುಕೊಂಡು ಹೋಗಿರಬೇಕಲ್ಲವೇ? 


ಇಲ್ಲಿಂದಾಚೆಗೆ ಕರ್ಣನು ರುದನಾಯಕ: ಉಭಯಸಂಕಟದಲ್ಲಿ ಧರ್ಮಮಾರ್ಗವನ್ನು ಹುಡುಕುತ್ತಿರುವವನು. ಭೀಷ್ಕರನ್ನು 
ಮೂದಲಿಸಿ ಆಮೇಲೆ ಪಶ್ಚಾತ್ತಾಪಪಟ್ಟುದನ್ನು ನಾವು ತೋರಿಸದೆ ಹೇಗಿರಲಾದೀತು? ಭೀಷ್ಮರಿಗೆ ಪಟ್ಟಾಭಿಷೇಕವಾದಾಗ 
ಭಗವತಿಯೇಖುವೇಟ್ವ ತೆಜದಿಂ ಕಥೆಯಾಯ್ತಿವರೇಜು, ನೀನಿದಂ 
ಬಗೆದಿವರಿನ್ನುಮಾಂತಿಣಿವರೆಂದು ವಿಮೋಹಿಸಿ ವೀರಪಟ್ಟಮಂ 
ಬಗೆಯದೆ ಕಟ್ಟದಯ್‌, ಗುರುಗಳಂ ಕುಲವೃದ್ಧರನಾಜಿಗುಯ್ದು ಕೆ 
ಮಗೆ ಪಗೆವಾಡಿಯೊಳ್‌ ನಗಿಸಿಕೊಂಡೊಡೆ ಬಂದಪುದೇನ್‌ ಸುಯೋಧನಾ? 


ಕಟ್ಟದ ಪಟ್ಟಮೆ ಸರವಿಗೆ 

ನೆಟ್ಟನೆ ದೊರೆ, ಪಿಡಿದ ಬಿಲ್ಲೆ ದಂಟಿಂಗೆಣೆ ಕ 

ಣ್ಗೆಟ್ಟ ಮುದುಪಂಗೆ, ಪಗೆವರ 

ನಿಟ್ಟೆಲ್ವಂ ಮುಜೆವೊಡೆನಗೆ ಪಟ್ಟಂಗಟ್ಟಾ (೧೦-೧೬೧೭) 


ಗಂಗಾಸುತಂ ಪೃಥಾಸುತ 
ರಂ ಗೆಲ್ಲೊಡೆ ತಪಕೆ ಪೋಪೆನ್‌, ಅವರ್ಗಳ ಕಯ್ಯೊಳ್‌ 
ಗಾಂಗೇಯನಟೆದೊಡಹಿತರ 
ನಾಂ ಗೆಲೆ ತಳ್ಳಿಹೆವೆನನ್ನೆಗಂ ಬಿಲ್ಪಿಡಿಯೆಂ (೨೨) 
ಎಂದುದಕ್ಕೆ ಭೀಷ್ಮರು ನಕ್ಕು 
ಕಲಿತನದುರ್ಕು, ಜವ್ವನದ ಸೊರ್ಕು, ನಿಜೇಶನ ನಚ್ಚು, ಮಿಕ್ಕ ತೋ 
ಳ್ಹಲದ ಪೊಡರ್ಪು, ಕರ್ಣ, ನಿನಗುಳ್ಳನಿತೇನೆನಗುಂಟೆ? ಭಾರತಂ 
ಕಲಹಮಿದಿರ್ಚುವಂ ಹರಿಗನಷ್ಟೊಡೆ. ಮೊಕ್ಕಳಮೇಕೆ ನೀಂ ಪಳಂ 
ಚಲೆದಪೆಯಣ್ವ್ಣ, ಸೂಟ್ಪಡೆಯಲಪ್ಪುದು ಕಾಣ ಮಹಾಜಿರಂಗದೊಳ್‌। (೨೩) 
ಅನುಭವದಲ್ಲಿ ಹಣ್ಣಾದ ಮುದುಕನ ನಯದ ಪೆಟ್ಟು! ಕರ್ಣನ ಹೃದಯವನ್ನಿರಿಯದೆ ಬಿಡಲಿಲ್ಲ. ತನಗೆ ಪಟ್ಟಾಭಿಷೇಕವಾದಾಗ 
ಒರ್ದನೆ, ಶರಶಯನದೊಳಿರ್ದ ಗಾಂಗೇಯನಲ್ಲಿಗೆ ಬಂದು ರಥದಿಂದಮಿಟಿದು ಮೂಜುಸೂಟ್‌ ಬಲವಂದು ತದೀಯ 
ಪಾದಪದ್ಮಂಗಳಂ ತಲೆಯೊಳಿಟ್ಟುಕೊಂಡು 


ಆಮ್ಮಾತಜೆಯದೆ ಮುಳಿದುಂ 

ನಿಮ್ಮಡಿಯಂ ನೋಯೆ ನುಡಿದೆನುಜದೇಳಿಸಲೇ 
ನೆಮ್ಮಳವೆ? ಮಜಿವುದಾ ಮನ 
ದುಮ್ಮಚ್ಚಮನಜ್ಞ್ಜ ನಿಮ್ಮನೆರೆಯಲೆ ಬಂದೆಂ 


ಧುರದೊಳ್‌ ನಿಮ್ಮಡಿಯುಂ ಗೆಲ 
ಲರಿಯರನಾ ಪಾಂಡುಸುತರನೆಮ್ಮಂದಿಗರ 
ಚ್ಹರಿಯಲ್ಲೆ ಗೆಲ್ಲರೆಂಬುದು 
ಹರಿಗನೊಳುಣದೆಂತುಮೆನ್ನ ಚಲಮನೆ ಮೆಜೆವೆಂ 
ಎಂಬುದುಂ, ಕುರುಪಿತಾಮಹನಹರ್ಪತಿಸುತನನಿಂತೆಂದಂ 
ನುಡಿವುದಂ ಪತಿಭಕ್ತಿಯ ಪೆಂಪಿ೦ ನೀನ್‌ ನುಡಿದಯ್‌ ಪೆಅತಂದದಿಂ ನುಡಿದೆಯಲ್ತು..... 

(೧೨ ೫೩ ವ. -೫೬) 
ಅರ್ಜುನ ಕರ್ಣರ ಮೂದಲೆಗಳನ್ನು ಹೇಳಿ ಕರ್ಣನ ದಿವ್ಯವಿಗ್ರಹವನ್ನು ವಿಸರ್ಜಿಸೋಣ: 
ಪಿರಿದು ಪೊರೆದಂ ನಿನ್ನ೦ ದುರ್ಯೋಧನಂ ನಿನಗೆನ್ನೊಳಂ 
ಪಿರಿದು ಕಲುಷಂ.......... 

ಎನ್ನ ಪೆಸರ್ಗೇಳ್ದು ಸೈರಿಸ 


ದನ್ನಯ್‌, ಅದೆಂತೀಗಲೆನ್ನ ರೂಪಂ ಕಂಡುಂ 
ನಿನ್ನರಸನಣುಗದಮ್ಮನ, 
ನಿನ್ನ ತನೂಭವನ ಸಾವುಗಂಡುಂ, ಮಾಣ್ಣಾ?ೌ....... 
ಸೆಟ್ಟಿಯಂ ಬಳ್ಳಂ ಕಿಚೆದೆಂಬುದೊಂದು ನುಡಿಯಂ ನೀಂ ನಿಕ್ಕುವಂಮಾಡಿದಯ್‌... 
ಪೆಸರೆಸೆಯೆ ಬೀರಮಂ ಪಾ 
ಡಿಸಿಯು೦ ಪೊಗಟೆಸಿಯುಮುರ್ಕಿ, ಬಿಟ್ಟಾಹವದೊಳ್‌ 
ಕುಸಿದು ಪೆಅಪಿ೦ಗಿ ಪೇಟ್‌ ಮಾ 
ನಸರೇನಿನ್ನೂಖು ವರ್ಷಮಂ ಬಟ್ಟಪರೇ? 
ಎಂದ ನೃಪಪರಮಾತ್ಮನ ಪಾಟೆಯ ಪಸುಗೆಯ ನುಡಿಗೆ ಪರಮಾರ್ತನಾಗಿ, ತನ್ನನುದ್ಭಾಟಿಸಿ ನುಡಿದೊಡುಮ್ಮಚ್ಚದೊಳ್‌ 
ಮೆಚ್ಚದೆ ದರಹಸಿತವದನಾರವಿ೦ದನಾಗಿ ದಶಶತಕರರತನೂಜನಿಂತೆಂದಂ 
ಏಬ್ಬಟ್ಟಿನೆಟ್‌ದು ನಿಮ್ಮಂ 
ನಾಟ್ಕಡಿಗಳಿದೊಡೆ ಮದೀಯನಾಥಂ, ಬೇರಂ 
ಬಿಟ್ಕೆಯನೆ ತಿಂದ ದೆವಸದೊ 
ಳಲ್ಛಾಡಿದ ಬೀರಮೀಗಳೇಂ ಪೊಸತಾಯ್ತೇ? 


ಮತ್ತನಯನನರಸನನುಜನ 

ಸತ್ತಟಲಂ ನಿನ್ನೊಳಅಸಲೆಂದಿರ್ದೆಂ ಬೆ 
ಳ್ಯುತ್ತಿರ್ದೆನಪ್ಪೊಡೇತೊದ 

ಳಿತ್ತಣ ದಿನನಾಥನಿತ್ತ ಮೂಡುಗುಮಲ್ಲೇ? 


ಕಸವರದ ಸವಿಯುಮಂ ಭಯ 

ರಸಕದ ಸವಿಯುಮನದೆಂತುಮಾನಜೆಯದುದಂ 
ವಸುಮತಿಯಜಿವುದು, ನೀಂ ಪುರು 

ಡಿಸಿ ನುಡಿದೊಡೆ ನಿನ್ನ ನುಡಿದ ಮಾತೇಲುಗುಮೇ? 


ಒಡಲುಂ ಪ್ರಾಣಮುಮೆಂಬಿವು 
ಕಿಡಲಾದುವು ಜಸಮದೊಂದೆ ಕಿಡದದನಾಂ ಬ 
ಲ್ರಿಡಿವಿಡಿದು ನೆಗಟ್ಟ್‌ನುಚೆದಟೆ 
ವಡೆಮಾತಂ ಮಾಡಿ ನೀನೆ ಕೆಮ್ಮನೆ ನುಡಿವೈ 
ಬಿದಿವಸದಿಂದೆ ಪುಟ್ಟುವುದು, ಪಟ್ಟಿಸುವ೦ ಬಿದಿ, ಪುಟ್ಟಿದಂದಿವಂ 
ಗಿದು ಬಿಯಮ್‌, ಒಳ್ಳಿವಂಗಿದು, ವಿನೋದಮಿವಂಗಿದು, ಸಾವ ಪಾಂಗಿವಂ 
ಗಿದು, ಪಡೆಮಾತಿವಂಗಿದು ಪರಾಕ್ರಮಮೆಂಬುದನೆಲ್ಲ ಮಾಟ್ಮೆಯಿಂ 
ಬಿದಿ ಸಮಕಟ್ಟಿ ಕೊಟ್ಟೊಡೆಡೆಯೊಳ್‌ ಕಿಡಿಸಲ್‌ ಕುಡಿಸಲ್‌ ಸಮರ್ಥರಾರ್‌! 
ಎ೦ದೀ ಬಾಯ್ದಾತಿನೊಳೇ 
ವಂದಪುಣ್ಯದಣ್ಮಣ್ಮಿ ಕಾದುಕೊಳ್ಳೆನುತು೦ ಭೋ 
ರೆಂದಿಸೆ ಪೊಸಮಸೆಯಂಬಿನ 
ತಂದಲ ಬೆಳ್ಳರಿಗಳಿರದೆ ಕವಿದುವು ನರನಂ (೧೨-೧೭೩-೧೮೩) 
ವಿಧಿ ಕಟ್ಟಿಕೊಟ್ಟಂತೆಯೆ “ಕುಲಶೈಲಂ ಬೀಟ್ವಂತೆ ನೆಲನದಿರೆ” ಬಿದ್ದ ಕರ್ಣ! 
ಕುಡುಮಿಂಚಿನ ಸಿಡಿಲುರುಳಿಯೊ 
ಳೊಡಂಬಡಂಪಡೆಯೆ ಕರ್ಣನೊಡಲಿಂದಾಗಳ್‌ 
ನಡೆ ನೋಡೆನೋಡೆ ದಿನಪನೊ 


ಳೊಡಗೂಡಿದುದೊಂದು ಮೂರ್ತಿತೇಜೋರೂಪಂ (೧೨-೨೧೫) 
ಅರಿಕೇಸರಿಗೆ ಪಂಪಕವಿ ತನ್ನ ಭಾರತವನ್ನು ಓದುತ್ತ ಇಲ್ಲಿಗೆ ಬ೦ದು ಕತ್ತೆತ್ತಿ ನೋಡಿ ಕಣ್ಣೀರಿಟ್ಟು : 

ನೆನೆಯದಿರಣ್ಣ ಭಾರತದೊಳಿನ್‌ ಪೆಜರಾರುಮನೊಂದೆ ಚಿತ್ತದಿಂ 

ನೆನೆವೊಡೆ ಕರ್ಣನಂ ನೆನೆಯ! ಕರ್ಣನೊಳಾರ್‌ ದೊರೆ? ಕರ್ಣನೇಖು, ಕ 

೯ನ ಕಡುನನ್ನಿ, ಕರ್ಣನಳವಂಕದ ಕರ್ಣನ ಚಾಗಮೆಂದು ಕ 

ರ್ಣನ ಪಡೆಮಾತಿನೊಳ್‌ ಪುದಿದು ಕರ್ಣರಸಾಯನಮಲ್ರೆ ಭಾರತಂ! 
ಎಂದು ಮೆಲ್ಲನುಸಿರಿದಾಗ, ಅರಿಕೇಸರಿಯೂ ತನ್ನ ಹೆಮ್ಮೆಯನ್ನು ಮರೆತು ಕರ್ಣನಲ್ಲಿ ಹೆಮ್ಮೆಪ ಪಟ್ಟು ತಾನೂ ಕಣ್ಣೀರು 
ಸುರಿಸಿರಬೇಕಲ್ಲವೆ? 


೩. ದುರ್ಯೋಧನ ಪಾತ್ರ: 
ಆ ಪಾಪಿಯೆಂದು ಪ್ರಸಿದ್ಧನಾದ, ಅಸುರಾಂಶನೆಂದು ನಿಂದಿತನಾದ ದುರ್ಯೋಧನನಲ್ಲಿಯೂ ಪಂಪನ 
ಉದಾರಹ್ಯದಯದ ಸಹಾನುಭೂತಿ ಎಷ್ಟರಮಟ್ಟಿಗಿದ್ದಿತೆಂದು ತೋರಿಸುವುದಕ್ಕೆ ಹೆಚ್ಚು ಅವಕಾಶವಿಲ್ಲ. ಮಹಾಕವಿಗಳ 
ಕೈಯಲ್ಲಿ ಆಗುವುದೇ ಹೀಗೆ- ಭಗವಂತನಿಗೂ ಹೀಗೆಯೇ ಎಂದು ತಿಳಿದವರು ಹೇಳುತ್ತಾರೆ - ಪಾಪಿಗಳಲ್ಲಿ 
ಗುಣಾನ್ವೇಷಣ, ಕನಿಕರ, ದಯೆ. ವಿಕ್ರಮಾರ್ಜುನ ನಾಯಕ; ಕರ್ಣರಸಾಯನ ಕರ್ಣ; ಭೀಮ ಧರ್ಮವೀರ, 
ನ್ಯಾಯಮೂರ್ತಿ, ಶಿಕ್ಷಾದೇವತೆ; ದುರ್ಯೊಧನನಲ್ಲಿ ಅಭಿಮಾನದ ಮೆಚ್ಚಿಕೆ, ಮರುಕ. ಕೆಲವು ರತ್ನಗಳನ್ನು ಮಾತ್ರ 
ಪಂಪನ ಅಪಾರರತ್ನಾಕರದಿಂದ ತೆಗೆದಿಟ್ಟು ತೃಪ್ತನಾಗುತ್ತೇನೆ- ಹೆಚ್ಚು ಹೊರಟರೆ ಈ ಸಾಹಿತ್ಯ ಚರಿತ್ರೆಯೆಲ್ಲಾ ಪಂಪನೇ 
ಆದಾನು! ರನ್ನ ಕಾದಿದ್ದಾನೆ! 
ಇದು ಭೀಮ ದುರ್ಯೋಧನರ ದ್ವೇಷಾಂಕುರಾರ್ಪಣ: ಎಷ್ಟು ಸಹಜವಾಗಿದೆ ನೋಡಿ: 
ಗಾಂಗೇಯನಯ್ದರ್‌ ಕೂಸುಗಳುಮಂ ತನ್ನ ತೊಡೆಯೆ ತೊಟ್ಟಿಲಾಗೆ ನಡಪುತ್ತುಮುರೆ ದುರ್ಯೋಧನ ಪ್ರಭ್ರತಿಗಳ್‌ 
ನೂರ್ವರುಂ ಧರ್ಮಪುತ್ರಾದಿಗಳಯ್ವರುಂ ಸಹಪಾಂಸುಕ್ರೀಡಿತರಾಗಿ- 
ಒಡನಾಡಿಯುಮೊಡನೋಡಿಯು 
ಮೊಡವಳೆದುಂ ಗುಳ್ಳೆಗೊಟ್ಟ ಬಟ್ಟುಳಿಸೆಂಡುಂ 
ಪೊಡೆಸೆಂಡೆಂಬಿವನಾಡು 
ತ್ತೊಡವಳೆದರ್‌ ತಮೊಳೆಳಸೆ ತಂತಂಗೆಡೆಗಳ್‌ 
ಅಂತಾ ಕೂಸುಗಳ್‌ ಕೂಸಾಟವಾಡುತ್ತಿರ್ದೊ೦ದು ದಿವಸಂ ಮರಗೆರಸೆಯಾಡಲೆಂದು ಮುಂದೆ ತಮ್ಮ ಪಗೆ 
ಪರ್ವುವಂತೆ ಪನ್ನಿರ್ಮತ್ತರ್‌ ಪರ್ವಿದಾಲದ ಮರದ ಮೊದಲ್ಲೆ ವಂದು ಭೀಮನಂ ಮಲೆ ಮಾಡಿ ಕೋಲನೀಡಾಡಿ 
ಪಲವು ಸೂಟ್‌ ಕಾಡಿ- 
ಪರಿದನಿಬರಮೊಡನಡರ್ದಿರೆ 
ಮರನಂ ಮುಟ್ಟಲ್ಪೆ ಪಡೆಯದನಿಬರ್ಗಂ ಕಿಂ 
ಕಿರಿವೋಗಿ ಭೀಮಸೇನಂ 
ಮರನಂ ಪಿಡಿದಲುಗೆ ಪಣ್ಣೊಲನಿಬರುಮುದಿರ್ದರ್‌! 
ಅಂತು ಬಿಟ್ಟು ಸುಲಿದ ಮೊಟಕಾಲ್ಲಳುಂ೦ ಕಲ್ಲ ಪಲ್ಲಳುಮೆಲ್ಲಡಗಾದ ಮೆಯ್ಗಳುಮುಡಿದ ಕಯ್ಲಳುಮಾಗಿ ಬೆರಸಟುತ್ತುಂ 
ಬಂದು ಗಾಂಗೇಯ ಧೃತರಾಷ್ಟರ್ಗೆ. ಕಾರಣಂಬೇಟ್ಲೊಡವರಿಂದಿತ್ತ ಭೀಮನೊಡನಾಡದಿರಿಮೆಂದು 'ಮುದುಗಣಳ್‌ ಬಾರಿಸೆ, 
ತಮ್ಮ ನೊಂದ ಸಿಗ್ಗಿಂಗನಬರುಷೊಂದಾಗಿ ಪೋಗಿ ಪೊಅವೊಟವ ಮರದ ಕೆಲಗೆ ಮಳಸೊಂದಿದ ಭೀಮನನಡಸಿ ಪಿಡಿದು 
ನೂರ್ಪರುಂ ಗಂಟಲಂ ಮೆಟ್ಟಿ 
ಪಾವುಗಳಂ ಕೊಳಿಸಿ, ಮಹಾ 
ಗ್ರಾವಮನುಜದಡಸಿ ಕಟ್ಟ ಕೊರಲೊಳ್‌, ಗಂಗಾ 
ದೇವಿಯ ಮಡುವಿನೊಳಟ್ಟೆದ 
ರಾವರಿಸದೆ ತಮ್‌ ಕುಲಮನಡಿಗಟ್ಟುವವೋಲ್‌! (೨-೨೯ ವ. -೩೨) 
ದುರ್ಯೋಧನನ ಮಾತ್ಸರ್ಯ ಬೆಳೆಯುತ್ತಾ ಹೋದದ್ದು: ರಂಗಪರೀಕ್ಷೆಯಾದ ಮೇಲೆ 
ಪಾಲನೆಜ್‌ವಿರ್‌ ಪಾವಿಂಗೆ ದಾಯಾದ್ಯರಂ 


ಪಿರಿಯರ್‌ ಮಾಡಿದಿರೆಮ್ಮ ಸಾವುಮುಟೆವುಂ ದೈವೇಚ್ಛೆಯಾಯ್ತಾಗದೇ! (೨-೮೯) 
ನಿಮಗಯ್ಯ ವಿಧಾತೃ ಯೋಗದಿಂ 
ಕಣ್‌ ಕುರುಡಾದೊಡೇನೊ ಕುರುಡಾಗಲೆವೇಟ್ಟುದೆ ನಿಮ್ಮ ಬುದ್ಧಿಯುಂ) (೨-೯೧) 
ದ್ರೌಪದೀ ವಿವಾಹವಾದ ಮೇಲೆ - ಭೀಷ್ಮರು “ಎನ್ನ ನಡಪಿದುದರ್ಕಂ, ಕೂರ್ತುದರ್ಕಂ, ಪಾಂಡುಪುತ್ರರ್ಗೆ ನೆಲನಂ 
ಪಚ್ಚುಕೊಟ್ಟು ಪಟ್ಟಮ೦ ಕಟ್ಟುವೆನೆನೆ ದುರ್ಯೋಧನನೇಗೆಯ್ದುಮೊಡಂಬಡದಿರೆ... 
ಸೊರ್ಕಿ ನೀನ್‌ 
ನುಡಿಯದಿರಣ್ಣ, ನಿನ್ನ ನುಡಿಗಾಂ ತಡೆದಿರ್ಪನೆ?... 
ಕ್ರಮಮಣಿದೆನ್ನ ಕೊಟ್ಟುದನೆ ಕೊಂಡು ಮನೋಮುದದಿಂದೆ ಬಾಟ್ವುದಂ 
ತವರಿವರೆಲ್ಲರು೦ ಸಮನ್‌... 
ಆನವರ್ಗೆ ಪಟ್ಟಮಂ ಕಟ್ಟಿ ನೆಲನ೦ ಪಚ್ಚುಕುಡುವಾಗಳಡ್ಡಂಬರ್ಪ ಗಂಡರಂ ನೋಟ್ಟ್‌ನೆಂದು ಭೀಷ್ಠರ್‌ ಬಗ್ಗಿಸಿದೊಡೆ 
ದುರ್ಯೋಧನನತಿಸಂಭ್ರಮಾಕುಳಿತನಾಗಿ ನೀಮೆಂದುದನೆಂದು ಬಾಟ್ಡ್‌ನೆಂ ದೊಡಪ್ಪುದೆಂದು” 
(೪-೫ ವ. -೯) 
ಇಂದಪಸ್ಥ ರಾಜ್ಯವನ್ನು ಯುಧಿಷ್ಠಿರನಿಗೆ ಕೊಟ್ಟರು. 
ಪಾಜಸೂಿವಾದ ಮೇಲೆ- 
ಮೇಗಿಲ್ಲದ ಬಲ್ಲಾಳ್ಳನ 
ದಾಗರಮೆನೆ ನೆಗಟ್ಟ ತತ್ಪ್ವಥಾನಂದನರು 
ದ್ಯೋಗದ ಚಾಗದ ಯಾಗದ 
ಭೋಗದ ಮೈಮೆಗೆ ಸುಯೋಧನಂ ಬೆಣಗಾದಂ! (೬-೬೭) 
ಆಗಿ "ದುಶ್ಯಾಸನ ಕರ್ಣ ಶಕುನಿ ಸೈಂಧವರೆಂಬ ದುಷ್ಪಚತುಷ್ಪಯದೊಳ್‌ ಮಂತಣಮಿರ್ದು”- ದ್ಯೂತವನ್ನು ಹೂಡಿ, 
ದ್ರೌಪದಿಯನ್ನು ಅವಮಾನಪಡಿಸಿ, ಭೀಮನಿಂದ ಪ್ರತಿಜ್ಞೆಗಳನ್ನು ಹೊರಡಿಸಿ- "ಕೌರವರ್‌ ಕಡಲ ನಡುವಣ ವಹಿತ್ರದ೦ತಳ್ಳಾಡೆ, 
ಕುರುವ ದ್ಧನುಂ ಬುದ್ದಿವ ೈದ್ಧನುಮಪ್ಪ ಗಾಂಗೇಯಂ ಧೃತರಾಷ್ಟ್ರಂಗಿಂತೆಂದಂ” 
ಭರತ ಯಾತಿ ಕುತ್ತ ಮರುಕುತ್ತ ಪುರೂರವರಿಂದಮಿನ್ನೆ ಗಂ 
ಪರಿವಿಡಿಯಿಂದೆ ಬಂದೆ ಶಶಿವಂಶಮದೀಗಳಿವಂದಿರಿಂದೆ ನ 
ತ್ತರಿಸುವುದಕ್ಕುಮೆಂದೆ ಬಗೆದಿರ್ದೊಡೆ. ಕೀಲೊಳೆ ಕಿಚ್ಚುಪುಟ್ಟಿ ಭೋ 
ರ್ಗರೆದುರಿವಂತೆ ನಿನ್ನ ಮಗನಿಂದುರಿದತ್ತಿದನಾರೊ ಬಾರಿಪರ್‌? (೭-೧೬) 
ದ್ವೈತವನದಲ್ಲಿ ಪಾಂಡವರಿದ್ದಾಗ 
“ದುರ್ಯೋಧನಂ ಸಮಸ್ತ ಸಾಧನಸಹಿತನಾಗಿ ಕಾಡೊಳ್‌ ಬೇಡರಂತೆ ತೊಟಲ್ವ ದಾಯಿಗರ ಕಂದಿಕುಂದಿದ 
ಮೊಗ೦ಗಳ೦ ನೋಡುವುದುಂ, ಎನ್ನನವರಿ೦ ನೋಡಿಸುವುದುಂ, ಈ ಎರಡೆ ಸಂಸಾರ ಫಲಮೆಂದು ನಾಗಪುರದಿಂ 
ಪೊಳಮಟ್ಟು ...ಪಾ೦ಡವರ್ಗೆ ಸಮೀಪಮಾಗೆ ಬೀಡಂಬಿಟ್ಟು ಪಾಡಿಸುತ್ತುಂ ಪೊಗಟೆಸುತ್ತುಮಿರ್ದಂ”. (ಘೋಷಯಾತ್ರೆ ಇಲ್ಲ). 
ಆಗ ಆದದ್ದು ಇಳಿದೇ ಇದೆ! 
ಭಾನುಮತಿ ಧರ್ಮರಾಜನಲ್ಲಿಗೆ ಬಂದು 
ನೋಂತರೆ ಪಗೆವರನೆಟ್ಟೆಟೆ 
ದಂತಾಯ್ಕೆಂದಿರದೆ, ಪುರುಷಕಾರದ ಪೆಂಪಂ 
ಚಿಂತಿಸಿ, ತರಿಸಿ ಮಹೀಶನ 
ನೆಂತಪ್ಪೊಡಮೆನಗೆ ಪುರುಷಭಿಕ್ಷಮನಿಕ್ಕಿಂ! (೭-೩೪) 
ಎಂದು ಯಾಚಿಸಿ ಕೃತಾರ್ಥಳಾದದ್ದು. 
ಕೃಷ್ಣದೌತ್ಯದಲ್ಲಿ ದುರ್ಯೋಧನನ ಪಾತ್ರನಿರೂಪಣವನ್ನು ಗಮನಿಸಿ : 
ಲೋಕಗುರು ಶಂಖಚಕ್ರ ಗ 
ದಾಕರನತಿಶಯ ಚತುರ್ಭುಜಂ ಜನಜನಿತ 
ವ್ಯಾಕುಳದೆ ಬಂದನೆಂದೊಡೆ 
ಲೋಕದೊಳಿನೆನ್ನ ದೊರೆಗೆ ಪಿರಿಯರುಮೊಳರೇ! (೯-೩೦) 


ಎಂದು ಎದ್ದು, ಅಪ್ಪಿಕೊಂಡು, ಕುಳ್ಳಿರಿಸಿ, ಅರ್ಫ್ಯವನಿತ್ತು. ಬಳಿಕ ತಾನು ಕುಳಿತು- 
ಸಂಸಾರದೊಳಿನ್ನೆನ್ನವೊ 
ಲೇಂ ಸಯ್ದಂ ಪಡೆದರೊಳರೆ, ನೀಂ ಬರೆ, ಪೆಅತೇಂ 
ಕಂಸಾರೀ ಯುಷ್ನತ್ತದ 
ಪಾಂಸುಗಳಿಂದಾಂ ಪವಿತ್ರಗಾತ್ತನೆನಾದೆಂ (೩೨) 
ಬಂದ ಬರವಾವುದಿದು?)....... ಬೆಸನಾವುದು?.... 
ಎಂದು ಕೇಳುತ್ತಾನೆ. ಕೃಷ್ಣನು- 
ಅಯನಯಪರಾಕ್ರಮೋಪಾ 
ಶ್ರಯಂಗಳಂ ಶ್ರೀಗಡರ್ಪುಮಾಡಿದ ನಿನ್ನಿಂ 
ದ್ರಿಯಜಯಮೆ ಕೂಡೆ ಲೋಕ 
ತ್ರಯದಿಂ ಹೊಗಟಿಸಿದುದಿಂತು ಪಿರಿಯರುಮೊಳರೇ? 
ಉನ್ನತನೆ ಆಗಿಯುಂ ನುಡಿ 
ನನ್ನಿಯನಳವಣ್ಮನಣಿವು ವಿನಯಮನಾದಂ 
ಮನ್ನಣೆ ಗುರುಜನಮಂ ನೆಜೆ 
ಮನ್ನಿಸಿದುದು ಪಿರಿಯ ಸಿರಿಯೊಳೇಂ ಸುಜನತೆಯೋ! (೩೫.೩೬) 
ಇದು ಪೀಠಿಕೆ, ಬಳಿಕ ಅಹಿತಭಾಷಣ. ಪರಿಣಾಮ- 
“ಸುಯೋಧನಂ ಕ್ರೋಧಾನಲೋದ್ದೀಪಿತಹೃದಯನಾಗಿ ಶೌರ್ಯಮದಾಡಂಬರದೊಳಂಬರಂ ಬರಂ ಸಿಡಿಲ್ಬು - 
ತೊಲಗದೆ ಗೋವುಗಾದ ಕಿಜೆಯಂದಿನ ಗೋವಿಕೆ ನಿನ್ನ ಚಿತ್ತದೊಳ್‌ ನೆಲಸಿದುದಕ್ಕುಂ... 
ಪಣೆಪಟ್ಟ ಪಗೆವರಂ ನೆಜ್‌ 
ಪಣೆಪಡಲಣಮೀಯದವರನವರ್ಗಳ ಬಾಲೊಳ್‌ 
ನಿಟೆಸಲ್‌ ಬಗೆವಯ್‌! ಕರಮೆನ 


ಗುಅದಿರ್ಕುಮೆ ನಿನ್ನ ಪೇಟ್ಬ ಧರ್ಮಶ್ರವಣಂ! (೪೪,೪೫) 
ನಾಮೆಲ್ಲಮೊಂದೆಗರುಡಿಯೊಳೋದಿದ ಮಾನಸರೆವೆಮ್ಮಂ ನಿಮ್ಮಡಿ ಕೆಮ್ಮನೆ ಬಟಲಿಸಲ್ಪೇಡ ಬಂದ ಬಟ್ಟೆಯಿಂ 
ಬಿಜಯಂಗೆಯ್ಯಿಂ...” (೪೮ ವ.) 


ಶಾಂತಿಯನ್ನು ತಳ್ಳಿ ಖಡ್ಗವನ್ನು ಹಿರಿದವರು ಖಡ್ಗದಿಂದ ತಾನೇ ಮಡಿಯಬೇಕು. ಭೀಷ್ಮರು ಹೋದರು, ದ್ರೋಣಾಚಾರ್ಯರು 
ಹೋದರು - ಪ್ರಾಣಮಿತ್ರ ಕರ್ಣನೂ ಹೋದ! ದುರ್ಯೋಧನನಿಗೆ ಹುಚ್ಚು! ಆಶ್ವತ್ಯಾಮನ ಮೇಲೆ ಕ್ರೋಧ - ತನ್ನೊಳಗೇ 
ಪಶ್ಚಾತ್ತಾಪ. ಹಾಗೇ ಆಗಬೇಕು! ಎನ್ನವವರು ಕೆಲವರು; ಅಯ್ಯೋ ಪಾಪ! ಎನ್ನುವವರು ಕೆಲವರು - ಲೋಕೋ ಭಿನ್ನರುಚಿಃ! 

ನೀನುಮಗಲ್ಲೆಯಿನ್ನೆನಗೆ ಪೇಟ್‌ ಪೆಣರಾರೆನಗಾಸೆ, ನಿನ್ನನಿ 

ನ್ನಾನುಮಗಲ್ಲೆನೇ ಕೆಳೆಯ, ಬೆನ್ನನೆ ಬಂದಪೆನಾಂತರಂ ಯಮ 

ಸ್ಥಾನಮನೆಯ್ದಿಸುತ್ತಿದುವೆ ದಂದುಗಂ, ಎಂತೆರ್ದೆಮುಟ್ಟಿ ಕೂರ್ತು ಪೇಟ್‌ 

ಮಾನಸವಾಟನಂಗವಿಷಯಾಧಿಪ ನೀಂ ಪೊಣಗಾಗೆ ಬಾಬ್ಟ್‌ನೇ! 

ಒಡಲೆರಡೊಂದೆ ಜೀವಮಿವರ್ಗೆಂಬುದನೆಂಬುದು ಲೋಕಂ, ಈಗಳಾ ನುಡಿ ಪುಸಿಯಾಯ್ದು! 

(೧೩-೩೪) 

ಆನುಂ ದುಶ್ಕಾಸನನುಂ 

ಕಾನೀನನುಮೊಡನೆಪೋಗಿ ಬೀಟ್ಕೊಂಡು ರಣ 

ಸ್ಥಾನಕ್ಕೆ ಹೋದೆವಿನ್‌ ಮಗು 

ಟ್ಲೇನೆಂದಾನ್‌ ನಾಣ್ಣದಿವರ"” ಮೊಗಮಂ ನೋಟ್ಟೆಂ! (೭) 
ಅಶ್ವತ್ಥಾಮನು ಹೀಯಾಳಿಸುವನು : 

ಕುಳಬಳ ಶೌರ್ಯಧೈರ್ಯಯುತರೆಲ್ಲರುಮಂ ಪೆಣಗಿಕ್ಕಿ ಕರ್ಣನಂ 


"ತಾಯಿತಂದೆಗಳ. 


ಪಳಯಿಸುತಿರ್ಪೆಯೇನೋ ಗಳ! ನಿನ್ನಯ ತಮ್ಮನ ನೆತ್ತರಂ ಭಯಂ 
ಗೊಳೆ ಪವಮಾನಸೂನು ತವೆ ಪೀರ್ದೆಡೆಯೊಳ್‌ ಕಲಿಕರ್ಣನೇಕೆ ಪೇಟ್‌ 
ಮಿಳಮಿಳನೋಡುತಿರ್ದನವನುರ್ಕನ್‌? ಇಳಾಧಿಪರುಂಟೆ ನಿನ್ನವೋಲ್‌? 
ಅಂಬಿಗನೊಳಾದುದಿದು ಯಣ 
ಸಂಬಂಧಂ ನಿನಗಮೋಘಮಿದನುಟೆದವರಾ 
ರ್ಗಂ ಬಿಸುಡಿಸಲ್ಕೆ ಬರ್ಕುಮೆ? 
ನೀಂ ಬೆಸಸುವುದೆನ್ನನಾಂತರಂ ತವೆ ಕೊಲ್ಟೆಂ 
ಎ೦ದಶ್ವತ್ಥಾಮಂ ಕರ್ಣನಂ ಪಟಿದು ನುಡಿದೊಡಾ ನುಡಿಗೆ ಮುನಿದು ಕೊಲ್ಹನಿತುವರಂ ಬಗೆದು ದುರ್ಯೋಧನನಿಂತೆಂದಂ : 
ನಿನ್ನಿಂದಂ ತ್ರಿಭುವನರಾ 
ಜ್ಯೋನ್ನತಿ ಬಂದೆನಗೆ ಸಾರ್ಗುಮಪ್ಪೂಡಮೊಲ್ಲೆಂ। 
ನೀನ್‌ ನುಡಿದು ಬರ್ದುಕಿದೈ. ಪೆ 
ರೆನ್ನಿದಿರೊಳ್‌ ನುಡಿದು ಕರ್ಣನಂ ಬರ್ದುಕುವರೇ! (೧೩-೨೫-೨೭) 
ಯುದ್ಧಭೂಮಿಯಲ್ಲಿ ತನ್ನ ಪಾಪಕರ್ಮದ ಕೊಯಿಲನ್ನೆಲ್ಲಾ ನೋಡಿ ಬಂದು, ಭೀಷ್ಮರ ಸಂಧಿಯ ಮಾತನ್ನು ವಿನಯದಿಂದ 
ತಳ್ಳಿ, ಹೇಳುತ್ತಾನೆ : 
ಶರಶಯ್ಯಾಗದೊಳಿಂತು ನೀಮಿರೆ ಘಟಪ್ರೋದ್ಧೂತನಂತಾಗೆ ವಾ 
ಸರನಾಥಾತ್ಮಜನಂತು ಸಾಯೆ ರಣದೊಳ್‌ ದುಶ್ಯಾಸನಂ ತದ್ವಕೋ 
ದರನಿಂದಂತಟೆಿದಲ್ಲೌ ಸೈರಿಸಿಯುಮಾಂ ಸಂಧಾನಮಂ ವೈರಿಭೂ 
ಪರೊಳಿನ್‌ ಸಂಧಿಸಿ ಪೇಟೆಮಾರ್ಗೆ ಮೆಜೆವೆ೦ ಸಂಪತ್ತುಮಂ ಶ್ರೀಯುಮಂ 
ಬಿಡಿಮೆನ್ನ ನುಡಿಗೆ ಬೀಟ್ಕೊಳೆ 
ನುಡಿಯದಿರಿಂ ಪೆಅತನಜ್ಞ, ಮುಂನುಡಿದೆರಡಂ 
ನುಡಿವೆನೆ? ಚಲಮಂ ಬಲ್ಲಿಡಿ 
ವಿಡಿದೆಂ; ತನ್ನಪ್ಪುದಕ್ಕೆ ಸಂಗರಧರೆಯೊಳ್‌ (೧೩೨೬೯, ೭೦) 
ಆಗುವುದೇ ಆಯಿತು. 
“ಗದಾಘಾತದಿಂದೂರುಯುಗ್ಮಂ 
ಮುಚೆದೆತ್ತಂ ನುಚ್ಚುನೂಜಾಗಿರೆ ಕೆಡೆದನಿಳಾಭಾಗದೊಳ್‌ ಧಾರ್ತರಾಷ್ಟ್ರಂ” (೧೩-೯೦) 
ಪಂಪನ ಕಡೆಯ ಮೆಚ್ಚನುಡಿ ಇದು : 
ನುಡಿದುದನೆಯ್ದೆ ತುತ್ತತುದಿಯೆಯ್ದುವಿನಂ ನುಡಿದಂ, ಚಲಂ ಚಲಂ 
ಬಿಡಿದುದನೆಯ್ದೆ ಮುಂ ಪಿಡಿದುದಂ ಪಿಡಿದಂ, ಸಲೆ ಪೂಣ್ಬ ಪೂಣ್ಕೆ ನೇ 
ರ್ಪಡೆ ನಡೆವನ್ನೆಗಂ ನಡೆದನಳ್ಳದೆ ಬಳ್ಳದೆ ತನ್ನೊಡಲ್‌ ಪಡ 
ಲೃಡುವಿನಮಣ್ಮುಗುಂದನೆ ದಲೇನಭಿಮಾನಧನಂ ಸುಯೋಧನಂ! 
ಅಂತು ಸತ್ತುಂ ನೆಲನಂ ಪತ್ತುವಿಡೆನೆಂಬಂತೆ ಪತ್ತಿ ಮೂರ್ಛಾಗತನಾಗಿರ್ದಂ. (೧೩-೯೭ ವ) 
ಭಾರತದ ಸಾರಾಂಶವನ್ನು ಹೇಳುವಾಗಲೂ ಮೊದಲು ದುರ್ಯೋಧನ, ಆಮೇಲೆ ಕರ್ಣ. (ಕೃಷ್ಣನ ಹೇಸರೇ ಇಲ್ಲ!) 
ಚಲದೊಳ್‌ ದುರ್ಯೋಧನಂ, ನನ್ನಿಯೊಳಿನತನಯಂ, ಗಂಡಿನೊಳ್‌ ಭೀಮಸೇನಂ, 
ಬಲದೊಳ್‌ ಮದ್ರೇಶನ್‌, ಅತ್ಯುನ್ನತಿಯೊಳಮರಸಿಂಧೂದ್ಭವಂ, ಚಾಪವಿದ್ಯಾ 
ಬಲದೊಳ್‌ ಕುಂಭೋದ್ಧವಂ, "ಹಸದ ಮಹಿಮೆಯೊಳ್‌ ಫಲ್ಲುಣಂ, ಧರ್ಮದೊಳ್‌ ನಿ 
ರ್ಮಲಚಿತ್ತಂ ಧರ್ಮಪುತ್ರಂ ಮಿಗಿಲ್‌, ಇವರ್ಗಳಿನೀ ಭಾರತಂ 'ಲೋಕಪೂಜ್ಯ 0| (೧೪-೬೪) 


ಪೊನ್ನ- ಸು. ೯೪೫ - ೯೫೦ 
ಸಾಮಂತರಾಜನ ಆಸ್ಥಾನದಲ್ಲಿ ತನ್ನ ಧಾರ್ಮಿಕ ಲೌಕಿಕ ಗಂಥಗಳ ಬೆಳಕನ್ನು ಬೀರಿ ಪಂಪ ಮಹಾಕವಿ ಕರ್ನಾಟ 
ಸಾಹಿತ್ಯದಲ್ಲಿ ನವಚೈತನ್ಯವನ್ನು ಹೊಮ್ಮಿಸಿದಾಗ, ರಾಷ್ಟ್ರಕೂಟ ಚ್ಯವರ್ತಿಯಾದ ಕೃಷ್ಣ - ಕನ್ನರನ (೯೩೯-೯೬೮) ಸಭೆಯಲ್ಲಿ 
“ಸರಸ್ಪತಿಯಂ ಸಾದಿ ಸಂದ ಸಯ್ತು. ಸವಣಂಗಕ್ಕುಂ ಪೆಣಂಗಕ್ಕುಮೇಳಿ” ದ ಹೊಗಳಿಸಿಕೊಳ್ಳುತ್ತಿದ್ದ ಪೊನ್ನ ಕವಿಯೂ 


ಕಾವ್ಯಸೃಷ್ಟಿಗೆ ಉತ್ತೇಜನಗೊ೦ಡನು. ಈತನು ಸಂಸ್ಕೃತದಲ್ಲಿಯೂ ಕನ್ನಡದಲ್ಲಿಯೂ ಪ್ರೌಢನಾಗಿದ್ದು ರಾಜನಿಂದ “ಉಭಯ 
ಕವಿಚಕ್ರವರ್ತಿ” ಎಂಬ ಬಿರುದನ್ನು ಪಡೆದನು. 

ಭುವನದ ಕನ್ನಡ ಸಕ್ಕದ 

ಕವಿಗಳ್‌ ಸಲೆ ಸಾಲೆ ಸೋಲೆ ಸವಣಂಗಿತ್ತಂ 

ಸವಿವೇಕಮುಭಯಕವಿಚ 

ಕ್ರವರ್ತಿವೆಸರಂ ನಿಜಾಹಿತೋಷ್ಣಂ ಕೃಷ್ಣಂ (ಶಾಂತಿ. ೧- ೯) 

ಕವಿತಾವಿಳಾಸಮಂ ಚ 

ಕ್ರವರ್ತಿ ತಾನಿರ್ದು ಮಚ್ಚೆ ಪೆಸರ್ಗೊಂಡೆರಡುಂ 

ಕವಿತೆಯೊಳಮುಭಯಕವಿಚ 

ಕ್ರವರ್ತಿಯೆನೆ ನೆಗಟ್ಟನೀ ಕುರುಳ್ಳಳ ಸವಣಂ (೧೨- ೭೨) 
ಈ ಅಂಶವನ್ನು ದುರ್ಗಸಿಂಹನೂ ಜನ್ನನೂ ದೃಢಪಡಿಸಿದ್ದಾರೆ. 
ಜೈನಸಾಸ್ತದಲ್ಲಿ ಉದ್ದಾಮಪಂಡಿತನಾಗಿ, ಯತಿವರ್ಕನಂತೆ ಗೌರವ ಪಡೆದು, “ಸವಣ”, “ಕುರುಳ್ಗಳ ಸವಣ” ಎಂದು ಈತನು 
ಕರೆಸಿಕೊಳ್ಳುತ್ತಿದ್ದನು. ಜಿನಾಕ್ಷರಮಾಲೆ ಎಂಬ ೩೯ ಕಂದಪದ್ಯಗಳಲ್ಲಿ ಕ ಕಾರದಿಂದ ಳ ಕಾರದವರೆಗೆ ಅಂತಾದಿಯಾಗಿ 
ಜಿನಸ್ತೋತ್ರ ಮಾಡಿದ್ದಾನೆ. 

ಳಾಂತಂಬರಂ೦ ಬುಧರ್‌ ಪೊಗ 

ಟ್ವಿಂತಕ್ಕರಮಾಲೆಯಂ ಜಿನಸ್ತವದೊಳಗೋ 

ರಂತಿರೆ ಪೇಟ್ಬಂ ಹಿಮಸೇ 

ತ್ವಂತುವರಂ ಪರೆವಿನಿಂ ಕುರುಳ್ಗ್ಳಳ ಸವಣಂ 
ಈತನ ಕೀರ್ತಿ ಶಾಂತಿಪುರಾಣ "" ದ ಮೇಲೆ ನಿಂತಿದೆ. ಇದರಲ್ಲಿ ತಾನು ಭುವನೈಕರಾಮಾಭ್ಯುದಯ ಎಂಬ ಹದಿನಾಲ್ಕು 
ಆಶ್ವಾಸಗಳುಳ್ಳ ಒಂದು ಲೌಕಿಕ ಗ್ರಂಥವನ್ನೂ, ಒಂದು ಗತಪ್ರತ್ಯಾಗತವನ್ನೂ (ಸಂಸ್ಕೃತ?) ಬರೆದಂತೆ ಹೇಳಿದ್ದಾನೆ. 

ಪ್ರಕಟಂ ಲೋಕೋತ್ತರ ಲೌ 

ಕಿಕ ಪರಿಣತಿ ಪೊನ್ನಿಗಂಗೆ ಶಾಂತೀಶ್ವರ ರಾ 

ಮಕಥಾ ಪ್ರಶಸ್ತಿಯಿಂದಾ 

ದ ಕೃತಿಗಳಿ೦ [ಕೃತಿಯುಗ೦ಗಳಿ] ನ್ನವುಮೊಳವೇ? 


ವಿದಿತ ಭಯವನೈಕರಾಮಾ 

ಭ್ಯುದಯಕ್ಕಂ ಬೆಲೆಗಮಾವುದಂತರಮಿಂತೀ 

ಪದಿನಾಲ್ಕುಂ ಭುವನ೦ಗಳ್‌ 

ಪದಿನಾಲ್ಕಾಶ್ವಾಸ ರಚನೆಗಂ ಬೆಲೆಯಕ್ಕುಂ (ಶಾಂತಿ. ೧೨-೬೫,೬೬) 
ಈ ಭುವನೈಕ ರಾಮಾಭ್ಯುದಯದಿಂದ ಕೇಶಿರಾಜನು ಶಬ್ದಮಣಿದರ್ಪಣದಲ್ಲಿ ಎರಡು ಪದ್ಯಗಳನ್ನು ಉದಾಹರಣೆಗಾಗಿ 
ಎತ್ತಿರುವಂತೆ ಕಾಣುತ್ತದೆ: 

ಆನೆಯಮೇಲೆಯುಮಾಳಮೇಲೆಯುಂ 
ಕುದುರೆಯ ಮೇಲೆಯುಂ ಪರಿದುದೊಂದೆ ಗಜಂ ಭುವನೈಕರಾಮನಾ 


ಉದಯಾಸ್ತೋನ್ನತ ಶೈಲಸೇತುಹಿಮವತ್ಯುತ್ಕೀಲಪರ್ಯಂತ ಸಂ 
ಪದೆಯಂ ವಾರ್ಥ್ಧಿತರಂಗರಂಗನಿನದತ್ಕಾಂಚೀಕಲಾಪಾಂಚಿತಾ 
ಸ್ಪದೆಯಂ ಸಾಧಿಸಿ ಕಬ್ಬಿಗಂಗೆ ನೆಲನಂ ನಿರ್ವಾಜದಿಂದಂ ನಿಮಿ 
ರ್ಚಿದ ಗೆಲ್ಲಂ ಭುವನೈಕರಾಮಮಹಿಪಂಗಗಕ್ಕುಂ ಪೆಜರ್ಗಕ್ಕುಮೇ 


ಇ: ಮದರಾಸು ವಿಶ್ವವಿದ್ಯಾನಿಲಯ ಮುದ್ರಣ, ೧೯೨೯. 


ಈ ಕಾವ್ಯ ಪಂಪನ ವಿಕ್ರಮಾರ್ಜುನ ವಿಜಯದಂತೆ ತನ್ನ ರಾಜನನ್ನು ರಾಮನೊಡನೆ ಅಭೇದವಾಗಿ ಹೋಲಿಸಿ 
ರಾಮಾಯಣ ಕಥೆಯನ್ನು ಹೇಳಿದ್ದಿರಬಹುದು. 
ಶಾಂತಿಪುರಾಣದಲ್ಲಿ ಕವಿ ತನ್ನ ವಿಷಯವಾಗಿ ಕೆಲವು ಸಂಗತಿಗಳನ್ನು ತಿಳಿಸಿದ್ದಾನೆ. ತಾನು ಶಾಸ್ತ್ರಜ್ಞನೆಂಬ ಅಂಶವನ್ನು 
ಸಕಲೇತರ ನೈಗಮಸ 
ಕ್ತಕ ಭವಕಾರಣದೆ ಜೀವ [ಮುಖ್ಯ]ಪದಾರ್ಥ 
ಪ್ರಕರಮನಣೆವೆಡಗೆರಡನೆ 
ಯಕಳಂಕಂ ನೋಡಿಮೀ ಕುರುಳ್ಗಳ ಸವಣಂ 
ತತ್ವಮನಾದಿನಾಥ ಮತದಿಂ ಸಿರಿಯಂ ನೃಪರಿ೦ ಮಹಾಪಸಿ 
ದೃತ್ತಮನಗ್ಗದಕ್ಕರಿಗರಿಂ ಕವಿತಾರಸಮಂ ಸದರ್ಥವಾ 
ದಿತ್ವಮನಿಂದ್ರನಂದಿಮುನಿಯಿ೦ ಪಡೆದೊಂ ದೊರೆಯಾರ್‌ “ಕವಿತ್ವವಾ 
ದಿತ್ವಫಲಂ ಹಿ ಶಾಸ್ತ್ರ “ಮೆನಿಪುನ್ನತಿಯಾ ಕವಿಚಕ್ರವರ್ತಿಯಾ 
(ಶಾಂತಿ. ೧೨- ೭೧-೮೦) 
ಈ ಪದ್ಯಗಳಲ್ಲಿ ಹೇಳುತ್ತಾನೆ. ಇದರಿಂದ ಈತನ ಗುರು ಇಂದನಂದಿ ಎಂದು ತಿಳಿಯುತ್ತದೆ. 
ತನ್ನ ಕವಿತಾಶಕ್ತಿಯನ್ನು ಹೊಗಳಿಸಿಕೊಳ್ಳುವುದರಲ್ಲಿ ಈತನಿಗೆ ಸಂಕೋಚವಿಲ. ಕಾಳಿದಾಸನಿಗೆ ನೂರ್ಮಡಿ ಎಂದ ಮೇಲೆ 
ಮತ್ತೇನು ಹೇಳುವುದಿದೆ? ಸಂಸ್ಕೃತದೊಡನೆ ಕನ್ನಡದ ಮೇಲಾಟವನ್ನು ಈ ಕಾಲದ ಕವಿಗಳು ಕೈಕೊಂಡ ಧೀರತನವನನ್ನು 
ಇದು ಸೂಚಿಸುತ್ತದೆ. 
ದೊರೆಯಿಲ್ಲೆನೆ ಪೊರೆಯಿಲ್ದೆನೆ 
ನೆರಮಿಲ್ಲೆನೆ ಸಮಣೆ ಸಕ್ಕದ೦ ಕನ್ನಡಮೆಂ 
ಬೆರಡುಂ ಕವಿತೆಯನವಳ್ವೆ 
ತ್ತರಂತಿರೊಡನಡಪಿದಂ ಕುರುಳ್ಗಳ ಸವಣಂ 


ಕನ್ನಡಗವಿತೆಯೊಳಸಗಂ 

ಗನ್ನೂರ್ಮಡಿರೇಖೆಗಗ್ಗಳ೦ ಸಕ್ಕದದೊಳ್‌ 

ಮುನ್ನುಳ್ಳ ಕಾಳಿದಾಸಂ 

ಗನ್ನೂರ್ಮಡಿ "” ರಚನೆಯೊಳ್‌ ಕುರುಳ್ಳಳ ಸವಣಂ (೧-೧೦,೧೧) 


ಇದಿರ್ಗೆ ಬರೆ ಪೊನ್ನಿಗಂ ಕಿಡಿ 

ಸದಿರಂ ಕವಿ ಗಮಕಿ ವಾದಿ ವಾಗ್ಮಿಗಳ ಕವಿ 

ತ್ವದ ಗಮಕಿತ್ವದ ವಾದಿ 

ತ್ವದ ವಾಗಿತ್ತದ ಪೊಡರ್ಪುಮಂ ದರ್ಪಮುಮಂ (೧೨-೬೪) 


ನೇರಿದುವೆನಿಪೆರಡುಂ ಕವಿ 
ತಾರಸಮೀ ಸವಣನೊರ್ವನೊಳ್‌ ನೆಲಸಿದುವಿ 
ನ್ನಾರಾರ ಕವಿತ್ವಮುಮವಿ 
ಚಾರಿತರಮಣೇಯಮಲ್ಲಿ ಪುರುಳಅಸುವುದೇ? 


ಎರಡೆಡೆಗೆ ವರ್ಪನುಂ ಮ 
ಚ್ಚರಿಸುವನುಂ ನುಡಿಗೆ ಸಕ್ಕದಂ ಕನ್ನಡಮೆಂ 


೭ ಪಾಠಾಂತರ : ನಾಲ್ವಡಿ. 


ಬೆರಡುಂ ಕವಿತೆಯ ಬಲೆಗೆ 
ಬೆರಲೆತ್ತಿದನಿಳೆಯೊಳೀ ಕುರುಳ್ಗಳ ಸವಣಂ (೧೨-೬೯,೭೦) 


ಅಯ್ದು ಕಷಾಯೋದಕದೊಳ್‌ 
ತೊಯ್ದಸಗಂಬೋಲ್‌ ನೃಪೇಂದಸಭೆಯೆಂಬ ಕೊಳ 
ಕ್ಕುಯ್ದ [ಲಸದಲೆದು ಸಿಲೆಯೊಳ್‌] 
ಪೊಯ್ದಂ ಕವಿಚಕ್ರವರ್ತಿ ಕವಿಚೀವರಮಂ (೭೩) 
ನೋಡಿರೆ ಪೇಟ್ವಮೂಖವರೆ ಭಾಷೆಗಳಂ ಪೆಜರರ್ಥಮಂ ಪೆಅರ್‌ 
ಮಾಡಿದ ದೇಸೆಯಂ ಪೆಜರ ಬಿನ್ನಣಮಂ ಪೆಜರೋಜೆಯಂ ಕಡಂ 
ಮಾಡುವ ಕಳ್ಳ ಕೊಳ್ಳ ಖಳರಿರ್ಕೆಮ ಕಬ್ಬಿಗಗಳ್ಳರೆಂದು ಕೂ 
ಸಾಡಿಸಬಾರದಕ್ಕರದ ರಾಜ್ಯದೋಳೀ ಕವಿಚಕ್ರವರ್ತಿಯಾ (೭೭) 


ಉಡುಗಿದುದೀಗಳೀಗಳಿನ ಕಬ್ಬದೊಳೊಟ್ಟಜೆ ಕೆಟ್ಟುದೀಗಡೀ 

ಗಡಿನ ಕವಿವಜಕ್ಕೆ ಪದಸಂಚಯಮಂಚಿರಮಾದುದೀಗಡೀ 

ಗಡಿನ ಕಥಾನ್ಹಯಕ್ಕೆ ರಸಮು೦ ಪೊಸಗಬ್ಬಮಪೂರ್ಸಮಾವುವು 

ಳ್ಳೊಡಮವು ಪೇಟ್ಟು ಸಾಧಿಸಿದ ಕಬ್ಬಮೆ ದಲ್‌ ಕವಿಚಕ್ರವರ್ತಿಯಾ (೭೯) 


ಈ ಆತ್ಮಪ್ರಶಂಸೆಯ ಭಾವವನ್ನೂ ಪಂಪನ ಹೆಸರನ್ನು ಎತ್ತದಿರುವ ಸಂಗತಿಯನ್ನೂ ಕೆಲವು ಕವಿಗಳು 
(ನಯಸೇನ, ದುರ್ಗಸಿಂಹ, ಕೇಶಿರಾಜ) ಕವಿಸ್ತುತಿಯಲ್ಲಿಪಂಪನ ಹೆಸರಿನ ಹಿಂದೆ ಪೊನ್ನನ ಹೆಸರನ್ನು 
ಹೇಳಿರುವುದನ್ನೂ ಗಮನಿಸಿ ಕೆಲವರು ಪೊನ್ನನು ಪಂಪನಿಗಿಂತ ಮುಂಚೆ (೯೩೭ ರ ಚಿತ್ರದುರ್ಗದ ೭೬ನೆಯ 
ಶಾಸನದಲ್ಲಿ ಕೃಷ್ಣನ ಶೌರ್ಯವನ್ನು ಹೊಗಳಿರುವುದರಿಂದ) ಕೃಷ್ಣರಾಜನು ಯುವರಾಜನಾಗಿರುವಾಗಲೇ 
ಭುವನೈಕರಾಮಾಭ್ಯುದಯವನ್ನು ಸುಮಾರು ೯೩೫ ರಲ್ಲಿ ಬರೆದಿರಬೇಕೆಂದು ಊಹಿಸುತ್ತಾರೆ. ಈ ಸಂಬಂಧದಲ್ಲಿ 
ರನ್ನನು ಸ್ಪಷ್ಟವಾಗಿ ಪಂಪನಾದ ಮೇಲೆ ಪೊನ್ನನ ಹೆಸರನ್ನು ಹೇಳುತ್ತಾನೆಂಬುದನ್ನೂ ಪಂಪನಿಗೆ ಆದಿಕವಿ 
ಎಂದಿರುವ ಪ್ರಶಸ್ತಿಯನ್ನೂ ಗಮನಿಸಬೇಕು. ಪಂಪನನ್ನು ಸ್ಪರ್ಧಿಸಿ ಪೊನ್ನನು ಸಾಮಂತರಾಜನ ಪ್ರತಿಯಾಗಿ 
ಚಕ್ರವರ್ತಿಯನ್ನೂ, ಜಿನೇಂದ್ರನೂ, ಮನ್ನಥನೂ, ಚಕ್ರವರ್ತಿಯೂ ಆಗಿ ಈ ದೃಷ್ಟಿಯಿಂದ ವೃಷಭನಾಥನಿಗೆ 
ಮಿಗಿಲಾದ ಶಾಂತಿನಾಥನನ್ನು, ಆಯ್ದುಕೊಂಡನೆಂದು ಊಹಿಸಬಹುದಾಗಿದೆ. ಪಂಪನ ಕೆಲವು ಪದ್ಯಗಳನ್ನು 
ಪೊನ್ನನು ಸ್ಮರಿಸಿಕೊಂಡಿರುವಂತೆಯೂ ತೋರುತ್ತದೆ. ಒಟ್ಟಿನ ಮೇಲೆ, ೯೫೦ ಅಲ್ಲದಿದ್ದರೂ ೯೪೫ ರ ಸುಮಾರು 
ಕಾಲವನ್ನು ಪೊನ್ನನಿಗೆ ಹೇಳಬಹುದು. 
ಶಾಂತಿಪುರಾಣ: ಹೆಸರು: ಪೊನ್ನನು ಈ ಗಂಥಕ್ಕೆ ಪುರಾಣಚೂಡಾಮಣಿ ಎಂಬ ಹೆಸರನ್ನು ಕೊಟ್ಟು, 

ಶಾಂತಿತೀರ್ಥೇಶ್ವರನ ಮೇಲ್ಮೆಯನ್ನು ಸೂಚಿಸಿರುವನು. 

ಶಾಂತಿಜಿನಜನ್ಮಜಲಧಿಗೆ 

ಶಾಂತಿಪುರಾಣಮೆ ಪರಾರ್ಥ್ಯರತ್ನಮಿದಂ ಪೇ 

ಟ್ವಿಂತು ಕವಿಚಕ್ರವರ್ತಿಯೆ 

ನೋಂತಂ ಪೆಸರಿಂ ಪುರಾಣಚೂಡಾಮಣಿಯಂ 


ಜಿನಮದನರೊಳಗೆ ಪದಿನಾ 

ಅನೆಯಂ ತತ್ಪಕಳ ಚಕ್ರವರ್ತಿಗಳೊಳಗ 
ಯ್ದನೆಯನೆನೆ ಪುಣ್ಯಪುಂಜಾ 

ರ್ಜನಕ್ಕೆ ಶಾಂತೀಶನ೦ತು ನೋಂತರುಮೊಳರೇ 


ಆ ತೀರ್ಥಂಕರನ ಪೆಂಪುಪ 


ಮಾತೀತಮದರ್ಕೆ ಬಯಸಿ ಕಣ್ಣುಂ ಕಾಲುಂ 
ಬಾತೊಡೆ ಬರ್ಕುಮೆ ಪುಣ್ಯಮ 
ನಾತನ ನೆರಪಿದುದನೆಯ್ದೆ ನೆರಪದೆ ಮೊದಲೊಳ್‌? (೧-೧೨-೧೪) 


ಜಿನಚ೦ದ್ರನ ಹೆಸರಿನಲ್ಲಿ ಬರೆದದ್ದು : ಈ ಗ್ರಂಥವನ್ನು ಬರೆದ ಸಂದರ್ಭವನ್ನು ಹೀಗೆ ಹೇಳಿರುವನು. 
ವೆಂಗೀವಿಷಯದ ಕಮ್ಮೆನಾಡಿನ ಪುಂಗನೂರಿನಲ್ಲಿ ನಾಗಮಯ್ಯನೆಂಬ ಜೈನಬ್ರಾಹ್ಮಣನ ಮಕ್ಕಳು ಮಲ್ಲಪಯ್ಯ, 
ಪುನ್ನಮಯ್ಯ ಎಂಬ ಶ್ರೀಮಂತರು ವಾಣಿಯವಾಡಿಯಲ್ಲಿದ್ದ (7೩೩) ತಮ್ಮ ಗುರುವಾದ ಜಿನಚಂದ್ರನ 
“ಪರೋಕ್ಷವಿನಯಕ್ಕಾಗಿ (೧-೫೦) ಈ ಗ್ರಂಥವನ್ನು ಬರಸಿದರು. ಪೂಜ್ಯಪಾದ, ಅಕಳಂಕ, ಸಮಂತಭದ್ರ ಇವರಿಗೆ 
ಸಮಾನನಾದ ಜಿನಚಂದ್ರನೇ ಈ ಕೃತಿಗೆ ಪತಿ (೧- ೨೫-೫೫). 


ಆ ಜಿನಚಂದ್ರನನಯನಯ 


ಭಾಜನನಂ ಸಲೆ ಪುರಾಣಚೂಡಾಮಣಿಗೀ 
ಭ್ರಾಜಿತ ಶಾಂತೀಶ್ವರಕಥೆ 
ಗೀ ಜಗದೊಳ್‌ ಪತಿಯೆನಲ್ವೆ ಪೇಟ್ಟಿಂ ಕೃತಿಯಂ 


ಕವಿ ಕವಿಚಕ್ರವರ್ತಿ ಕೃತಿನಾಯಕನಾ ಜಿನಚಂದ್ರದೇವನು 

ತವನಿಧಿ ಮಲ್ಲಪಾರ್ಯನುಮುದಾತ್ತಯಶೋನಿಧಿ ಪುನ್ನಮಾರ್ಯನುಂ 
ಸವಿ ತವದಂತು ಪೇಟಿಸಿದರೆಂದೊಡೆ ಶಾಂತಿಪುರಾಣಮೇನ್‌ ಕರಂ 
ನವರಸಮೇನ್‌ ಸಮರ್ಥಯುತಮೇನ್‌ ಮೃದುಬಂಧನಮೇನ್‌ ಪ್ರಸನ್ನಮೋ 


ಉಪಮಾತೀತಂ ಕೃತಿ ಶಾಂ 

ತಿಪುರಾಣಂ ಸಲೆ ಪುರಾಣಚೂಡಾಮಣಿಯೆಂ 

ದುಪಶಮದಿಂ ಬರೆಯಿಸಿ ಮ 

ಲ್ಲಪಯ್ಯನು೦ ಪುನ್ನಮಯ್ಯನುಂ ಪರೆಯಿಸಿದರ್‌ (೧-೩೬ -೩೮) 


ತವದ ಪಿರಿದಟ್ಟೆಯಿಂದಿದ 

ನವರಿರ್ವರುಮಣೆಯೆ ನೆಡೀ್‌ಯೆ ಪೇಟೆಸಿ ಜಿನಚ೦ 

ದ್ರವರಮುನೀಂದರ ಪೆಸರೊಳ್‌ 

ಸವೆಯಿಸಿದರ್‌ ನೆಗಟ್ಟಖಂಡಭೂಮಂಡಳದೊಳ್‌ (೫೫) 

ನಿಜಗುರುಪರೋಕ್ಷ ವಿನಯದಿ 

ನಜಿತರ್‌ ಜಿನಚಂದ್ರಕೃತಿಗೆ ಕಲಶಮನಿಟ್ಟರ್‌ 

(೧೨-೬೩ ಮತ್ತು ೧೩-೫೪-೬೩) 

ಕಥಾವಸ್ತು : ಶಾಂತಿಪುರಾಣದಲ್ಲ ಹನ್ನೆರಡು ಆಶ್ವಾಸಗಳಿವೆ. ಶಾಂತಿನಾಥನ ಹನ್ನೆರಡು ಜನ್ಮಗಳ ಕಥೆಯನ್ನೂ, 
ಸಂದರ್ಭೋಚಿತವಾಗಿ ಸಂಕ್ಷೇಪವಾಗಿ ಜೈನಧರ್ಮದ ಸಾರಾಂಶವನ್ನೂ ತಿಳಿಸಿದೆ. ಹನ್ನೆರಡು ಜನ್ಮಗಳು ಯಾವುವೆಂದರೆ - 
೧. ತ್ರೀಷೇಣ, ೨. ಭೋಗಭೂಮಿಜ, ೩. ಶ್ರೀದೇವ, ೪.ಅಮಿತತೇಜ, ೫. ಮಣಿಚೂಳ, ೬. ಅಪರಾಜಿತ, ೭. ಅಚ್ಯುತೇಂದ್ರ, 
೮. ವಜ್ರಾಯುಧ, ೯. ಅಹಮಿಂದ, ೧೦. ಮೇಘರಥ, ೧೧. ಮಹೇಂದ್ರ ೧೨. ಶಾಂತಿನಾಥ. 


ಜಿನಚಂದಂ ಮುನಿಚಂದನೆ ಶಾಂ 
ತಿನಾಥನೀ ಶಾಂತಿನಾಥನಾ ಜಿನಚಂದಂ 
ಜಿನಚ೦ದ್ರಮುನಿಂದ್ರನೆ ಶಾಂ 


ತಿನಾಥನಾದೊನ್‌ ಭವಾವಳೀ ವಿರಮಣದೊಳ್‌ (೧೨-೬೦) 


ಕಥೆ ೬ ನೆಯ ಜನ್ಮದಲ್ಲಿ ಆರಂಭವಾಗಿ ಹಿಂದಿನ ಜನ್ಮಗಳನ್ನು ಪ್ರಕರಣಾಂತರವಾಗಿ ೫-೮ ಆಶ್ವಾಸಗಳಲ್ಲಿ ತಿಳಿಸುತ್ತದೆ. 
ಅಪರಾಜಿತ ಅನಂತವೀರ್ಯರು ಬಲದೇವ ವಾಸುದೇವರಾಗಿರುತ್ತಾರೆ. ದಮಿತಾರಿ ಚಕ್ರವರ್ತಿ ನಾರದನ ಮಾತನ್ನು ಕೇಳಿ ಇವರ 
ಬಳಿಯಿದ್ದ ಬರ್ಬರೆ ಕಿರಾತೆಯರೆಂಬ ಗಾಯಕಿಯರನ್ನು ಕೇಳುತ್ತಾನೆ. ಅಧಿರಾಜ ಯುವರಾಜರು ಮಂತ್ರಾಲೋಚನೆ ಮಾಡಿ, 
ಗಾಣತಿಯರ ವೇಷದಿಂದ ಹೋಗಿ, ದಮಿತಾರಿಯ ಮಗಳಾದ ಕನಕಶ್ರೀಯನ್ನು ಕರೆದುಕೊಂಡು ಬರುತ್ತಾರೆ: ದಮಿತಾರಿ 
ಯುದ್ಧಕ್ಕೆ ಬಂದು ಸಾಯುತ್ತಾನೆ. ದಾರಿಯಲ್ಲಿ ವಿಮಾನ ನಿಲ್ಲುತ್ತದೆ. ಕೇವಲಿಗಳ ದರ್ಶನದಿಂದ ಕನಕಶ್ರೀ ಹಿಂದಿನ ಜನ್ಮದ 
ಕಥೆಯನ್ನು ತಿಳಿದು ಮದುವೆಯನ್ನೊಲ್ಲದೆ ವೈರಾಗ್ಯವನ್ನು ಕೈಕೊಳ್ಳುತ್ತಾಳೆ. 


ಒಂದು ದಿವಸಂ ಪುರಂ 

ವೃಂದದ ಕೌತುಕದಿನಚೆದು ಪಾಣಿಗಹಣಾ 
ನಂದಮನಟಲ್ಲು ಚಿತ್ತದೊ 

ಳೆಂದಳ್‌ ಪಿತ್ಯಮರಣ ಕುಲವಿನಾಶವ್ಯಥೆಯಿಂ 


ಆ ದೊರೆಯ ತಂದೆ ಸಾಯೆಯು 
ಮೀದೊರೆಯ ಕುಲಾಪವಾದವಾಗೆಯುಮೆನಗಿ 
ನ್ನೇದೊರೆ ವಿವಾಹಮಯಶದೊ 
ಳಾದೀ ಕಣ್‌ ಕರ್ಚೆ ಪೋಗದೀ ಕಯ್ನೀರೊಳ್‌ 


ತೊಳೆವೊಡದಂ ಜಿನಪತಿಮತ 

ಸಳಿಳಂ ತೊಳೆಗುಂ ವಿಶೋಧಿ ತೊಳೆಗುಂ ನಿಯಮಂ 

ತೊಳೆಗುಂ ದಯೆ ತೊಳೆಗುಮಳಅಂ 

ತೊಳೆಗುಮ ಯಂ ತೊಳೆಗುಮುಚಿತಚರಿತಂ ತೊಳೆಗುಂ 

(೪-೭೭-೭೯) 

ಅಪರಾಜಿತನ ಮಗಳಾದ ಸುಮತಿಯ ಸ್ವಯಂವರದಲ್ಲಿ ಹಿಂದಿನ ಜನ್ಮದ ಪಂಥದಂತೆ ಒಬ್ಬ ಖೇಚರಿ ಬಂದು ಎಚ್ಚರಿಸುತ್ತಾಳೆ. 
ಸುಮತಿ ದೀಕ್ಷೆ ವಹಿಸುತ್ತಾಳೆ. 
ಅಕ್ಕ.ಪಿರಿಯೆನಾನ್‌ ನೀನ್‌ ಕಿಚೆಯಯ್‌.... ಮನುಷ್ಯಲೋಕದೊಳ್‌ ನಮ್ಮೊಳಾರಾದೊಡಮೊಂದೊರ್ವರಂ 
ಪ್ರತಿಬೋಧಿಸುವ೦ತು ಪೂಣ್ಣುಪೋದೆವು... ಅದಂ ನೀನೀಗಳ್‌ 


ಮಖಟ್‌ದುಚಿದೀ ಸಂಸಾರಮ 
ನಜಟೆಯದರಂತೇನುಮಲ್ಲದಲ್ಲಸುಖಕ್ಕುಂ 

ತೆಣಗಿ ಮರುಳಕ್ಕ ಕನಸಿನ 

ತೊಟೆಯೊಳ್‌ ನೀರ್‌ಗುಡಿದು ತಣಿವನಜಅಸಿದರೊಳರೇಗ 


.-ಈ ದೊರೆಯ ಪರಿಗಹಭಾರದಿಂ ಮುಖುಗಲ್ಯಲ್ಲದೆಂದಿಂಗಂ ನೆಗೆಯಲ್ಕಕ್ಕುಮೆ? ಮೇಗಪ್ಪುದ೦ ನೀನಣಿವೆಯೆಂದು 
ಮಾಣ್ದುದುಂ, 

ಅಜೆವನೆಡೆವಣೆದು ಕೆಟ್ಟುದ 

ನಳಸಲ್‌ ಪೋಪಂತೆ... 
ಸುಮತಿ ಮುಚ್ಚೆವೋಗಿ ಎಲ್ಲತ್ತು- 


ಅನುಭವಿಸುತ್ತುಮಿರ್ದು ಸುಖದಿಂ ಸುಖಮಂ ಸುರಲೋಕದೊಳ್‌ ಪುರಾ 


ತನ ಭವಮೋಹದಿಂದನುಜೆಯೆಂದೆನಗಿಷ್ಟಮತಿಪ್ರಕಾಶಮಂ 
ಜನಿಯಿಪ ನಿನ್ನದೊಂದು ದಯೆಗೇನ್‌ ತೊದಳಕ್ಕ ಮಹಾಪಸಾದಮಾ 
ಜಿನಮತಮಂ ಭವನ್ನತಮುಮಂ ಮಖ್‌ದಿಂದವಿವೇಕಿಯಪ್ಲೆನೇ! 


ಇದು ಭವದಮಳಿನ ಸೌಹಾ 

ರ್ದದುದಯಮಲ್ಲದೆ ಮದೀಯ ಮಹಿಮೋನ್ನತಿಯ 

ಲ್ರದನಣೆದೆ೦ಂ ಮಾರ್ಗಂದ 

ಪ್ಪಿದ ಕುರುಡರನಣದ ಬಟ್ಟೆಗುಯ್ದರ್‌ ಪಿರಿಯರ್‌ 
ಅದಟೆಂದಮೆಮಗೆ ನಿಮ್ಮನುಡಿ ಮರ್ದಿನ ಕೈಪೆಯಂತುಟೆ.. ನಿಮ್ಮ ಪೇಟ್ವುದನುಪೇಕ್ಷಿಸಿದೊಡೆನ್ನ ದೋಷಂ, ಎಂದು 
ಸುಮತಿವೆಸರಂ ನನ್ನಿಮಾಡಿ... ಪರಮದೀಕ್ಷೆಯಂ ಕೈಕೊ೦ಡಳ್‌. 

(೪ ೯೩-೧೦೫ ವ) 

ಕಾಲಾಂತರದಲ್ಲಿ ಅನಂತವೀರ್ಯ ಅಪರಾಜಿತರು ಜನ್ಮವನ್ನು ನೀಗುತ್ತಾರೆ.  (ಆಶ್ವಾಸ ೧-೪). ಜೈನಮತದಲ್ಲಿ ಪೂರ್ವಜನ್ಮ 
ಪ್ರೇಮದಿಂದ ಅನುಸರಿಸಿ ಬಂದು ವಿರಕ್ಷರು ಸಂಸಾರಮೋಹಬದ್ಧರನ್ನು ಎಚ್ಚರಿಸುವ ಕಥಾಸಂದರ್ಭಗಳು ಬಹು 
ಹೃದಯಂಗಮವಾಗಿರುತ್ತವೆ. ದಯೆ ಅನಂತವಾದುದೆಂದು ಜೈನಧರ್ಮ ಒತ್ತಿ ಹೇಳುತ್ತದೆ. 
ಶಾಂತಿನಾಥನ ಜನ್ಮ ೯-೧೨ ಆಶ್ವಾಸಗಳಲ್ಲಿ ಬರುತ್ತದೆ. ಕುರುಜಾಂಗಲದ ಹಸ್ಥಿನಪುರದ ವಿಶ್ವಸೇನ ಮಹಾರಾಜನಿಗೂ 
ಐರಾವತೀ ಮಹಾದೇವಿಗೂ ಮಗನಾಗಿ ಹುಟ್ಟುವನು. “ಶಲಾಕಾ ಪುರುಷನುಂ, ಚಕ್ರವರ್ತಿಯುಂ, ಮನ್ಮಥನುಂ, ತೀರ್ಥಂಕರ 
ಪರಮದೇವನುಂ'' ಜೈನಪುರಾಣಕ್ರಮದಲ್ಲಿ ತಾಯ ಗರ್ಭಶುದ್ಧಿಯೂ, ಇಂದ್ರ ಶಚಿಯರಿಂದ ಜನ್ಮಾಭಿಷೇಕವೂ, ಇಂದನ 
ಆನಂದನೃತ್ಯವೂ, ನಡೆಯುವುವು. ಅಂತಾ ಕುರುವಂಶಶಿಖಾಮಣಿ, ಜಿನಚಂದದೇವಂ,  ವಯೋಬಾಲಕನುಂ 
ಜ್ಞಾನವೃದ್ಧನುಮಪ್ಪ ಜಗದ್ಗುರು. ಬಾಲಭಾವಮಂ ಪೆಣಗಿಕ್ಕಿ ಯೌವನಪ್ರಾದುರ್ಭಾವಕ್ಕಿದಿರಾಗಿ 


ಎಯ್ದದ ಬಗೆಯನೆ ಮೆಯ್ದಪ್ಪಂತೆನಿತು 
ಮೆಯ್ದರೆ ವಧುವರ್‌ ಬಂಧರೂಪಿಂಗಾ 
ಯ್ಹೊಯ್ದನ್ನನಪ್ಪ ಪರಮನಂ 


ಅಂತುಮಾರೂಪನೆ ಚಿಂತಿಸಿ ಚಿಂತಿಸಿ 
ಕಾಂತೆಯರ್‌ ಪತಿಗೆ ರತಿ ಸೋಲ್ತ ಕೆಂದಳಿ 
ರಂತಲರ್‌ಗಣೆಗೆ ಡೊಣೆಯಾದರ್‌ (೧೦-೮೧- ವ. ೯೨) 


ಬಳಿಕ ರಾಜ್ಯಾಭಿಷೇಕವಾಗುವುದು : ಚಕ್ರ ಹುಟ್ಟುವುದು : ಅದನ್ನು ಪೂಜಿಸಬೇಕೆಂದ ಕುಲವೃದ್ಧರಿಗೆ- 


..ದರಹಸಿತಾಸ್ಯಂ ಶಾಂ 

ತಿನಾಥನೆಂತೆಂತೊ ಚಕ್ರಮಂ ಪೂಜಿಸೆ ಮು 

ನ್ನಿನ ಚಕ್ರವರ್ತಿಗಳ ತೆಐ 

ದಿನಾಮುಮೆಅಗುವುದು ನಿಮಗೆ ಹೃದಯಂಗಮಮೇ? 


ಬಗೆಗೆಅಗೆ ಸಿದ್ದಪರಮೇ 

ಷ್ಠಿಗಳಲ್ಲದೆ ರಮ್ಯರಲ್ಲರುಟಿದ ಸಮಸ್ತೋ 
ರ್ವಿಗಳೆಮ್ಮಂಘ್ರಿಯುಗಕ್ಕೆಜ 

ಗುಗುಂ ಸ್ಫುರದ್ದೀಪವರ್ತಿ ನಿಧಿಗೆಣಗುವವೋಲ್‌ 


ಅದಲ್ಲದೆಯುಮೀ ಶರೀರದೊಳ್‌ ಘಾತ್ಯಘಾತಿ ದುರಿತವಿನಾಶಮುಂ, ಅನಂತ ಚತುಷ್ಪಯಮುಂ 
ಕೇವಲಲಬ್ಬಿಲಾಭಮುಮಪ್ಪುದನಜೆದು೦ ಈ ಚಕ್ರಲೋಹಖಂಡಕ್ಕಂ ಕುಡುಗಲ್ಲಮೆಜಗಿಮೆಂಬೊಡದುವುಮ೦ ನೀಮಚಿವಿರೆಮಗೆ 
ಮಹತ್ತರವಚನಮಮೋಘಂ ಮಾನ್ಯಮೆ? 
ಎನೆಯನೆ ಚಕ್ರರತ್ನಮಮರಾಳಿವೃತಂ ಬಲಗೊಂಡು ಶಾಂತಿನಾ 
ಥನ ಪದಪಂಕಜಕ್ಕೆಜಗೆ ಮುನ್ನಿದನರ್ಚಿಸು ಪೂಜಿಸೆಂದು ಪೇ 
ಟ್ಲನುಮೆಜಗೆಂದು ಪೇಟ್ಲನುಮಿದಾದಿಯ ಚಕ್ರಿಗಳಿಂದಮೆಂದು ಪೇ 
ಟ್ಹಿನುಮಿದು ಚೋದ್ಯಮೆಂದು ಬೆಳಗಾಗಿ ನಿಜೋಕ್ತಿಗೆ ತಾಮೆ ನಾಣ್ಣಿದರ್‌ 
(೧೦-೧೧೫-೧೨೨) 
ಇಲ್ಲಿ ಪಂಪನ ವರ್ಣನೆಗೆ ವಿರುದ್ಧವಾಗಿರುವುದನ್ನು ಕಾಣಬಹುದು. ಬಳಿಕ ದಿಗ್ವಿಜಯದಿಂದ ಭರತಷಟ್ಟಂಡವನ್ನು 
“ಕಡಿತ” ಕೈ ತರುತ್ತಾನೆ. ಈ ದಿಗ್ವಿಜಯಪೂಜೆ ಸಂಪ್ರದಾಯಾನುಸಾರವಾಗಿ ಪಂಪನಲ್ಲಿದ್ದಂತೆ ಇದ್ದರೂ, 
ಇತ್ತುತ್ತರ ಭರತಮನಾ 
ಳುತ್ತಿರ್ದರನೇಕ ಚಕ್ರವರ್ತಿಗಳ ಪೆಸರ್‌ 
ಸುತ್ತಿ ಬರೆದರೆ ನಿಬಂಧದ 
ಹೊತ್ತಗೆಯೆಂಬಂತಿರಿರ್ದ ವೃಷಭಾಚಲಮಂ 


ಕಂಡು .. ಲಿಪಿಪ್ರಪಂಚ ವಚನಾಳಿಯನೋಳಿಯೆ ಕೇಳ್ದು..ಆತ್ಮಗುಣಸ್ತುತಿ ಸಿಗ್ಗನೀಯೆ... ಕಿಕ್ಕಿಜೆಗಿಚೆದಿರ್ದ ಪುರಾತನ 
ಚಕ್ರವರ್ತಿಗಳ ನಾಮಾಂಕಮಾಳಿಕೆಯಂ ಕಂಡಣೆದು ಮಂತ್ರಿವರ್ಗಮನಜೆಪಲೆಂದು ಬಂದನಪುುದಜೆಂದಂ- 


ಮುಂ ಬರೆದಭಿಧಾನಮನಣೆ 

ದಿಂ ಬರೆವಹಮಿಕೆಯ ಪೆಸರೊಳೇವ೦ದಪುದೇ 

ನುಂ ಬೇಡ ಬನ್ನಿಮೆಂದಧಿ 

ಪಂ ಬೀಡಂ ಬಂದು ಪೊಕ್ಕು ಸುಖದಿಂದಿರ್ದಂ 
ಮಂತ್ರಿಮುಖ್ಯರು೦... ಮುನ್ನಿರ್ದೊಂದು ಪ್ರಶಸ್ತಿಯ೦ ಪರಾಮೃಷ್ಟಂಮಾಡಿ ಪ್ರಶಸ್ತಿಯಂ ಬರೆಯಿಸಿದರ್‌. 

(೧೧-೬೧- ೬೭ ವ) 
ಎಂಬ ಭಾಗದಲ್ಲಿ ಪಂಪನ ಭರತಪಶಸ್ಕಿಗೆ ಸ್ಪರ್ಧೆಯಲ್ಲಿ ವಿರುದ್ಧವಾಗಿ ಬರೆದುದಾಗಿ ಕಾಣುತ್ತದೆ. 

ಶಾಂತೀಶ್ವರನು ಚಕ್ರವರ್ತಿ ಭೋಗದಲ್ಲಿ ಬೀಳದೆ, 

ಕೈಕೊಳ್ಳೊಡಾತ್ಮಸುಖಮನೆ 

ಕೈಕೊಳ್ಳುದು ದೇಹಿ ನೆಗಜ್‌ ಪರಹಿತಮುಮನೀ 

ಹೈಕನೆರಡಯೊಳಮೊಂದಂ 

ಕೈಕೊಳ್ಳೊಡೆ ಹಿತಮುಮಾತ್ಮಹಿತಮೊಂದೆ ವಲಂ 


ಧರೆ ಶಾಶ್ವತಮಲ್ರಷ್ಟಮ 

ಧರೆ ಶಾಶ್ಚತಮವನಿಚಕ್ರವಿಕ್ರಮಚಕ್ರ೦ 
ದೊರೆಯಲ್ತು ಧರ್ಮಚಕ್ತಂ 
ದೊರೆಯಕ್ಕುಂ ಭವ್ಯವಿನಮದಪ್ರತಿಬದ್ಧಂ 


ಈ ಪದಿನಾಲ್ಕುಂ ರತ್ನ ಕ 

ಲಾಪಂ ರತ್ನತ್ರಯಕ್ಕೆ ಬರ್ಕುಮೆ ಭೂಪಾ 

ಟೋಪಂ ಬರ್ಳುಮೆ ವೃಜಿನ ವಿ 

ಲೋಪಿ ಜಿನೇಂದ್ರ ಪ್ರಶಾಂತಿಯೊರೆಗಂ ದೊರೆಗಂ? 


ರತ್ನ] ದೆಡೆಗೆ ಮುಕ್ತಿ 
ನ್ವೇರತ್ಕಂ ಸಭೆಗೆ ದೇವಮಾನವಸಭೆ ಗಂ 


ಭೀರೋಕಿಗೆ ದಿವ ಧ್ವನಿ 
ಸಾರಮವಂ ಬಿಸುಟನಪ್ಪೊಡುಜುಮಾಜ್ರೇ? 


೦ 


ಅದಜೆಂದಮಲ್ಲಮುಮನಿತ್ಯಮುಮಪ್ಪಾಜವಂಜವಾಂತರ್ವರ್ತಿಗಳೆ ಪಲರುಂ ಆಸನ್ನಭವ್ಯತಾವ್ಯಪೇತರವ್ಯವಸಾಯಪರರಾಗಿ- 


ಶಿವಸುಖಮನಣೆಯದೀ ಮಾ 

ನವಸುಖದ ನಿಮಿತ್ತದಿಂ ತಪಂಗೆಯ್ವವರೊ 

ಪ್ಪುವ ಮಾಣಿಕಮಂ ತೌಡಿಂ 

ಗವಯವದಿಂ ಮಾಜುಗುಡುವ ಮರುಳ೦ ಪೋಲ್ಲುಂ 


ಇಂತೆಂದು ವಿಸ್ತರರೂಪದೊಳ್‌ ಸಂಸಾರ ತದ್ದೇತುಬಂಧ ತನ್ನಿಮಿತ್ತಮೋಕ್ಷ ತತ್ಕಾರಣ ಪ್ರಪಂಚಮಂ ದಿವ್ಯಚಿತ್ತದೊಳ್‌ 
ಪರಮಾರ್ಥಂಗೆಯ್ದು ಪರಿನಿಷ್ಠಮಣಕಲ್ಯಾಣಾಭಿಮುಖ ನಾಗಿರ್ದ ಚಕ್ರವರ್ತಿಯ ಬಗೆಯನಜಚೆದು 
ಲೋಕಾಂತಿಕದೇವರ್‌ ಬಂದು ಪ್ರತಿಬೋಧಿಸಿದರ್‌ 


ಮಳರಹಿತನೊರ್ಮೆ ವಿಳಸಡ 

ನಳನೊರ್ಮೆ ಪೆಣಂ ಸದಾಚ್ಯ ನೈ ನೀನ್‌ ಬೇಗಂ 
ತಿಳಿವುದುಮಾ ಕದಡುವುದುಂ 

ಕುಳುಂಪೆಯೊಳ್‌ ನೆಗಟ್ಟುಮುದಧಿಯೊಳ್‌ ನೆಗಟ್ಟಪುದೇ? 


ನೀರಜದ ರಜದ ಪೊರೆಪಾ 

ನೀರೇಜದ ನೀರ ಪೊರೆಪು ಪೊರೆವೊರೆ ನೀನ್‌ ಸಂ 

ಸಾರಕ್ಕೆ ನಿನಗಮೀ ಸಂ 

ಸಾರಂ ಪೊರೆವೊರೆ ಪರಾತ್ಮಹಿತನುತಚರಿತಾ (೧೧-೮೭-೯೮) 
ಆ ಬಳಿಕ ಪುರಾಣೋಕ್ತ ಕ್ರಮದಲ್ಲಿ ದೀಕ್ಷೆ, ತಪಸ್ಸು, ಕರ್ಮಕ್ಷಯ, ನಿರ್ವಾಣ. 


ಕದಳೀಘಾತಂ ಜೀವ 

ಕೆ ದುರಿತದಿಂದಕ್ಕುಮೆಂಬುದರ್ಹನ್ನತಮಂ 

ತದು ಮಾಣ್ಣಿರೆ ಬೇರ್‌ವೆರಸಾ 

ದುದು ಜಿನನೀ ಘಾತಿಗಳ್ಗೆ ಕದಳೀಘಾತಂ (೧೧-೧೧೨) 


ಆತನಧರ್ಮೋಪದೇಶವನ್ನು ಸಂಕ್ಷೇಪವಾಗಿ ೧೨ನೆಯ ಆಶ್ವ್ಚಾಸದಲ್ಲಿ ಕೊಟ್ಟಿದೆ. ಆಸ್ರವ- 


ಮನೋವಚನಕಾಯವೃತ್ತಿ ಶುಭಮಲ್ರೆ ಪುಣ್ಯಾಸ್ರವಂ 

ಮನೋವಚನಕಾಯವೃತ್ತ್ಯಶುಭಮಲ್ಲೆ ಪಾಪಾಸ್ತವಂ- 
ಸಂವರ - ನಿರ್ಜರೆ- ಕರ್ಮಬಂಧ-ಕರ್ಮನಿರ್ಮೂಲನ-ಮೋಕ್ಷ; ಲೋಕವಿಭಾಗ- ಜೀವಗತಿ ನಾಲ್ಕು - ನಾಕ, ನರಕ- 
ನಿಗೋದ-ಸಿದ್ದಲೋಕ-ಅಷ್ಟಾವರಣೀಯಗಳು- ಇವು ಹೇಳಿವೆ. ಆಮೇಲೆ ಧರ್ಮವಿಹಾರ - 


ಬಾಲಂಗಬಲೆಗೆ ಬಲಗೋ 
ಪಾಲಕವರ್ಗಕ್ಕೆ ಸಗ್ಗದಪವರ್ಗದ ಮಾ 


ರ್ಗಾಲಂಬನಮಾದುದು ತತ್‌ 
ತ್ರೈಲೋಕ್ಕಶರಣ್ಯಸೇವ್ಯ ದಿವ್ಯದ್ಧನಿಯಿಂ (೨೮) 


ಪುರುದೇವಂ ದಿವ್ಯಕ್ಕೆಲಾಸದೊಳಘಮಥನಂ ಸಾವೆಯೊಳ್‌ ವೀರನಾಥಂ 

ಸ್ಥಿರಬೋಧಂ ಚಂಪೆಯೊಳ್‌ ಪೆಂಪೆಸೆದಿರೆ ವಸುಪೂಜ್ಯಾತ್ಮಜ೦ ನೇಮಿನಾಥಂ 

ದೊರೆವೆತ್ತುಜ್ಜಂತದೊಳ್‌ ನೆರ್ಮಿದರುಚೆದ ಜಿನರ್‌ ಸಂದ ಸಮ್ಮೇದದೊಳ್‌ ಮು 

ಕ್ಷರುಮಾ ದೇಶರ್ಕಳೆಂದಲ್ಲಿಗೆ ಮಿಗೆ ಬಿಜಯಂಗೆಯ್ದನಾ ಶಾಂತಿನಾಥಂ (೩೦) 

ಅಲ್ಲಿ ಮೂವತ್ತಿಬ್ಬರಿಂದ್ರರು ಸೇರಿ ಜಿನದೇಹವನ್ನು ಸಂಸ್ಕರಿಸಿ ತ್ರಿಪು೦ಡ್ರವನ್ನು ನೊಸಲಲ್ಲಿಟ್ಟು ಆನ೦ದನೃತ್ಯವನ್ನಾಡಿದರು. 

ಆ ಸಮಯದೊಳಂದರ್ಹ 
ಚ್ಛಾಸನಬದ್ಧ ಪುಸಿದ್ದಭವಸಂತತಿಯಂ 
ಭಾಸುರಕುಳಿಶದೆ ಬರೆಯಿಸಿ 
ವಾಸವನೆಜಗಿದನರ್ಕೆ ಭಕ್ತಿಯ ಭರದಿಂ (೪೦) 


ಅಯ್ದುಂ ಕಲ್ಯಾಣ೦ಗಳ 

ನೆಯ್ದಿಸಿ ಷೋಡಶ ಜಿನೇಂದನಾ ಮುಕ್ತಿಯನಿ 

ನೈಯ್ದುವುದುಮರಿದೆ ಹರಿಗಾ 

ರಯ್ದಿದನಾರ್‌ ನಂಬರಖಿಳಭುವನತ್ರಯದೊಳ್‌ (೪೨) 


ಆ ಜಿನೇಂದ್ರನ ಶರೀರಸಂಸ್ಥಾರಭೂಮಿಪುದೇಶಕ್ಕೆ ಕಾಲತ್ರಯನಿಯಮಮಂ ತಪ್ಪದೆ - 
ಇಂದರ್‌ ಬಂದೆಅಗುವರಹ 
ಮಿಂದ್ರರ್‌ ತಮ್ಮಿರ್ದ ನೆಲೆಯೊಳಿರ್ದೆಜಗುವರ 
ಗ್ನೀದ್ರರ್‌ ಸೊಡರಿಂದೆಅಗುವ 
ರೇನ್‌ ದ್ರವ್ಯದ ಭಾವದರ್ಚನಾವಿಧಿ ಪಿರಿದೋ। (೪೭) 
ಚಾವುಂಡರಾಯ - ೯೭೮ 
ಚಾವುಂಡರಾಯನು ಬಹಳ ಪ್ರಸಿದ್ಧ ಪುರುಷನು. ಈತನು ಗಂಗರಾಜನಾದ ರಾಚಮಲ್ಲನ (೯೭೭-೯೮೪) ಮಂತ್ರಿಯಾಗಿ, 
ಅನೇಕ ಯುದ್ಧಗಳಲ್ಲಿ ಜಯಶೀಲನಾಗಿ ಬಿರುದುಗಳನ್ನು ಸಂಪಾದಿಸಿರುವುದಲ್ಲದೆ, ಶ್ರವಣಬೆಳ್ಳೊಳದಲ್ಲಿರುವ ಗೊಮ್ಮಟೇಶ್ವರನ 
ವಿಗ್ರಹವನ್ನು ಪ್ರತಿಷ್ಠೆ ಮಾಡಿಸಿ (೮೨), ಅಲ್ಲಿ ಒಂದು ಬಸದಿಯನ್ನು ಕಟ್ಟಿಸಿರುವನು. ಈತನನ್ನು ವಿಷ್ಣುವರ್ಧನನ 
ಮಂತ್ರಿಯಾದ ಗಂಗರಾಜನಿಗೆ (೧೧೨೦) ಹೋಲಿಸಿ, ಜೈನಭಕ್ತ, ದಾನಿ, ವೀರ, ಕವಿಜನಪೋಷಕ ಮುಂತಾಗಿ ಬೆಳ್ಳೊಳ 
ಶಾಸನಗಳಲ್ಲಿ ಶ್ಲಾಘಿಸಿದೆ. ಈತನು ತಮ್ಮ ಆಶ್ರಯದಾತನೆಂದು ರನ್ನನೂ ನಾಗವರ್ನನೂ ಹೇಳಿದ್ದಾರೆ. ಈತನನ್ನು ರಾಯ, 
ಅಣ್ಣ ಎಂದು ಗೌರವಿಸಿ ಕರೆಯುತ್ತಿದ್ದರು; ಇವು ಈತನ ಲೌಕಿಕ ಧಾರ್ಮಿಕ ಶ್ರೇಷ್ಠತನವನ್ನು ತೋರಿಸುತ್ತವೆ. ಬ್ರಹ್ಮ ಕ್ಷತ್ರಿಯ 
ಕುಲದಲ್ಲಿ ಹುಟ್ಟಿ, ಅಜಿತಸೇನಾಚಾರ್ಯರ ಶಿಷ್ಯನಾಗಿ, ನೊಳಂಬ ಕುಲಾಂತಕ ಮಾರಸಿಂಹ (೯೬೧-೯೭೪), ರಾಚಮಲ್ಲ 
ಸತ್ಯವಾಕ್ಯ (೯೭೪-೭೭), ರಕ್ಕಸಗಂಗ ರಾಚಮಲ್ಲರ (೯೭೭-೯೮೪) ಆಳಿಕೆಗಳಲ್ಲಿ ಸೇನಾಧಿಪತಿಯೂ ಮಂತ್ರಿಯೂ ಆಗಿ 
ರಾಜ್ಯಭಾರವನ್ನು ನಿರ್ವಹಿಸಿ, ಕವಿಗಳನ್ನು ಪ್ರೋತ್ಸಾಹಿಸಿ, ತಾವೇ ತನ್ನ ಮತಪ್ರಭಾವನೆಗಾಗಿ ತ್ರಿಷಷ್ಠಿಲಕ್ಷಣಮಹಾಪುರಾಣವನ್ನು 
(೯೭೮) ಬರೆದಿದ್ದಾನೆ. ಗೊಮ್ಮಟಸಾರವನ್ನು ಬರೆದ ನೇಮಿಚಂದ್ರ ಸಿದ್ಧಾಂತಿಯೂ ಈತನ ಗುರುವಾಗಿದ್ದನು. ಈತನು ಸಂಸ್ಕೃತ 
ಪ್ರಾಕೃತ ಕನ್ನಡ ಮೂರು ಭಾಷೆಗಳಲ್ಲಿಯೂ ಪಂಡಿತನಾಗಿದ್ದನು. 
ನವಶತಸಂಖ್ಯೆಯಾಗೆ ಶಕಕಾಲಸಮಂ ನೆಗಟ್ಟೇಶ್ವರಾಬ್ಬಮು 
ತ್ರವಕರಮಾಗೆ... 
ಕವಿಜನಶೇಖರಂ ಬರೆದು ಪುಸ್ತಕಕೇಜೆಸಿದಂ ಪುರಾಣಮಂ 


ಎಂಬ ಪದ್ಯದಿಂದ ಕ್ರಿಶ. ೯೭೮ ಈ ಗ್ರಂಥದ ರಚನೆಯ ಕಾಲವೆಂದು ಸ್ಪಷ್ಟವಾಗುತ್ತದೆ. ಇದನ್ನು ಸಾಮಾನ್ಯವಾಗಿ 
ಚಾವುಂಡರಾಯಪುರಾಣವೆಂದು ಕರೆಯುತ್ತಾರೆ. 

ಗ್ರಂಥದ ಮೊದಲಲ್ಲಿಯೂ ಕಡೆಯಲ್ಲಿಯ ಕೆಲವು ಪದ್ಯಗಳಿವೆ; ನಡುವೆಯೂ ಕೆಲವುಂಟು. ಆದರೆ ಇದು ಗದ್ಯಗ್ರಂಥ. 
ಹಳಗನ್ನಡದಲ್ಲಿ ನಮಗೆ ಸಿಕ್ಕಿರುವ ಗದ್ಯಗ್ರ೦ಂಥಗಳಲ್ಲಿ ಮೊದಲನೆಯದಿರಬಹುದು. ಶಿವಕೋಟ್ಯಾಚಾರ್ಯರ ವಡ್ಡಾರಾಧನೆ ಇದಕ್ಕೆ 
ಪೂರ್ವದ್ದೋ. ಸಮಕಾಲೀನವೋ ಹೇಳಲು ಅದರ ಕಾಲ ನಿರ್ಧರವಾಗಿಲ್ಲ; ಭಾಷಾಪ್ರಯೋಗವನ್ನು ನೋಡಿದರೆ ಸ್ವಲ್ಪ 
ಹಿಂದಿನದಿದ್ದರೂ ಇರಬಹುದು. 


ಗಂಥದ ಆದಿಯಲ್ಲಿ ತೀರ್ಥಂಕರರ ಸ್ತುತಿ ಇದೆ : 


ಶ್ರೀ ವೃಷಭ ಜಿನೇಂದ್ರಾದಿ ಮ 
ಹಾವೀರಜಿನಾ೦ತರಾದ ಜಿನಪತಿಗಳ್‌ ಭ 
ವ್ಯಾವಳಿಗೆ ಚತುರ್ವಿಂಶತಿ 
ದೇವರ್‌ ದಯೆಗೆಯ್ಗೆ ವಿಮಲರತ್ನತ್ರಯಮಂ 
ಬಳಿಕ ತತ್ವಾರ್ಥಸೂತ್ರವನ್ನು ಬರೆದ ಗೃಧ್ರಪಿ೦ಛಾಚಾರ್ಕರು, ಸಮಂತಭದ್ರ, ಪೂಜ್ಯಪಾದ, ಕವಿ ಪರಮೇಶ್ವರ, 
ವೀರಸೇನ, ಜಿನಸೇನ, ಗುಣಭದ್ರ ಮುಂತಾದ ಪೂಜ್ಯ ಜೈನಾಚಾರ್ಯರನ್ನು ಸ್ಮರಿಸಿ, ತನ್ನ ಗುರುವಾದ ಅಜಿತಸೇನಾಚಾರ್ಯರನ್ನು 
ಹೊಗಳಿದ್ದಾನೆ. 


ಶೋಧಿಸಲುಗ್ರಕರ್ಮಮಳಮಂ ಪ್ರತಿಬೋಧಿಸಲಾಪ್ತವರ್ಗಮಂ 
ಬಾಧಿಸಲನ್ಯವಾದಿ ನಿಕುರುಂಬಮನಕ್ಷಯಮೋಕ್ಷಲಕ್ಷ್ಮೀಯಂ 
ಸಾಧಿಸಲಟ್ಟೆಯುಂ ಬಗೆಯುಮುಳ್ಳೊಡೆ ಚಿತ್ತವಿಶುದ್ಧಿಯಿಂದಮಾ 
ರಾಧಿಸು ಭವ್ಯ ನೀನಜಿತಸೇನಮುನೀಂದ್ರರ ಪಾದಪದ್ಮಮಂ 


ಪ್ರಿಯದರ್ಶನರೆನೆ ಧರ್ಮ 

ಪ್ರಿಯರೆನೆ ಧರ್ಮಾನುರಾಗಮಂ ಕೂಡೆ ಜಗತ್‌ 

ತ್ರಯದೊಳ್‌ ಮಾಡಿದ ಪೆರ್ಮಾ 

ಡಿಯುಮಣ್ಣನುಮಜಿತಸೇನದೇವರ ಗುಡ್ಡರ್‌ 
ಎಂದರೆ ರಾಜನಾದ ರಾಚಮಲ್ಲನೂ, ಚಾವುಂಡರಾಯನೂ, ಹಾಗೆಯೇ ನಾಗವರ್ಮನೂ, ರನ್ನನೂ ಈ ಅಜಿತಸೇನರ 
ಶಿಷ್ಯರಾದರು. ಎಂತಹ ಶಿಷ್ಯರು, ಎಂತಹ ಗುರು! 


ತನ್ನ ಪರಾಕ್ರಮವನ್ನು ಹೀಗೆ ವರ್ಣಿಸಿದ್ದಾನೆ : 
ನಡೆಯಲ್‌ ಬಗೆದಂ ತನ್ನಿ 
ರ್ದೆಡೆಯಿಂದಂ ತಳರ್ದನೆತ್ತಮೊಗಸಿದನಾವಂ 
ಗಡಿಯಿಟ್ಟನಣ್ಣನೆಂದುಂ 
ಪುಡಿಕೆಯ ಮೊಲದಂತೆ ತುಬ್ಬುತಿರ್ಪರ್‌ ಪಗೆವರ್‌ 


ಮುಳಿದನಸಹಾಯವಿಕ್ರಮ 
ನೊಳಕೊಳ್ಳುದು ಕಾವುದೆಮ್ಮನೆಂದೆಂದರಿಮಾಂ 
ಡಳಿಕರ್‌ ಭಯವಶದಿಂ ದೀ 

ವಳಿಗೆಯ ಪಜ್‌ಯಂತೆ ಪೊಕ್ಕಪರ್‌ ಮನೆಮನೆಯಂ 


ಬಳಿಕ ತನ್ನ ಗ್ರಂಥದ ಆಕರಗಳನ್ನು ತಿಳಿಸುತ್ತಾನೆ : 


ಇಂತೆನಿಸಿ ನೆಗಟ್ಬ ಸಮ್ಯಕ್ತ್ವರತ್ನಾಕರಂ ಶ್ರೀಮಚ್ಚಾವುಂಡರಾಜಂ 


ವಿರಚಿಸಿದರ್‌ ಮುನ್ನೆ ಮಹಾ 
ಪುರಾಣಮಂ ನೆಗಟ್ಟಿ ಕೂಚಿಭಟ್ಟಾರಕರುಂ 
ಪರಮ ಶ್ರೀನಂದಿಮುನೀ 

ಶ್ವರರುಂ ತದನಂತರಂ ಜಿನಾಗಮತಿಲಕರ್‌ 


ಕವಿಪರಮೇಶ್ವರರ್‌ ಬರೆದುದ೦ ಜಿನಸೇನಮಹಾಮುನೀಶರೀ 
ಯವನಿಗೆ ಪೇಟ್ಟು ಮಾಣೆ ಗುಣಭದಮುನೀಶ್ವರರೆಯ್ದೆ ಪೇಟ್ಟು ಪ 
ಲವಿಸಿದುದಂ ತ್ರಿಷಷ್ಠಿಪುರುಷಪ್ರತಿಬದ್ಧ ಪುರಾಣಮ೦ ಮಹೋ 
ತ್ಲವದೊಳೆ ಭವ್ಯಕೋಟಿಟಿಯಲ್‌ ಬರೆದಂ ಗುಣರತ್ನಭೂಷಣಂ 


ಗ್ರಂಥದ ಕೊನೆಯ ಪದ್ಯಗಳಲ್ಲಿ ವರ್ಧಮಾನನಿಂದೀಚೆಗೆ ಆದ ಶ್ರುತಕೇವಲಿಗಳಿಂದ ಹಿಡಿದು ಆಚಾರ್ಯಪರಂಪರೆಯನ್ನು 
ನಿವೇದಿಸಿ, 

ಇಂತಯ್ದತೊಂಬ ಜಿನಮುನಿ 

ಸಂತತಿಯಿಂದಂ ಶ್ರುತಾವತಾರಂ ಧರೆಗೋ 

ರಂತೆ ನಿಮಿರ್ದುದವರ್ಗಳ 

ಸಂತತಿಯೊಳ್‌ ನೆಗಟ್ಟರಜಿತಸೇನಾಚಾರ್ಯರ್‌ 


ಎಂದು ತಿಳಿಸಿ, ತನ್ನ ಪರಾಕ್ರಮವನ್ನೂ, ಬಿರುದುಗಳನ್ನೂ ಹೇಳಿ ಗ್ರಂಥನಿರ್ಮಾಣ ಶಕೆಯನ್ನು ಕೊಟ್ಟು 


ಎನಿತೊಳವು ಮನದ ಸಂದೆಯ 
ಮನಿತುಮಸಂದಿಗೃಮೆನಿಸಡುಗುಂ ಧರ್ಮದೊಳ 
ಪುನುರಾಗಂ ಪೆರ್ಚುಗುಮ 

ಣ್ಷನ ಬರೆದ ಮಹಾಪುರಾಣಮಂ ಕೇಳಲೊಡಂ 


ಪರಿಪೂರ್ಣಮಾಗಿರಣ್ಣಂ 

ಬರೆದಂ..... ತ್ರಿಷಷ್ಠಿಶಲಾಕಾ 

ಪುರುಷ ಪುರಾಣಗಭೀರಾಂ 

ಬುರಾಶಿಯೊಳ್‌ ಕವಿಗಳಾಡಿದರ್‌ ತಡಿದಡಿಯೊಳ್‌ 
ಎ೦ದು ಮಗಿಸುತ್ತಾನೆ. 


ಈ ಕೊನೆಯ ಪದ್ಯಗಳು, 
ನೆಗಟ್ಬ ಕವಿರತ್ನನಂತೊಳ 
ಪುಗುವುದು ಮೊಗ್ಗಾಯ್ತೆ ಜಿನಮತಾಂಭೋಧಿಯುಮಂ 
ಪುಗದಾಗಮಮಜಿವರ ಬಗೆ 
ವುಗದೆ ಕೆಲರ್‌ ಕವಿಗಳಾಡಿದರ್‌ ತಡಿದಡಿಯೊಳ್‌ (ಅಜಿತ. ೧-೯೪) 


ಎನಿತೊಳವು ಮನದ ಸಂದೆಯ 


ಮನಿತುಮಸಂದಿಗ್ದಮೆನಿಸುಗುಂ ಧರ್ಮದೊಳ 
ಪ್ರನುರಾಗಮೊದವುಗುಂ ರ 
ತ್ನನ ಪೇಟ್ಲಜಿತನ ಪುರಾಣಮಂ ಕೇಳಲೊಡಂ (೧೨-೩೧) 


ಎಂಬ ರನ್ನನ ಪದ್ಯಗಳನ್ನು ನೆನಪಿಗೆ ತಂದು ಆತನ ಕೈವಾಡವೂ ಸೇರಿದೆಯೋ ಎಂಬ ಅನುಮಾನವನ್ನುಂಟು ಮಾಡುತ್ತವೆ; 
ಮತ್ತು ಆದಿಪುರಾಣದ ಭಾಗ ಪಂಪನ ಗಂಥದ ಸಾರಾಂಶದಂತೆ ಕಾಣುತ್ತದೆ; ಪದಸರಣಿ ಅದನ್ನು ಹಿಂಬಾಲಿಸುವಂತೆ 
ತೋರುತ್ತದೆ. ಆದಿಪುರಾಣ, ಶಾಂತಿಪುರಾಣ, ರಾಮಕಥೆ, ನೇಮಿಪುರಾಣ, ವರ್ಧಮಾನ ಪುರಾಣ ಇವು ಮಾತ್ರ ತಕ್ಕಮಟ್ಟಿಗೆ 
ವಿಸ್ತಾರವಾಗಿವೆ. ಮಿಕ್ಕುವು ಬಹು ಚಿಕ್ಕವಾಗಿವೆ. ಲಂಬಿಸಿರುವುವು ಹಿಂದಿನ ಕನ್ನಡ ಕವಿಗಳ ಚಂಪುಗಳನ್ನು 
ಅವಲಂಬಿಸಿರುವುವೋ ಹೇಗೋ ವಿಚಾರ ಮಾಡತಕ್ಕದ್ದಾಗಿದೆ. 

ಚಾವುಂಡರಾಯ ಪುರಾಣ" : ಇದರಲ್ಲಿ ಜೈನಧರ್ಮದ ನಂಬಿಕೆಗಳೂ, ತತ್ವಗಳೂ, ಇತಿಹಾಸಗಳೂ ಅಡಕವಾಗಿವೆ. 
ಇದು ಜೈನಧರ್ಮದ ಕೈಪಿಡಿ ಎನ್ನಬಹುದು: ಸರಳ ಗದ್ಯದಲ್ಲಿ ಮುಖ್ಯಾಂಶಗಳನ್ನೆಲ್ಲಾ ತಿಳಿಯಬಹುದಾಗಿದೆ. ೬೩ 
ಮಹಾಪುರುಷರು ಯಾರೆಂದರೆ: ೨೪ ತೀರ್ಥಂಕರರು, ೧೨ ಚಕ್ರವರ್ತಿಗಳು, ೯ ಬಲದೇವರು, ೯ ವಾಸುದೇವರು, ೯ 


ಪ್ರತಿವಾಸುದೇವರು. 
೨೪ ತೀರ್ಥಂಕರರು ಯಾರೆಂದರೆ : 
೧. ವೃಷಭ ೯. ಪುಷ್ಪದಂತ ೧೭. ಕುಂಥು 
೨. ಅಜಿತ ೧೦. ಶೀತಲ ೧೮. ಅರ 
೩. ಶಂಭವ ೧೧. ಶ್ರೇಯಾಂಸ ೧೯. ಮಲ್ಲಿ 
೪. ಅಭಿನಂದನ ೧೨. ವಾಸುಪೂಜ್ಯ ೨೦. ಮುನಿಸುವ್ರತ 
೫. ಸುಮತಿ ೧೩. ವಿಮಲ ೨೧. ನಮಿ 
೬. ಪದ್ಮಪ್ರಭ ೧೪. ಅನಂತ ೨೨. ನೇಮಿ 
೭. ಸುಪಾರ್ಶ್ವ ೧೫. ಧರ್ಮ ೨೩. ಪಾರ್ಶ್ವ 
೮. ಚಂದ್ರಪ್ರಭ ೧೬. ಶಾಂತಿ ೨೪. ವರ್ಧಮಾನ 


೧೨ ಚಕ್ರವರ್ತಿಗಳಲ್ಲಿ ಪ್ರಸಿದ್ಧರು : ೧. ಭರತ, ೨. ಸಗರ, ೩. ಮಘವ, ೪. ಸನತ್ಕುಮಾರ, ೫. ಶಾಂತಿನಾಥ, ೬. 


el 


ಎ1 
- ಬಲದೇವ ವಾಸುದೇವ ಪ್ರತಿವಾಸುದೇವರಲ್ಲಿ ಪ್ರಸಿದ್ಧರಾದವರು: ರಾಮ, ಲಕ್ಷ್ಮಣ, ರಾವಣ; ಬಲರಾಮ, ಕೃಷ್ಣ, 

ಜರಾಸಂಧ. 

ಚಾವುಂಡರಾಯನು ಮೊದಲು- "ಎಲ್ಲಾ ಪ್ರಾಣಿಗಳುಂ ಆತ್ಯಂತಿಕಸುಖಮನಿಚ್ಛೈಸುವರೆ. ಆ ಸುಖಂ 
ಕರ್ಕಕ್ಷಯದಿನಲ್ಲದಾಗದು. ಕರಕ್ಷಯಕ್ಕೆ ಪಲವು ಕಾರಣಮೊಳವಾಗಿಯುಂ ಮುಖ್ಯಕಾರಣ೦ ಸಮ್ಯಕ್ತ್ವಂ” ಎಂದು ಹೇಳಿ, 
ಕಾಲವನ್ನು ಉತ್ಸರ್ಪಿಣಿ ಅವಸರ್ಪಿಣಿ ಎಂದು ವಿಭಾಗಿಸಿ ಅವಸರ್ಪಿಣಿಯಲ್ಲಿ ಚತುರ್ದಶಮನುಗಳ (ಕುಲಧರರ) 
ಚರಿತ್ರೆಯನ್ನು ವರ್ಣಿಸಿ, ಹದಿನಾಲ್ಕನೆಯ ಮನುವಾದ ನಾಭಿರಾಜನ ಮಗನಾದ ಮೊದಲನೆಯ ತೀರ್ಥಂಕರನಾದ 
ವೃಷಭನಾಥನ ಕಥೆಯನ್ನು ಭವಾವಳಿಯೊಡನೆ ವಿವರಿಸುವನು. ಅವನ ಮಕ್ಕಳು ಭರತ (ಮೊದಲನೆಯ ಚಕ್ರವರ್ತಿ) 
ಬಾಹುಬಲಿ ಇವರ ಯುದ್ಧವನ್ನೂ, ಬಾಹುಬಲಿಯ ವೈರಾಗ್ಯವನ್ನೂ ವರ್ಣಿಸುವನು (ಈ ಬಾಹುಬಲಿಯ ವಿಗ್ರಹವೇ 
ಗೊಮ್ಮಟನೆಂದು ಹೆಸರುಳ್ಳ ಚಾವುಂಡರಾಯನು ಪ್ರತಿಷ್ಠೆ ಮಾಡಿದ ವಿಗಹ). ಇದು ಪಂಪನ ಆದಿಪುರಾಣದ ವಸ್ತು : 
ಅದರತ ಸಂಗ್ರಹವೂ ಇರಬಹುದು. 

ಆಮೇಲೆ ಸ್ವಲ್ಪದರಲ್ಲಿ ಅಜಿತನ, ಆ ಕಾಲದ ಚಕ್ರವರ್ತಿ ಸಗರನ ಕಥೆ. ಇದು ರನ್ನನ ಅಜಿತ ಪುರಾಣದ ವಸ್ತು: 
ಅದರ ಸಂಗ್ರಹವೂ ಇರಬಹುದು. ಇದರ ಸಾರಾಂಶ, ಈ ತೀರ್ಥಂಕರರ ಕಥೆಗಳ ಅಚ್ಚನ್ನು ತೋರಿಸುತ್ತದೆ - ಆ ಕಾಲದ 
ತಿಳಿಗನ್ನಡ ಶೈಲಿಯನ್ನೂ ತೋರಿಸುತ್ತದೆ. 

ಅಜಿತಪುರಾಣ೦ 

ಶ್ರೀಮದಮರೇಂದರುಂದ ಶಿ 


' ಆದಿಪುರಾಣ ಭಾಗ ಮಾತ್ರ ಪರಿಷತ್ತಿನಿಂದ ಪ್ರಕಟವಾಗಿದೆ (ಎರಡನೆಯ ಮುದ್ರಣ, ೧೯೨೮). 


ಖಾಮಣಿಗಣಕಿರಣಜಾಳಜಟಿಲಿತ ಚರಣಂ 
ಚಾಮೀಕರಾಂಗರಜಿತ 
ಸ್ವಾಮಿಗಳೆಮಗೀಗೆ ಮೋಕ್ಷಲಕ್ಷ್ಮೀ ಪದಮಂ 
ಈ ಜಂಬೂದ್ವೀಪದ ಪೂರ್ವ ವಿದೇಹದ ಸೀತಾ ನದಿಯ ತೆಂಕಣತಡಿಯ ವತ್ತಕಾವತೀ ವಿಷಯದ 
ಸುಸೀಮಾನಗರಮನಾಳ್ವ ವಿಮಲವಾಹನನೊಂದು ದಿವಸಂ ಸಂಸಾರಭೀರುತೆಗೆ ಕಾರಣಮಾಗಿ.....ಸಂಯಮಮಂ ಕೈಕೊಂಡು 


ತೀರ್ಥಂಕರ ಮಹಾಪುಣ್ಯಮಂ ಕಟ್ಟ ..ಅಹಮಿಂ೦ದನಾಗಿ... ತ್ರಯಸ್ಮಿಂಶತ್‌ 
ಸಾಗರೋಪಮಾಯುಷ್ಯನುಂ...ಏಕರತ್ನಿಪ್ರಮಾಣನುಂ...ದಿವ್ಯಭೋಗ೦ಗಳನುಣುತಿರ್ಬಿನಂ; ಇತ್ತ ಜಂಬೂದ್ವೀಪದ 
ಭರತಕ್ಷೇತ್ರದಯೋಧ್ಯಾಪುರಮನಾಳ್ವ ಇಕ್ಲ್ಯಾಕು ವಂಶದ ಅಜಿತಶತುವೆಂಬರಸನ ಮನೋವಲ್ಲಭೆ 


ಜಯಸೇನಾಮಹಾದೇವಿ....ಷೋಡಶಸ್ವಪ್ನಾಂತರಂ ನಿಜವದನಮಂ ಗಜ೦ ಪುಗುವುದು೦ ಕಂಡು....ಫಲಂಗಳ೦ ಕೇಳ್ಸು 
ಸಂತೋಷದೊಳಿರ್ಪಿನಂ; (೧) ಸ್ಪರ್ಗಾವತರಣ ಕಲ್ಯಾಣಪೂರ್ವಕ೦ ವಿಮಲವಾಹನಚರಾಹಮಿಂದಂ ಮಹಾದೇವಿಯ 
ಗರ್ಭದೊಳ್‌ ಸಂಕ್ರಮಿಸಿ.ವೃಷಭನಾಥ ತೀರ್ಥಸಂತಾನಕಾಲಂ ಪಂಚಾಶಲ್ಲಕ್ಷಣ ಕೋಟಿಸಾಗರೋಪಮ೦ ಪೋಗೆ 
ತತ್ಕಾಲದೊಳೆ ತ್ರಿಜ್ಞಾನಧರಂಪುಟ್ಟಲೊಡಂ ದೇವೇಂದ್ರ ಬಂದು (೨) ಜನ್ಮಾಭಿಷೇಕ ಮಹಾಕಲ್ಯಾಣಮ೦ ಮಾಡಿ ಅಜಿತರೆಂದು 
ಪೆಸರನಿಟ್ಟು ಆನಂದನೃತ್ಯಮನಾಡಿ ಪೋದಂ. ಇತ್ತ ಎಪ್ಪತ್ತೆರಡುಲಕ್ಕೆ ಪುಬ್ಬಿ ಪರಮಾಯುಷ್ಯ ಮೊಡೆಯನುಂ, 
ನಾಲ್ಲೂರಯ್ದತ್ತು ಬಿಲ್ಲಿಡಿಯನುಂ, ಹೇಮವರ್ಣನುಮೆನಿಸಿ ಬೆಳೆದು ಪದಿನೆಂಟುಲಕ್ಕೆ ಪೂರ್ವಂ ಕುಮಾರಕಾಲಂ ಪೋಗೆ 
ಕುಮಾರಂಗೆ ಪಟ್ಟಮಂ ಕಟ್ಟೆ, ಸಾಸಿರ್ವರ್‌ ಕನ್ನೆಯರಂ ಮದುವೆ ನಿಂದು..ರಾಜ್ಯಕಾಲಂ 
ಸಲ್ವಿನಮೊಂದುದಿವಸಮುಳ್ಳಾಪಾತದರ್ಶನ ನಿಮಿತ್ತದಿಂ ಪುಟ್ಟಿದ ಸಂಸಾರ ಶರೀರಭೋಗ ನಿರ್ವೇಗದಿನಿರೆ, ಲೋಕಾಂತಿಕ 
ದೇವರ್‌ ಪ್ರತಿಬೋಧಿಸೆ, ರಾಜ್ಯಮನಜಿತಸೇನನೆಂಬ ಮಗಂಗೆ ಕೊಟ್ಟು (೩) ಪರಿನಿಷ್ಠಮಣ ಕಲ್ಯಾಣಾಭಿಷೇಕಪುರಸ್ತರಂ 
...ದೀಕ್ಷೆಯಂ  ಕೈಕೊಂಡು.. ಸಾಕೇತನಗರಮ೦ ಚರ್ಯಾಮಾರ್ಗದಿ೦ ಪೊಕ್ಕು.ಬ್ರಹ್ಮನೆಂಬರಸ೦ ನಿಜೆಸೆ. ನಿಲೆ 
ಪ೦ಚಾಶ್ಚರ್ಯಂಗಳಾಗೆ..ಛದ್ಮಸ್ಥಕಾಲಂ ಪೋಗೆ ...ಕಾಯೋತ್ಸರ್ಗದೊಳ್‌ (೪) ಕೇವಲಜ್ಜಾನೋತ್ಪತ್ತಿಯಾಗೆ ಸೌಧರ್ಮೇಂದನಿಂ 
ತತ್ಕಲ್ಯಾಣಮನೆಯ್ದಿ... ಸಿ೦ಂಹಸೇನ ಗಣಾಗಣಿವೆರಸು ತೊಂಬತಿರ್ವರ್‌ ಗಣಧರರುಂ... ಪೂರ್ವಧರರುಂ, ...ಶಿಕ್ಷಕರುಂ... 
ಅವಧಿಜ್ಜ್ಞಾನಿಗಳು೦.....ಕೇವಲಿಗಳು೦.., ವಿಕ್ರಿಯರ್ಧಿಸಂನ್ನರು೦... ಅಜ್ಜಿಕೆಯರುಂ... ಶ್ರಾವಕರುಂ... ಶ್ರಾವಕಿಯರುಂ, 
ದೇವದೇವಿಯರುಂ... ತಿರ್ಯಗ್ದಾತಿಗಳು೦.... ಮಹಾಯಕ್ಷನುಂ, ಯಕ್ಷಿಯುಂ ಬೆರಸು ಧರ್ಮಾಮೃತಮಂ ಕಜ”ಯುತ್ತುಂ... 
ಕಾಲಂ ವಿಹಾರಿಸಿ, ಒಂದು ತಿಂಗಳ್‌ ವಿಹರಣ ವಿಧಿಯಂ ಮಾಣ್ದು ಸಮ್ಮೇದಗಿರಿಯೊಳ್‌ ಚೈತ್ರ ಶುದ್ಧ ಪಂಚಮಿ 
ಪೂರ್ವಾಹ್ನದೊಳ್‌ ರೋಹಿಣೀ ನಕ್ಷತ್ರಮಾಗೆ ಪ್ರತಿಮಾಯೋಗದೊಳ್‌ ಅಜಿತಭಟ್ಟಾರಕರ್‌ ಮಕ್ತಿಗೆ ಸಂದರ. 
ಸೌಧರ್ಮೇಂದ್ರನು೦ (೫) ಪರಿನಿರ್ವಾಣ ಕಲ್ಮಾಣದೊಳ್‌ ಆನ೦ದನೃತ್ಯಮನಾಡಿ ಪೋದಂ. 
ತೀರ್ಥಂಕರರ ಪುರಾಣಗಳೆಲ್ಲಾ ಈ ಅಚ್ಚಿನಲ್ಲಿ ಎರಕಹೊಯ್ದುವಾಗಿವೆ : ಭವಾವಳಿ, ತಂದೆ ತಾಯಿ, ಊರು, ಎತ್ತರ, 
ಬಣ್ಣ ಮುಂತಾದುವು ಬೇರೆ ಬೇರೆ : ಕ್ಷತ್ರಿಯ ವಂಶ, ೫ ಕಲ್ಯಾಣಗಳು, ವೈರಾಗ್ಯ, ಧರ್ಕವಿಹಾರ, ತಪಸ್ಸು, ಮುಕ್ತಿಸ್ಥಳ, ಇಂದ್ರನ 
ಪೂಜೆ, ಆನ೦ದನೃತ್ಯ. 
ಅಜಿತಪುರಾಣದ ನಂತರ ಆ ಕಾಲದ ಎರಡನೆಯ ಚಕ್ರವರ್ತಿ ಸಗರನ ಕಥೆ. ಮೂರರಿಂದ 
ಹನ್ನೊಂದನೆಯವರೆಗಿನ ತೀರ್ಥಂಕರರ ಕಥೆ. ಶ್ರೇಯಾಂಸನ ಕಾಲದ ಮೊದಲನೆಯ ಬಲದೇವ ವಾಸುದೇವ 
ಪ್ರತಿವಾಸುದೇವರಾದ ವಿಜಯ ತ್ರಿಪೃಷ್ಣ ಅಶ್ವಗ್ರೀವರ ಕಥೆ, ಪರಶುರಾಮನ ಕಥೆ. ಹೀಗೆಯೇ ಹೋಗಿ, ಹದಿನಾರನೆಯ 
ತೀರ್ಥಂಕರನಾದ ಶಾಂತೀಶ್ವರನ ಪುರಾಣ: ಆತನೇ ಐದನೆಯ ಚಕ್ರವರ್ತಿ. ಇಪ್ಪತ್ತನೆಯ ತೀರ್ಥಂಕರ ಮುನಿಸುವುತನ 
ಕಾಲದಲ್ಲಿ ಎಂಟನೆಯ ಬಲದೇವ ವಾಸುದೇವ ಪ್ರತಿವಾಸುದೇವರಾದ ರಾಮ ಲಕ್ಷ್ಮಣ ರಾವಣರ ಕಥೆ. ಇಪ್ಪತ್ತೆರಡನೆಯ 
ತೀರ್ಥಂಕರನಾದ ನೇಮಿನಾಥನ ಕಾಲದಲ್ಲಿ ಕೃಷ್ಣ ಜರಾಸಂಧರ ಕಥೆ. ಮಹಾವೀರನ ಕಥೆ: ಜೀವಂಧರ ಮುಂತಾದವರ ಕಥೆ. 
ಈ ಮಧ್ಯೆ ಅಲ್ಲಲ್ಲಿ ಯಜ್ಞಖಂಡನ, ಅಹಿಂಸಾಬೋಧೆ, ಸಮ್ಯಕ್ತ ಪ್ರತಿಪಾದನೆ, ಮಿಥ್ಯಾನಿರಸನ, ಜೈನಪ್ರಕ್ರಿಯೆಗಳು 
ಮುಂತಾದುವು ಬರುತ್ತವೆ. ಚಕ್ರವರ್ತಿಗಳ ದಿಗ್ಬಿಜಯಗಳೆಲ್ಲಾ ಒಂದೇ ಕ್ರಮದಲ್ಲಿ ನಿರೂಪಿತವಾಗಿವೆ. 
ಚಾವುಂಡರಾಯನ ಶೈಲಿಯನ್ನು ತೋರಿಸುವುದಕ್ಕೆ ಒಂದು ಪದ್ಯ, ಒಂದುಗದ್ಯಭಾಗವನ್ನು ಬರೆಯಬಹುದಾಗಿದೆ. 
ಶಲಾಕಾಪುರುಷರು : 
ಎನಿಬರ್‌ ಜಿನರುಂ ಚಕ್ರಿಗ 
ಳೆನಿಬರ್‌ ಬಲದೇವರೆನಿಬರಚ್ಯುತರುಂ ತಾ 
ಮೆನಿಬರ್‌ ವೃಷಭೇಶ್ಚರ ಬೆಸ 


ಸೆನಿಬರ್‌ ಪ್ರತಿವಾಸುದೇವರವಸರ್ಪಿಣಿಯೊಳ್‌ 

ಜನ್ಮ : 

ಶೂರ್ಪನಖಿ ಸೀತೆಯಂ ಕಂಡು ವದ್ಧೆಯ ವೇಷದಿನೆಯ್ದಿವರೆ,  ಕೆಲದೊಳಿರ್ದಾಕೆಗಳ್‌ ಆಕೆಯಂ 
ನೀನಾರ್ಲೇನೆಂಬೆಯೆಂದು ಬೆಸಗೊಳೆ, ಪೇಟ್ಗುಮಾನ್‌ ಧನಪಾಳಿಕೆಯೆನೆಂದವರ ಮನಮಂ ನೋಡಲ್‌ ನುಡಿದು, ನೀಮೆ 
ಪುಣ್ಯವಂತೆಯರ್‌ ಇಂತಪ್ಪ ರಾಜಕುಮಾರರೊಳನುಭವಿಸಲ್‌ ಪಡೆದಿರ್‌, ಮುನ್ನಿನ ಜನ್ಮದೊಳಾವ ಪುಣ್ಯಮಂ 
ನೆರಪಿದಿರದನೆನಗಣೆಪಿಮಾನುಮಂತೆ ನೆಗಟ್ಟು ನಿಮ್ಮಂತರಸಿಯಾಗಿ ನಿಮ್ಮ ನಲ್ಲರನೆನಗೆ ನಲ್ಲರ್‌ ಮಾಡಿ ನಿಮಗೆ ವಿರಕ್ತಂ 
ಮಾಟ್ಟಿನೆಂಬುದುಂ, ಅದಂ ಕೇಳ್ಬೀಕೆಯ ಮನಮೆಳದು ಮೆಯ್ಯೊಳ್‌ ಮುಪ್ಪಂದು ಓರೊರ್ಟರ ಕಯ್ಯಂ ಪೊಯ್ಬ್ದು ನಗುವುದುಂ, 
ಮಾಯಾವೃದ್ಧೆ ಮತ್ತಮಿಂತೆಂದಳ್‌- ಎಲೆ ಕುಲರೂಪಯೌವನ ಸೌಭಾಗ್ಯದಿಂ ಸಂಪನ್ನೆಯರಪ್ಪ ವನಿತೆಯರ್ಗೆ 
ಸುಭಗರ್ಗನುಕೂಲಮಪ ಪುರುಷನೊಡನಿರ್ಪುದಜೆಂದೆ. ಮೊಕ್ಕಳಂ ಜನ್ಮಸ ಫಲಮುಳ್ಳೊಡೆ ಪೇಟೆಮೆಂಬುದುಂ, ಪ್ರಿಯ 
ಸಂಗಮೆ ನಿನಗೆ ಜನ್ಮಸ ಫಲಮಪ್ಪೊಡದನರಸನೊಳ್ಳಿತ್ತಾಗೆ ಮಾಟ್ಯುಂ, ಆಮೊರ್ವೆಯುಂ ಬಾರಿಸುವೆಮಲ್ಲೆಮೆಮ್ಮರಸಂಗೆ 
ಮಹಾದೇವಿಯಾಗೆಂದು ಅಂತಃ ಪುರಕಾಂತೆಯರಪಹಾಸ್ಕಂಗೆಯ್ದು ಸರಸಂ ನುಡಿಯೆ ಸೀತೆ ಕಂಡು ಕರುಣಿಸಿ ನೀನ್‌ 
ಹಿತಮನಜೆಯದೆ ಪೆಣ್ಣಿರಪ್ಪುದನೇಕೆ ಬಯಸುವೆ, ಸ್ತ್ರೀಯರ ಪಾಪ ಫಲಮಂ ಕೇಳೆಂದಿಂತೆಂದಳ್‌- ಗರ್ಭದೊಳಿರ್ದಂದಿನ 
ದುಃಖಮುಂ, ಕನ್ಮಾಕಾಲದೊಳಭಿಮತಲಕ್ಷಣಮಾಗೆ "ಹುಟ್ಟಿದ ಮನೆಯೊಳಂ ಕೊಟ್ಟ ಮನೆಯೊಳಂ ದೂಜ್‌ಯ್ಲುವುದುಂ 
ಬಂಜೆಯಪುದುಂ, ಸ ತನಂ ಬರ್ಪುದುಂ, ಪಡಣಿಕೆಯೆಂದು ಗಂಡನೊಲ್ಲ ಬಿಸುಬ್ಬುದುಂ, ಅಶುಚಿಯೆಂದು ಪೆಅರ್‌ 
ಮುಟ್ಟದಿರ್ಮದುಂ. ಪತಿವಿಯೋಗದಿ೦ ಸಂತಾಪಂಗೊಳ್ಳುದುಂ, ಚಕ್ರವರ್ತಿಯ ಮಗಳಾದೊಡಂ ಪೆಜರ್ಗೆ ಕಿಂಕುರ್ವಾಣಂ 
ಗೆಯ್ದುದುಂ, ಸವತಿಯರ್‌ ಗೆಯ್ದಪಮಾನಕ್ಕೆ ಭಂಗಮಂ ಸೈರಿಸುವುದುಂ, ಸ್ವಭಾವಕುಟಿಳಂಗಳಪ್ಪ ಮನೋವಾಕ್ಕಾಯ೦ಗಳೊಳ್‌ 
ಮಾಯಾಪ್ರಪಂಚಮ೦ ತಾಳ್ವುದುಂ, ಗರ್ಭೀಣಿಯಾಗಿ ಗರ್ಭ ರೋಗಾದಿ ವೇದನೆಯಂ ಸೈರಿಸುವುದುಂ, 
ಪ್ರಸವಸಮಯದೊಳ೦ ಮತ್ತಂ ಪುಟ್ಟಿನೊಳ೦ ಮಕ್ಕಳ ಸಾವಿನೊಳಮಪ್ಪ ಮಜಖುಕಮಾರೊಳ೦ ನಂಬುಗೆವಡೆಯದಿರ್ಪುದುಂ, 
ತನ್ನ ಬಸಮಲ್ಲದುದಟಿಂ ದಾನಿಶೀಲೋಪವಾಸಾದಿಗಳಿಂ ಪರಲೋಕಹಿತದೊಳ್‌ ನೆಗಟಲ್ಲಡೆಯದುದುಂ, ವೈಧವ್ಯದೊಳಾಮರ 
ಣಾ೦ತ ದುಃಖಮನುಣ್ಣುದುಂ, ಪರಪುರುಷಕಾಂಕ್ಷೆಯಿಂ ತಪಶ್ಚರಣದೊಳ್‌ ನೆಗಟ್ಟುದುಂ. ಪಡಿಗದಂತೆ ಪಲಂಬರೆಂಜಲ್ಲೆ 
ಪೋತಕಮಪುದುಂ ಎಲ್ಲಾ ಸ್ತೀಯರ್ಗಂ, ಸಾಧಾರಣಮದಟಿಂ ಸ್ತೀತ್ಸಮಂ ಬಯಸದೆ ಸದಾಚಾರದೊಳ್‌ ನೆಗಟ್ಟುದು ಎಂದು 
ಸೀತೆ ನುಡಿದಳ್‌. 


(27 


ನಾಗವರ್ಮ | ಸು. ೯೯೦-೧೦೦೦ 
ಈ ಕವಿಯ ಚರಿತ್ರೆ ಚರ್ಚಾಸ್ವದವಾಗಿದೆ. ಛಂದೋಬುಧಿ, ಕಾದಂಬರಿ ಈ ಎರಡು ಗ್ರಂಥಗಳನ್ನು ಸುಮಾರು ೯೯೦ರಲ್ಲಿ ಒಬ್ಬ 
ನಾಗವರ್ಮನು ಬರೆದನೆಂದೂ, ಕಾವ್ಯಾವಲೋಕನ ಮುಂತಾದ ಗ್ರಂಥಗಳನ್ನು ಬರೆದವನು ಸುಮಾರು ೧೧೪೫ ರಲ್ಲಿದ್ದ 
ಮತ್ತೊಬ್ಬ ನಾಗವರ್ಮನೆಂದೂ ಕವಿಚರಿತಕಾರರ ಮತ. ಕಾದಂಬರಿಯನ್ನು ಬರೆದ ನಾಗವರ್ನನನೇ ಛಂದೋಬುಧಿಯನ್ನೂ 
ಬರೆದನೆಂಬುದಕ್ಕೆ ತಕ್ಕಷ್ಟು ಪ್ರಮಾಣವಿಲ್ಲದಿದ್ದರೂ ಈ ಮತವನ್ನು ಇಲ್ಲಿ ಅನುಸರಿಸಿದೆ. 
ಛಂದೋಂಬುಧಿಯಲ್ಲಿ- 

ಅರಸಂ ರಕ್ಕಸಗಂಗಂ 

ಗುರುಗಳ್‌ ನೆಗಣ್ಟಜಿತಸೇನದೇವರ್‌” ದಯೆಯಿಂ 

ಪೊರೆವ ನೃಪನಣ್ಣನೆನೆ ಮ 

ಚ್ಚರಿಸುವರಾರ್‌ ನಾಕಿಯಿರುಳೊಳೇಂ ಪುಟ್ಟದನೇ? 


ಗಂಡರ ಮೂಕುತಿಯೆನಿಸಿದ 

ಮಂಡಳಿಕರ ಮಂತ್ರಿ ಸಂಧಿವಿಗಹಿ ರಾಯಂ 
ಕೊಂಡಾಡಿ ಪೊರೆದನೆನೆ ಧರೆ 

ಕೊಂಡಾಡದೆ ಕೊಂಡುಕೊನೆಯದೇ ನಾಕಿಗನ೦ 


9 ಪಾಠಾಂತರ : ವೀರಸೇನರ್‌ 


ಎಂಬ ಎರಡು ಪದ್ಯಗಳಿವೆ. ಇವು ಕೆಲವು ಪ್ರತಿಗಳಲ್ಲಿಲ್ಲವಾದ್ದರಿಂದ ಪಕ್ಷಿಪ್ತವೇ ಎಂಬ ಸಂದೇಹವುಂಟಾಗುವುದಾದರೂ, ಇವು 
ಪ್ರಾಮಾಣಿಕವೆಂದು ತಿಳಿದರೆ, ನಾಗವರ್ಮನು ಚಾವುಂಡರಾಯನ ಆಶ್ರಿತನಾದ, ಅವನ ಗುರುಗಳ ಶಿಷ್ಯನಾದ, ರಾಚಮಲ್ಲನ ತಮ್ಮ 
ರಕ್ಕಸಗಂಗನ (೯೮೪) ಪ್ರಜೆಯಾದ ಜೈನನಾಗುವನು. ಇವನ ಕಾಲ ಸುಮಾರು ೯೯೦ ಆಗುವುದು. 

ಛಂದೋಂಬುಧಿಯಲ್ಲಿ, ತಾನು ಯುದ್ಧವೀರನೆಂದು “ಭಗವತಿ ಕೂರ್ತು ಬೀರಸಿರಿಯೀಗೆ ಭುಜಾಸಿಗೆ ನಾಗವರ್ನನಾ'', 
“ಕುಂತೀಪುತ್ರಂ ಪೊಣರ್ದ ರಣದೊಳ್‌” ಎಂಬ ಕಡೆಗಳಲ್ಲಿ ಹೇಳಿಕೊಂಡಿದ್ದಾನೆ. ತಾನು ಸಯ್ಯಡಿಯಾತನೆಂದೂ, 
ವೆಂಗಿಪಟುವಿನ ವೆಣ್ಣಮಯ್ಯನೆಂಬ ವೈದಿಕ ಬ್ರಾಹ್ಮಣನ ಮಗನೆಂದೂ, ತನಗೆ ಕವಿರಾಜಹಂಸ, 
ವಿಬುಧಜನಮನಃಪದ್ಧಿನೀರಾಜಹಂಸ (ಕಾದಂಬರಿಯಲ್ಲಿ ಬುಧಾಬ್ದವನಕಳಹಂಸ), ನೆಗಟ್ಟಿಗೋಜ, ಕಂದಕಂದರ್ಪ ಎಂಬ 
ಬಿರುದುಗಳಿದ್ದವೆಂದೂ ಹೇಳಿದ್ದಾನೆ. “ಕಾಳಿದಾಸನುಮನೇಳಿಸಿತು” ತನ್ನ ಪಾಂಡಿತ್ಯ ಪ್ರಚುರತೆ ಎಂದೂ, “ತನಗಿನ್ನಾರ್‌ ಸರಿ 
ನಾಗವರ್ಮನೊಳೆ ದಾಸರ್‌ ಕಾಳಿದಾಸಂಬರಂ” ಎಂದೂ ಹೇಳಿ ಬಾಣ, ಮಯೂರ, ಮಾಘ, ಗುಣಾಢ್ಯ, ದಂಡಿ, ಧನಂಜಯ 
ಮುಂತಾದ ಸಂಸ್ಕೃತಕವಿಗಳಿಗೆ ಶ್ಲೇಷೆಯಿಂದ ತನ್ನನ್ನು ಹೆಚ್ಚಿಸಿಹೋಲಿಸಿಕೊಂಡಿದ್ದಾನೆ. ಇದರಿಂದ ತಾನು 
ಉದ್ದಾಮಕವಿಯೆಂದೂ, ಲಕ್ಷಣಕಾರನೆಂದೂ ಸೂಚಿಸಿರುವಂತಿದೆ. 

ಕಾದಂಬರಿಯಲ್ಲಿ ಭೋಜರಾಜನು ತನಗೆ “ಸತ್ಯ್ಯೃತಿವನಿತೆಗಿದೌಚಿತ್ಯಮೆ೦ದು''ಜಾತ್ಯಶ್ವಗಳನ್ನು ಕೊಟ್ಟಂತೆ 
ಹೇಲಿರುವುದರಿಂದ ೧೦ನೆಯ ಶತಮಾನದ ಅಂತ್ಯ ಅಥವಾ ೧೧ನೆಯ ಶತಮಾನದ ಆದಿಯಲ್ಲಿದ್ದಿರಬಹುದಾಗಿದೆ. 
ಸುಮಾರು ೯೯೦ ರಲ್ಲಿ ಛಂದೋಬುಧಿಯನ್ನೂ ಸುಮಾರು ೧೧೧೦ ರಲ್ಲಿ ಕಾದಂಬರಿಯನ್ನೂ ಬರೆದಿರಬಹುದು. 
ಆದಿಪದ್ಯದಲ್ಲಿ ಕಾವ್ಯನಾಯಕನಾದ ಚಂದ್ರನನ್ನು ಶ್ಲೇಷೆಯಿಂದ ಒಬ್ಬ *“ಕೃತಿಪತಿ ನರೇಂದಚಂದಂ” ಗೆ ಹೋಲಿಸುವಂತೆ 
ತೋರುವುದರಿಂದ ಈತನ ರಾಜನು ನಾಗರಖಂಡವನ್ನು ಆಳುತ್ತಿದ್ದ ಒಬ್ಬ ಚಂದ್ರರಾಜನೆಂದು ಕೆಲವರು ಊಹಿಸುತ್ತಾರೆ. 

ಈತನ ಮತವೂ ನಿಷ್ಕರ್ಷೆಯಿಲ್ಲ. ಛಂದೋಂಬುಧಿ ಕಾದಂಬರಿಗಳಲ್ಲಿ ಶೈವವಾತಾವರಣವೇ ತುಂಬಿದೆ: ಶಿವ 
ಪಾರ್ವತೀ ಸ್ತುತಿಯೇ ಎಲ್ಲೆಲ್ಲಿಯೂ. ಅಜಿತಸೇನದೇವರು ಗುರುಗಳು ಎಂಬ ವಾಕ್ಯವನ್ನೂ. ಚಾವುಂಡರಾಯನ 
ತಮ್ಮನಿರಬಹುದು ಎಂಬ ಊಹೆಯನ್ನೂ ಬಿಟ್ಟರೆ ಈತನು ಶೈವನೆಂದೇ ಹೇಳಬಹುದಾಗಿದೆ. ಛಂದೋಂಬುಧಿಯ 
ಗಂಥಾಂತಗದ್ಯದಲ್ಲಿ .. “ಭಗವದರ್ಹತ್ಪರಮೇಶ್ವರಚರಣಾರವಿಂದ” ಎಂದು ಕೆಲವು ಪ್ರತಿಗಳೂ “ಪರಮೇಶ್ವರ”, 
“ಭಗವದ್‌ಭವಾನೀವಲ್ಲಭ” ಎಂದು ಕೆಲವೂ ತೋರಿಸುವುದರಿಂದ ವಿಷಯ ಸಂದೇಹದಲ್ಲಿಯೇ ಉಳಿಯುತ್ತದೆ. 
ಅಜಿತಸೇನರು ಕೇವಲ ವಿದ್ಯಾ ಗುರುಗಳು ಮಾತ್ರ ಇರಬಹುದೇ? ಕಾದಂಬರಿ ಭಾಷಾಂತರವಾದ್ದರಿಂದ ಬಾಣನ ಮತವೇ 
ಪ್ರತಿಬಿ೦ಬಿಸಿ, ತನ್ನ ಮತದ ಮಾತನ್ನೆತ್ತಿಲ್ಲೋ ಹೇಗೋ?" ಲೌಕಿಕ ಕಾವ್ಯದಲ್ಲಿ ಪಂಪ ರನ್ನರಂತೆ ವೈದಿಕ ದೇವತೆಗಳನ್ನು 
ಸ್ತುತಿಸಿದ್ದಾನೆಯೋ? ಛಂದೋಂಬುಧಿಯನ್ನು ಲಕ್ಷಣಗ್ರಂಥಗಳ ಕೆಳಗೆ ವಿಮರ್ಶಿಸುವುದಕ್ಕಿಟ್ಟುಕೊಂಡು ಇಲ್ಲಿ ಕಾದಂಬರೀ 
ಕಾವ್ಯವನ್ನು ಪ್ರಸ್ತಾಪಿಸೋಣ. 

ಕಾದಂಬರಿ :ಇದು. ಬಾಣನ ಪ್ರಸಿದ್ಧ ಗ್ರಂಥದ ಕನ್ನಡದ ಅನುವಾದವಾಗಿದೆ; ಅಕ್ಷರಶಃ ಭಾಷಾಂತರವಲ್ಲ. 
ಮೂಲಗಂಥ ಗದ್ಯದಲ್ಲಿದೆ; ಇದು ಚಂಪೂಕಾವ್ಯ. ಕವಿಯೇ ಹೇಳಿರುವಂತೆ, ಗಂಥಾದಿಯಲ್ಲಿ: 

ಬಾಣಂ ವಲ್ಲಭನಕ್ಕುಮೆಂದು ಪಡೆದಾ ವಾಗ್ದೇವಿಗಬ್ಬೋದ್ಧವಂ 

ಜಾಣಿಂ ಬಾಣಿಯೆನಿಪ್ಪದೊಂದು ಪೆಸರಂ ಮುನ್ನಿತ್ತನೆಂದಂದು ಪೋ 

ಮಾಣಿನ್ಸನ್ಯಕವಿಸ್ತುತಿ ವ್ಯಸನಮ೦ ವಾಗ್ದಾತಚಾತುರ್ಯಗೀ 

ರ್ವಾಣಂ ತಾನೆನೆ ಸಂದ ಬಾಣನೆ ವಲಂ ವಂದ್ಯಂ ಪೆರ್‌ ವಂದ್ಯರೇ 


ಸತ್ಯತಿ ಸಂಸ್ಕೃತದಿಂದೆ ಜ 

ಗತ್ಯೌತುಕಮಾಗಿ ಮತ್ತೆ ಕರ್ಣಾಟದೊಳಂ 
ಸತ್ಯವಿನಿವಹಂ ಪೊಗಟೆ ಚ 

ಮತ್ಕೃತಿಯಂ ಪಡೆದು ಸೊಬಗುವಡೆದತ್ತೀಗಳ್‌ 


೫ ಇದರ ವಿಸ್ತಾರವಾದ ಚರ್ಚೆಯನ್ನು ಮೈಸೂರು ವಿಶ್ವವಿದ್ಯಾನಿಲಯ ಕನ್ನಡ ಗ್ರಂಥಮಾಲೆಯ “ಕಾದಂಬರೀ ಸಂಗ್ರಹ' ದಲ್ಲಿ 
ನೋಡಬಹುದು. 


ಕೃತಪತಿ ನರೇಂದ್ರಚಂದ್ರಂ 

ಕೃತಿಯಂ ಪೇಟ್ದಂ ಬುಧಾಬ್ದವನಕಳಹಂಸಂ 

ಕೃತಿ ಕಾದಂಬರಿಯೆನೆ ಸ 

ತ್ಕ ಕಥಿತ ಕಥಾವತಾರಮೇಂ ಕೇವಳಮೇ!। 
ಗಂಥಾಂತ್ಯದಲ್ಲಿ : 


ಕ್ಲಿತಿಯೊಳ್‌ ಸೌವರ್ಣಕಾಂತಿ ಪ್ರಸರಮಸದಳಂ ಪರ್ವೆ ಸಂದಿರ್ದುದಂತಾ 
ಕೃತಿ ಮುನ್ನಂ ಬಾಣವಾಣೀಪ್ರಿಯನ ವಚನದಿಂ ಮತ್ತೆ ಕರ್ಣಾಟಭಾಷಾ 
ಚತುರತ್ವಂಬೊರ್ದಿ ಕಾದಂಬರಿ ಪಸರಿಸಿ ರಾಜೇಂದ್ರ ಚಂದ್ರಾಂಕನೊಳ್‌ ಸಂ 
ಗತಿವೆತ್ತಾದಂ ತ್ರಿಲೋಕೀ ಸಹಚರಿಯೆನೆ ತಾಂ ಸಂದುದಾಚಂದತಾರಂ 


ಇದು ಚೋದ್ಯಂ ಕವಿಹೃದ್ದತಂ ನವರಸಂ ನಿರ್ದೋಷಮೆಂದೀಗಳಾ 
ದುದು ಕಾದಂಬರಿ ಸೇವ್ಯಮಾದುದನಿತುಂ ತಾನೆಯ್ದೆ ಭೂಭಾಗದೊಳ್‌ 
ವಿದಿತ ಶ್ರೀಕವಿನಾಗವರ್ನನ ವಚಃಸಂದೋಹದಿಂ ದೋಷಮೊಂ 
ದದಲಂಕಾರದ ವಸ್ತುಬಂಧಮಿದು ತಾನೇಂ ಮಾಡದೇಂ ಗೆಯ್ಯದೋ! 


“ಜಿತಬಾಣಂ” ಎಂದು ತಾನು ಹೇಳಿಕೊಂಡಿರುವಂತೆ ಅತಿ ಲಂಬಿಸಿದ ವರ್ಣನಾಭಾಗಗಳನ್ನು ಬಿಟ್ಟು, ಇಲ್ಲ ಸಂಗ್ರಹಿಸಿ, 
ಭಾವರಸಗಳನ್ನು ಪುಷ್ಟೀಕರಿಸಿ, ವಾಕ್ಯಗಳನ್ನು ಪದ್ಯದ ಹದಕ್ಕಳವಡಿಸಿ ಕಥೆಯನ್ನು ಸಾಧ್ಯವಾದ ಮಟ್ಟಿಗೆ ಎದ್ದು ಕಾಣುವಂತೆ 
ಮಾಡಿ, ಪಾತ್ರಗಳ ವಿಮರ್ಶನವನ್ನು ಮನಸಿಗೊತ್ತಿ, ಸಂಸ್ಕೃತ ಸಮಾಸಗಳಲ್ಲಿ ಪ್ರೌಢಿಮೆಯನ್ನು ತೋರಿದರೂ ಕನ್ನಡದ 
ಅಂದವನ್ನು ಕೆಡಿಸದೆ- ಎಲ್ಲಕ್ಕೂ ಹೆಚ್ಚಾಗಿ ಛಂದಸ್ಸಿನ ಕವಿತಾವರಣಕ್ಕೆ ತಿರಗಿಸಿ ಅಪೂರ್ವ ಕಾಂತಿಯನ್ನು ಕೊಟ್ಟು 
ನಾಗವರ್ನನು ಕನ್ನಡದ ಮೊದಲನೆಯ ಪ್ರಣಯ ಕಾವ್ಯವನ್ನು ಕನ್ನಡಿಗರಿಗೆ ಕೊಟ್ಟಿದ್ದಾನೆ. ಪಂಪಾದಿಗಳು ಭಾರತ 
ರಾಮಾಯಣಗಳನ್ನೂ, ತೀರ್ಥಂಕರ ಪುರಾಣಗಳನ್ನೂ ಕೊಟ್ಟರೆ, ನಾಗವರ್ಮನು ಬಾಣನನ್ನು ಕನ್ನಡಿಗರಿಗೆ ಪರಿಚಯ ಮಾಡಿಸಿ 
ಪ್ರೇಮಶ್ಶಂಗಾರದ ರಸದೂಟವನ್ನು ಒದಗಿಸಿದ್ದಾನೆ. 

ಇವನ ಭಾಷಾಂತರ ಕ್ರಮವನ್ನು ತಿಳಿಸಲು “ಸತಿ? ಯ ಪದ್ಧತಿಯನ್ನು ಕುರಿತ ಬಾಣನ ವಚನಗಳನ್ನೂ ನಾಗವರ್ಮನ 
ಪದ್ಯಗಳನ್ನೂ ಕೊಡಬಹುದಾಗಿದೆ. 
ಬಾಣ : 

ಯದೇತದನುಮರಣ೦ ನಾಮ ತದತಿನಿಷ್ಠಲಂ। ಅವಿದ್ವಜ್ಜನಾಚರಿತ ಏಷಮಾರ್ಗಃ. ಮೋಹವಿಲಸಿತಮೇತತ್‌, 
ಅಜ್ಞಾನಪದ್ಧತಿರಿಯಂ, ರಭಸಾಚರಿತಮಿದಂ, ಕ್ಷುದ್ರದೃಷ್ಟಿರೇಷಾ, ಅತಿ ಪ್ರಮಾದೋಯಂ, ಮೌರ್ಯುಸ್ಥಲಿತಮಿದಂ., 
ಯದುಪರತೇ ಪಿತರಿ ಭ್ರಾತರಿ ಸುಹೃದಿ ಭರ್ತರಿ ವಾ ಪ್ರಾಣಾಃ ಪರಿತ್ಯಜ್ಯಂತೇ। ಸ್ವಯಂ ಚೇನ್ನ ಜಹತಿ ನ ಪರಿತ್ಕಾಜ್ಯಾಃ ಅತ್ರ 
ಹಿ ವಿಚಾರ್ಯಮಾಣೇ ಸ್ವಾರ್ಥ ಏವ ಪ್ರಾಣಪರಿತ್ಯಾಗೋಯಂ ಅಸಹ್ಯಶೋಕವೇದನಾ ಪ್ರತೀಕಾರತ್ವಾದಾತ್ಮನಃ॥ ಉಪರತಸ್ಯ ತು ನ 
ಕಮಪಿ ಗುಣಮಾವಹತಿ। ನ ತಾವತ್ತಸ್ಕಾಯಂ ಪ್ರತ್ಯುಜ್ಜೀವನೋಪಾಯಃ, ನ ಧರ್ಮೋಪಚಯ ಕಾರಣಂ, ನ ಶುಭ 
ಲೋಕೋಪಾರ್ಜನಹೇತುಃ, ನ ನಿರಯಪಾತಪ್ರತೀಕಾರಃ, ನ ದರ್ಶನೋಪಾಯಃ ನ ಪರಸ್ಪರ ಸಮಾಗಮನಿಮಿತ್ತಂ। 
ಅನ್ಯಾಮೇವ ಸ್ವಕರ್ಮಫಲಪಾಕೋಪಚಿತಾಮಸಾವವಶೋನೀ ಯತೇ ಭೂಮಿಂ। ಅಸಾವಪ್ಯಾತಘಾತಿನಃ ಕೇವಲಮೇನಸಾ 
ಸಂಯುಜ್ಯತೇ। ಜೀವಂಸ್ತು ಜಲಾ೦ಜಲಿ ದಾನಾದಿನಾ ಬಹೂಪಕರೋತ್ಯುಪರತಸ್ಯಾತ್ಮನಶ್ಚ ಮೃತಸ್ತುನೋಭಯಸ್ಕಾಪಿ। ಸ್ಮರ 
ತಾವತ್‌ ಪ್ರಿಯಾಮೇಕಪತ್ನೀಂ ರತಿಂ ಭಗವತಿ ಭರ್ತರಿ ಮಕರಕೇತೌ ಸಕಲಾಬಲಾಜನ ಹೃದಯಹಾರಿಣಿ ಹರ 
ಹುತಭುಗ್ಗಗ್ಬೇಪ್ಯವಿರಹಿತಾಮಸಾಭಿಃ। ಪೃಥಾಂ ಚ ವಾರ್ಟೇಯೀಂ ಶೂರಸೇನ ಸುತಾಮಭಿರೂಪೇ 
ಸಾವಜ್ಞವಿಜಿತಸಕಲರಾಜಕಮೌಲಿ ಕುಸುಮವಾಸಿತಾಶೇಷ ಪಾದಪೀಠೇ ಪತ್ಯಾವಖಿಲಭುವನಬಲಿಭಾಗ ಭಜಿ ಪಾಂಡಾ 
ಕಿ೦ದಮಮುನಿಶಾಪಾನಲೇಂಧನತಾಮುಪಗತೇಪ್ಯಪರಿತ್ಯಕ್ರಜೀವಿತಾಂ ಉತ್ತರಾಂ ಚ ವಿರಾಟ ದುಹಿತರಂ ಬಾಲಾಂ 
ಬಾಲಶಶಿನೀವ ನಯನಾನಂದ ಹೇತೌ ವಿನಯವತಿ ವಿಕ್ರಾಂತೇ ಚ ಪಂಚತ್ವಮಭಿಮನ್ಯಾವಗತೇಪಿ ಧೃತ ದೇಹಾಂ 
ದುಃಶಲಾಂ ಚ ಧೃತರಾಷ್ಟ್ರದುಹಿತರಂ ಭಾತೃಶತೋತ್ತಂಗಲಾಲಿತಾಮತಿಮನೋಹರೇ ಪರಪರಪದಾನ ಎ ವರ್ಧಿತಮಹಿಮ್ನು 
ಸಿಂಧುರಾಜೇ ಜಯದ್ರಥೇರ್ಜುನೇನ ಲೋಕಾಂತರಮುಪನೀತೇಪ್ಯ ಕೃತಪ್ರಾಣಪರಿತ್ಯಾಗಾ೦। ಅನ್ಯಾಶ್ಚ ರಕ್ಷಃ ಸುರಾಸುರ ಮುನಿ 


ಮನುಜಸಿದ್ಧಗಂಧರ್ವಕನ್ಯಕಾಭರ್ತೃರಹಿತಾಃ ಶ್ರೂಯಂತೇ ಸಹಸ್ರಶೋವಿಧ್ಯತ ಜೀವಿತಾ। ಪ್ರೋನ್ಮುಚ್ಯೇತಾಪಿ ಜೀವಿತಂ 
ಸಂದಿಗ್ಫೋಪ್ಯಸ್ಯ ಸಮಾಗಮೋ ಯದಿ ಸ್ಕಾತ್‌ ॥ - 
ನಾಗವರ್ಮ : 
ಸತ್ತವರೇಟ್ಟರೆ ಪೇಟೊಡ 
ಸತ್ತೊಡೆ ತಮ್ಮಟಲಿನಳವಿಯಂ ಮಲ್ಗೆಸಲೆಂ 
ದುತ್ತವಳಿಕೆಯೊಳೆ ಸಾವರ್‌ 
ಸತ್ತವರವರ್ಗಾವ ಹಿತಮನಾಚರಿಸುವರೋ! 
ಅವರವರ್ಗಾದ ಕರ್ಮಫಲಮಿರ್ಪೆಡೆ ಬೇಣದಟಿಂದೆ ಮೇಲೆ ಕೂ 
ಡುವರೊಡಸತ್ತರೆಂಬೊಡದು ಕೂಡದು ಕೇವಲಮಾತ್ಮಘಾತ ದೋ 
ಷವೆ ಪೆಣತಿಲ್ಲ ಸತ್ತರೊಡಸಾಯದೆ ನಿಂದೊಡೆ ಮಾಡಲಕ್ಕುಮಿ 
ತ್ತವರ್ಗೆ ಜಲಾಂಜಲಿಪ್ರಭೃತಿ ದಾನವಿಶೇಷಮಹೋಪಕಾರಮಂ 


ಸತ್ತಳೆ ಕಾಮದೇವನ ಪರೋಕ್ಷದೊಳಾ ರತಿ ಪಾಂಡು ಸತ್ತೊಡಂ 
ಸತ್ತಳೆ ಕುಂತಿ ಮತ್ತಮಭಿನಮನ್ಯುಕುಮಾರಕನಂದು ಸತ್ತೊಡೇ 
ನುತ್ತರೆ ಸತ್ತಳೇ ನೆಗಟ್ಟ ಸಿಂಧುಪಾಲಕನಂದು ಸತ್ತೊಡಂ 

ಸತ್ತಳೆ ದುಶ್ಯಳಾವನಿತೆಯೆಂಬಿವು ನೀವಜೆದಂದಮಲ್ಲವೇ 


ಬಾಣನ ಕಥಾಪ್ರಶಿಪಾದನಕ್ರಮವನ್ನನುಸರಿಸಿದ್ದಾನೆ. ಆಯಾ ಪಾತ್ರಗಳ ಮೂಲಕವೇ ಕಥೆಯೊಳಗಿನ ಕಥೆಯನ್ನು ಹೆಣೆದಿದ್ದಾನೆ. 
ಜನ್ಮಾಂತರ ಕಥೆಗಳು ಇದ್ದ ಹಾಗೆ ಇವೆ. ಬಾಣಭಟ್ಟನೂ, ಆತನ ಮಗ ಭೂಷಣಭಟ್ಟನೂ ಇಜ್ಜೋಡಾಗಿ ಬರೆದ ಮೂಲವನ್ನು 
ಒಕ್ಕೈಯಾಗಿ ಒಂದೇ ವ್ಯಕ್ತಿತ್ವದಲ್ಲಿ ನಿರ್ಮಿಸಿದ್ದಾನೆ. ಸಂಸ್ಕೃತಸಾಹಿತ್ಯ, ಉಪನಿಷತ್ತು, ವ್ಯಾಸ ವಾಲ್ಮೀಕಿಗಳು, ಭಾಸ ಕಾಳಿದಾಸರ 
ರಸಪ್ರಧಾನತೆಯನ್ನೂ ಸರಳತೆಯನ್ನು ಹಿ೦ದಿಟ್ಟು ಚಮತ್ಕಾರ ಪ್ರೌಢಿಮ ಶಬ್ಬಾರ್ಥಾಲಂಕಾರಗಳಿಗೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಟ್ಟ 
ಹೊಸರುಚಿಯ ಪ್ರತಿಬಿಂಬವಿದರಲ್ಲಿ ತಕ್ಕಷ್ಟು ಇದ್ದರೂ, ಕನ್ನಡಿಸುವಾಗ ಬಿಡುವುದು ಬಿಟ್ಟು, ಇಟ್ಟದ್ದು ಎದ್ದು ನಿಂತು, ಎರಡು 
ಪ್ರೇಮಕಥೆಗಳ ಪಾತ್ರರಸಪೋಷಣೆಗಳು ಮುಂದಾಗಿ, ಕನ್ನಡದ ಸೌಲಭ್ಯದಲ್ಲಿ ಕಾದಂಬರಿ ನಾಗವರ್ಮನ ನುಡಿಬೆಡಗಿನಲ್ಲಿ 
ನಿರ್ದೋಷವೂ ಸೇವ್ಯವೂ ಆಗಿದೆ. 
ರನ್ನ - ೯೯೩ 
೧ 

ಪಂಪ, ಪೊನ್ನ, ರನ್ನರು ರತ್ನತ್ರಯಗಳೆಂದು ಹೇಳುವ ವಾಡಿಕೆ ಒಂದಿದೆ. ಇದಕ್ಕೆ ರನ್ನನೂ, ನಾಗಚ೦ದ್ರನೂ 
ಕಾರಣರು; ರನ್ನನ ಮಾತು : 

ಜಗದೊಳಗಾದಿಪುರಾಣ೦ 

ನೆಗಟ್ಟುದು ಮುನ್‌ ಪಂಪನಿಂದೆ ಪೊನ್ನಿಗನಿಂದಂ 

ನೆಗಟ್ಟುದು ಶಾಂತಿಪುರಾಣಂ 

ನೆಗಟ್ಟುದು ಕವಿರತ್ನನಿ೦ದಮಜಿತಪುರಾಣ೦ 


ಉಪಮಾತೀತಮೆನಿಪ್ಪಾ 

ದಿಪುರಾಣದ ರೇಖೆಗಂ ಬರಲ್‌ ನೆಟೆಗುಮೆ ಶಾಂ 
ತಿಪುರಾಣದ ರೇಖೆಗಮಜಿ 

ತುರಾಣದ ರೇಖೆಗಂ ಪುರಾಣದ ಕೃತಿಗಳ್‌? 


ಕವಿಜನದೊಳ್‌ ರತ್ನತ್ರಯ 
ಪವಿತ್ರರೆನೆ ನೆಗಟ್ಬ ಪಂಪನುಂ ಪೊನ್ನಿಗನುಂ 
ಕವಿರತ್ನನುಮೀ ಮೂವರ್‌ 


ಕವಿಗಳ್‌ ಜಿನಸಮಯದೀಪಕರ್‌ ಪೆಜಣರೊಳರೇ (ಅಜಿತ. ೧೨-೩೫-೩೭) 
ಇದನ್ನೆತ್ರಿಕೊಂಡು ನಾಗಚ೦ದ್ರನು - 


ಮನ್ನಿಸುಗೆ ಕೃತಿಗೆ ಸೌಭಾ 

ಗ್ಯೋನ್ನತಿಯಂ ಸುಕವಿ ಪಂಪನಾದಿಮರಾಣಂ 

ಪೊನ್ನನ ಶಾಂತಿಪುರಾಣ೦ 

ರನ್ನನ ಕೃತಿರತ್ಸಮೆನಿಸಿದಜಿತಪುರಾಣಂ (ಮಲ್ಲಿನಾಥ. ೧-೨೫) 


ರನ್ನನು ಅಜಿತಪುರಾಣವನ್ನು ೯೯೩ ರಲ್ಲಿ ಬರೆದುದಾಗಿ ತಾನೇ ಹೇಳಿರುವನು: 
ಶಕವರ್ಷಂ ಪಂಚದಶಾ 
ಧಿಕ ನವಶತಮಾಗೆ ವಿಜಯಸಂವತ್ತರ ಕಾ 
ರ್ತಿಕ ನಂದೀಶ್ವರದಿನದೊಳ್‌ 
ಪ್ರಕಟಿಸಿದದು ರತ್ನನಿಂದಮಜಿತಪುರಾಣಂ (೧೨-೫೪) 


ಸೌಮ್ಯ ಸಂವತ್ಸರದಲ್ಲಿ ತಾನು ಉದಯಿಸಿದೆನೆಂದು (೧೨-೪೭) ಹೇಳಿರುವುದರಿಂದ ೯೪೯ರಲ್ಲಿ ಹುಟ್ಟಿದಂತಾಯಿತು; ಇದನ್ನು 
ಬರೆದಾಗ ೪೪ ವಯಸ್ಸಾಯಿತು. 

ಗುರುಗಳಜಿತಸೇನಾಚಾರ್ಯರಿಂದ್ರಾದಿವಂದ್ಯಾ 

ಚರಿತರಜಿತಶೌರ್ಯಸ್ವಾಮಿ ಚಾವುಂಡರಾಯಂ (೪೮) 
ಎಂಬ ಮಾತು ಚಾವುಂಡರಾಯನ ಹತ್ತಿರಕ್ಕೆ ರನ್ನನನ್ನು ತರುತ್ತದೆ. ಬೆಳ್ಗೊಳದಲ್ಲಿ ಬಂಡೆಯ ಮೇಲೆ ಈತನ ಹೆಸರೂ ಕೆತ್ತಿದೆ 
`"ಶ್ರೀಕವಿರತ್ನಂ” ಎಂದು. 

ಅಜಿತಪುರಾಣದಲ್ಲಿ ತಾನು ಮತ್ತು ಮೂರು ಗ್ರಂಥಗಳನ್ನು ಬರೆದಿರುವುದಾಗಿ ಹೇಳಿದ್ದಾನೆ : 

ಕರಮೆಸೆದುವು ರತ್ನತ್ರಯ 

ಪರಿಕಲದೆ ಪರಶುರಾಮಚರಿತಂ ಚಕ್ರೇ 

ಶ್ವರಚರಿತಮಜಿತತೀರ್ಥೆ 

ಶ್ಚರಚರಿತ೦ ರತ್ನನಿಂದ ಭುವನತ್ರಯದೊಳ್‌ (೧೨- ೪೨) 
ಪರಶುರಾನ ಚರಿತದಲ್ಲಿ ಜೈನಸಂಪ್ರದಾಯಕ್ಕನುಸಾರವಾಗಿ ಕಥೆಯಿರಬಹುದು: ಕೃತಿಪತಿ “ಸಮರ ಪರಶುರಾಮ” ನೆಂಬ 
ಬಿರುದುಳ್ಳ ಚಾವುಂಡರಾಯನಿರಬಹುದು; ಹಾಗೆಯೇ, ಚಕ್ರೇಶ್ವರ ಚರಿತವೂ “ಗಂಗಮಂಡಲ ಚಕ್ರೇಶ್ವರ ಕಟಕೋತ್ತಮ 
ನಾಯಕ ವಿರಚನೆಯಿನನರ್ಫ್ಯರತ್ನಮಾದ೦ ರತ್ನಂ” ಎಂಬ ಸಾಹಸಭೀಮ ವಿಜಯದ ವಾಕ್ಯವನ್ನು ನೋಡಿದರೆ 
ಚಾವುಂಡರಾಯನ ವಿಷಯವಾದ ಗಂಥವಿರಬಹುದೆಂದು ಕವಿಚರಿತೆಕಾರರು ಊಹಿಸುತ್ತಾರೆ. ಇವೆರಡು ಗಂಥಗಳು ಸಿಕ್ಕಿಲ್ಲ. 

ಸಾಹಸಭೀಮವಿಜಯ (ಅಥವಾ ಗದಾಯುದ್ಧ) ಈ ಚಕ್ರೇಶ್ವರ ಚರಿತೆಯಾಗಿದ್ದರೂ ಇರಬಹುದು: ಏಕೆಂದರೆ ಅದರ 
ಆಶ್ವಾಸಾ೦ತ ಗದ್ಯಗಳಲ್ಲಿ “ಚಾಳುಕ್ಯ ಚಕ್ರವರ್ತಿ ಶ್ರೀ ಸಾಹಸಭೀಮ ವಿಜಯದೊಳ್‌” ಎಂದಿದೆ. 


ಕೃತಿ ನೆಗಟ್ಟ ಗದಾಯುದ್ಧಂ 

ಕೃತಿಗೀಶ್ಚರ (ಶಂ?) ಚಕ್ರವರ್ತಿ ಸಾಹಸಭೀಮಂ (೧-೩೨) 
ಎಂಬ ಮಾತೂ ಇದಕ್ಕೆ ಸಹಕಾರಿಯಾಗುತ್ತದೆ. ಆಗ್ಗೆ ಗದಾಯುದ್ಧ ಅಜಿತ ಪುರಾಣಕ್ಕೆ ಮುನ್ನವೇ ಬರೆದಿರಬೇಕಾಗುತ್ತದೆ. 
ಇದರ ಕಾಲವನ್ನು ತಿಳಿಸುವ ಪದ್ಯ ಕೆಟ್ಟು ಸಂದೇಹಾಸ್ಪದವಾಗಿದೆ : 

ಶಕ ಸಮಗತಿ ಯತುಯುಗ ಶಶಿ 

ನಿಕರಾಂಕಂ ಚಿತ್ರಭಾನು [ಸಂವತ್ಸರ] ಕಾ 

ರ್ತಿಕ ಸಿತ ಸಪ್ತಮಿ [ದಿನದೊಳ್‌] 


ಸುಕರಂ ಬುಧಸೇವ್ಯಮಾಯ್ತು ರನ್ನನ ಕಾವ್ಯಂ”? (೧೦- ೨೩) 


ಚಿತ್ರಭಾನುವನನು ಮುಖ್ಯವಾಗಿಟ್ಟುಕೊಂಡರೆ ಕ್ರಿ.ಶ. ೯೮೨ ಆಗುತ್ತದೆ: ಶಕಸಂಖ್ಯೆ ಸ್ಪಷ್ಟವಾಗಿಲ್ಲ. ಶಕ (೬೬೨+ ೧) 
= ೯,೪೨ ಎಂದಾದರೆ ೧೦೨೦ ಆಗುತ್ತದೆ. ಗತಿ ಸಮ ಎಂದೋದಿದರೆ ಶಕ ೯೨೪ ಎಂದರೆ ೧೦೦೨, ೯೦೪ ಆದರೆ 
೯೮೨ ಆಗುತ್ತದೆ. ಗಂಥದ ವೀರರಸವನ್ನೂ ಉತ್ಕೃಷ್ಟ ಕವಿತಾಶಕ್ತಿಯನ್ನೂ ನೋಡಿದರೆ ಕವಿ ೩೩ ವರ್ಷದ ರನ್ನನೇ ಎಂದು 
ಊಹಿಸಬೇಕಾಗುತ್ತದೆ. ಆಗ ರಾಜನು ತೈಲಪನಾಗುತ್ತಾನೆ (೯೭೩- ೯೯೭), ಸತ್ಯಾಶ್ರಯನ ಕಾಲ ೯೯೭- ೧೦೦೯. 

ಹೀಗೆ ಉಳಿದಿರುವ ರನ್ನನ ಎರಡು ಗಂಥಗಳಲ್ಲಿ ಅಜಿತಪುರಾಣ ೯೯೩ ಖಂಡಿತ; ಸಾಹಸಭೀಮ ವಿಜಯ, ೯೮೨೨ 
ಸಂದೇಹ. 

ವಿ 

ರನ್ನನ ಜೀವನಚರಿತೆಯನ್ನು ಅವನ ವಾಕ್ಯಗಳಿಂದಲೇ ಕಟ್ಟಬಹುದು. ಸೌಮೃಸಂವತ್ತರದಲ್ಲಿ ಹುಟ್ಟಿದನು: 

ಮುದುವೊಳಲಲ್ಲಿ- (ಈಗಿನ ಮುಧೋಳ್‌). 

ಬೆಳುಗಲಿಯಯ್ನೂಅಲಖೊಳ 

ಗ್ಲ್ಗಳಮೆನಿಸುವ ಜ೦ಬುಖಂಡಿಯೆಟ್ಟತ್ತರ್ಕಂ 

ತಿಳಕಮೆನೆ ನೆಗಟ್ಬ ಮುದುವೊಟ 

ಲೊಳೆ ಪಟ್ಟಿ ಸುಪುತ್ತನೆನಿಸಿದಂ ಕವಿರತ್ನಂ (ಅಜಿತ. ೧೨-೪೪) 
ಬಳಾಗಾರರ ವಂಶದಲ್ಲಿ- 

ಬೆಳುಗರೆ ನಾಡೊಳ್‌ ಪಟ್ಟದ, 

ಬಳೆಗಾಅರ ಕುಲದೊಳೆಟಿದ, ಜಿನಶಾಸನಮಂ 

ಬೆಳಗುವ ಚಕ್ರೇಶ್ವರ ಮಂ 

ಡಳೇಶ್ವರಂ ಬೆಸಸೆ ನೆಗಟ್ಟ, ಕವಿ ಕವಿರತ್ನಂ (೪೩) 


ದ್ವಿಜವಂಶದ್ವಜ ವೈಶ್ಯ 
ಧ್ವಜರೆನ್ನದರೊಳರೆ ಪಂಪನಂ ರತ್ನನುಮಂ (೩೯) 


ದಕ್ಷಿಣಕ್ಕೆ ಹೋಗಿ ಶ್ರವಣಬೆಳ್ಗೊಳದಲ್ಲಿ ಅಜಿತಸೇನಾಚಾರ್ಕರಿ೦ಂದ ವಿದ್ಯೆಯನ್ನೂ. ಚಾವುಂಡರಾಯನಿಂದ ಆಶ್ರಯವನ್ನೂ 
ಪಡೆದನು. ಹೆಸರನ್ನು ಬೆಟ್ಟದ ಮೇಲೆ ಕೆತ್ತಿಸಿದನು. ಗೊಮ್ಮ ಟವಿಗ್ರಹವನ್ನು ಪೂಜಿಸಿದನು. ಅಜಿತಪುರಾಣವನ್ನು ಬರೆಯಿಸಿದ 
ತನ್ನ ಆಶ್ರಯದಾತೆ ಅತ್ತಿಮಬ್ಬೆ ಬೆಟ್ಟವನ್ನು ಹತ್ತಿದ್ದನ್ನು ಹೇರುವನು: 


ಉನ್ನತ ಕುಕ್ಕುಟೇಶ್ವರ ಜಿನೇಶ್ವರನ೦ ಜಿನಭಕ್ತೆ ಪೋಗಿ ಕಾ 

ಣ್ಲನ್ನೆಗಮನ್ನಮಂ ಬಿಸುಟು ಪವರ್ತಮಂ ಪರಿದೇಜ್‌* ತಜ್ಜಿನಾ 

ಸನ್ನದೊಳತ್ತಿಮಬ್ಬೆಗೆ ಪಥಶ್ರಮಮಾಅಲಕಾಲವೃಷ್ಟಿಯಾ 

ಯೆನ್ನದೊ ದೇವಭಕ್ತಿಗದು ಜೋದ್ಯಮೆ ಕೊಳ್ಳವೆ ಪುಷ್ಪವೃಷ್ಟಿಗಳ್‌ (೧-೬೧) 
ತನಗೆ ಜಕ್ಕಿ ಶಾಂತಿ ಎಂದು ಇಬ್ಬರು ಹೆಂಡತಿಯರು; ತನ್ನ ಮಕ್ಕಳಿಬ್ಬರಿಗೆ ತನ್ನಿಬ್ಬರು ದಾತರ ಹೆಸರಿಟ್ಟು, ರಾಯ, ಅತ್ತಿಮಬ್ಬೆ 
ಎಂದು ಕರೆದು, ಅವರಿಗೆ ತನ್ನ ಎರಡು ಕೃತಿಗಳನ್ನು ಅಂಕಿತ ಮಾಡಿರುವನು. 

(೧೨-೫೦-೫೩) 
ನೆಗಟ್ಟವರಿರ್ವರ ಪೆಸರ್ಗಂ 
ನೆಗಟ್ಟುವು ತನ್ನೆರಡುಮುದ್ರಕೃತಿಗಳ್‌ ರಾಯಂ 


2 ಶೀ ರಾಮಾನುಜಯ್ಗಂಗಾರ್ಗರ ತೃತೀಯ ಮುದಣ, ೧೯೨೫ 
JY ಗ ್ರೆ ಲ ತಪ್‌ 


ಮಗನತ್ತಿಮಬ್ಬೆ ಮಗಳೆನೆ 
ನೆಗಚ್ಬಿಂ ಸಂತಾನವೃದ್ಧಿಯಿಂ ಕವಿರತ್ನಂ (೫೩) 


ಮೊದಲು ಸಾಮಂತರಲ್ಲಿಯೂ ಮಂಡಲೇಶ್ಚರರಲ್ಲಿಯೂ ಇದ್ದು, ಕಡೆಗೆ ಚಾಳುಕ್ಯ ಚಕ್ರವರ್ತಿ ತೈಲಪನಲ್ಲಿ ಸೇರಿ, 
ಯುವರಾಜನಾದ ಸತ್ಯಾಶ್ರಯನನ್ನು ನಾಯಕನಾಗಿಟ್ಟುಕೊಂಡು ಸಾಹಸಭೀಮ ವಿಜಯವನ್ನು ಬರೆದು ಕವಿಚಕ್ರವರ್ತಿ ಎಂಬ 
ಬಿರುದನ್ನೂ, ರಾಜಮರ್ಯಾದೆಗಳನ್ನೂ, ಬತ್ತಗಾವೆ ಎಂಬ ಜಹಗೀರನ್ನೂ ಪಡೆದನು (೧೨ - ೪೯). “ಕವಿರತ್ನ”, “ಕವಿತಿಲಕ” 
ನಾದನು. ಈ ತನ್ನ ಕವಿತಾಪ್ರಶಸ್ತಿಯ್ನು ನಿಶ್ಶೆಂಕೆಯಿ೦ದ ಘೋಷಿಸಿರುವನು (ಪ್ರಶಸ್ತಿ ತಾನೇ ಬರೆದದ್ದಾದರೆ). 
ಅಜಿತಪುರಾಣದಲ್ಲಿ : 
ಕವಿಮುಖಚಂದ್ರಂ ಕವಿಚ 
ಕ್ರವರ್ತಿ ಕವಿರಾಜಶೇಖರಂ ಕವಿರಾಜ೦ 
ಕವಿಜನ ಚೂಡಾರತ್ನಂ 
ಕವಿತಿಲಕ೦ ಕವಿಚತುರ್ಮುಖಂ ಕವಿರತ್ನಂ 


ಕೊಂಡಾಟದ ಸಾಮಂತರ 

ಮಂಡಳಿಕರ ಸಕಲ ಚಕ್ರವರ್ತಿಗಳ ಸಭಾ 
ಮಂಡಲದೊಳುಭಯಕವಿಮುಖ 
ಮಂಡನಮಾಗಿರ್ಪ ರತ್ನಮೀ ಕವಿರತ್ನಂ 


ವಸುಧೆಯೊಳಗೊಂದು ರತ್ನಮಿ 
ದೆಸೆದಿರ್ದುದು ಪಲವು ರತ್ನಮಿಲ್ಲೆಂಬಿನಮೇಂ 
ಮಸುಳಿಸಿದನೊ ಬಹುರತ್ನಾ 

ವಸುಂಧರಾ ಎಂಬ ವಾಕ್ಕಮಂ ಕವಿರತ್ನಂ 


ಅವನಿಪರೊಳ್‌ ನಿಜಭುಜ ಚ 

ಕ್ರವರ್ತಿ ರಣಜಯಕೆ ತೈಲನೆಂತಸಹಾಯಂ 
ಕವಿಗಳೊಳಮಂತೆ ಕವಿ ಚ 

ಕ್ರವರ್ತಿ ಕವಿರತ್ನನಂತು ಕೃತಿಗಸಹಾಯಂ 


..ಕವಿತಾಸಾಮ್ರಾಜ್ಯಮಂ೦ ತಾಳ್ವಿದು 
ನ್ನೃತಿಯಿಂದಂ ಕವಿಚಕ್ರವರ್ತಿವೆಸರೇ೦ ರನ್ನಂಗೆ ಮೆಯ್ವೆತ್ತುದೋ (೧-೮೧-೮೫) 


ಕವಿಗಳಿವರಿರ್ವರೇ ಪು 

ಣ್ಯವ೦ತರಿರ್ವರೆ ಕೃತಾರ್ಥರಿರ್ವರೆ ಸುಭಗರ್‌ 
ಕವಿತಾಗುಣಾರ್ಣವ೦ ಮೇಣ್‌ 

ಕವಿರತ್ನಂ ಮೇಣ್‌ ಗುಣಕ್ಕೆ ಮಚ್ಚರಮುಂಟೇ! 


ತ್ರಿಜಗದೊಳಾದಿಪುರಾಣಮ 

ನಜಿತಪುರಾಣಮುಮನೆಸೆಯೆ ಪೇಟ್ಟುದಜೆ೦ದಂ 

ದ್ವಿಜವಂಶದ್ವಜ ವೈಶ್ಯ 

ಧ್ವಜರೆನ್ನದರೊಳರೆ ಪಂಪನಂ ರತ್ನನುಮಂ (೧೨-೩೯, ೩೯ ಅ) 
ಗದಾಯುದ್ಧದಲ್ಲಿ ಕ 


ಮೊದಲೊಳ್‌ ಸಾವಂತರಿನಿನಿ 
ಸುದಿತೋದಿತನಾಗಿ ಮಂಡಲೇಶ್ವರನಿಂದ 
ಭ್ಯುದಯಪರನೆನಿಸಿ ಚಕ್ರಿಯಿ 
ನುದಯಪರಂಪರೆಯನೆಯ್ದಿದಂ ಕವಿರನ್ನಂ 


ಪಡೆಯೆಡೆಯ ಕಡೆಯ ಬಡವರ್‌ 

ಕುಡೆ ಪಡೆದನೊ ಚಕ್ರವರ್ತಿಯೊಳ್‌ ತೈಲಪನೊಳ್‌ 
ಪಡೆದಂ ಮಹಿಮೋನ್ನತಿಯಂ 

ಪಡೆದಂ ಕವಿಚಕ್ರವರ್ತಿವೆಸರಂ ರನ್ನಂ 


ಆರಾತೀಯ ಕವೀಶ್ವರ 

ರಾರು೦ ಮುನ್ನಾರ್ತರಿಲ್ಲ ವಾಗ್ದೇವಿಯ ಭಂ 
ಡಾರದ ಮುದ್ರೆಯನೊಡೆದಂ 
ಸಾರಸ್ವತಮೆನಿಪ ಕವಿತೆಯೊಳ್‌ ಕವಿರತ್ನಂ 


ಕನ್ನಡಮೆರಡಜುನೂಜಅ 

ಕನ್ನಡಮಾ ತಿರುಳ ಕನ್ನಡಂ ಮಧುರಮ್ಯೋ 
ತ್ಹನ್ನಂ ಸಂಸ್ಕೃತಮೆನೆ ಸಂ 

ಪನ್ನಂ ನೆಗಟ್ಟುಭಯಕವಿಎಯೊಳ್‌ ಕವಿರನ್ನಂ 


ರತ್ನಪರೀಕ್ಷಕನಾಂ ಕೃತಿ 
ರತ್ನಪರೀಕ್ಷಕನೆನೆಂದು ಫಣಿಪತಿಯ ಫಣಾ 
ರತ್ನಮುಮಂ ರನ್ನನ ಕೃತಿ 
ರತ್ನಮುಮಂ ಪೇಟ್‌ ಪರೀಕ್ಷಿಪಂಗೆಂಟೆರ್ದೆಯೇ 
(೧-೩೪, ೩೭, ೩೮, ೪೨, ೪೪) 
೩ 
ಅಜಿತ ಪುರಾಣ (೯೯೩) : ಈ ಧಾರ್ಮಿಕಗ್ರಂಥವನ್ನು ರನ್ನನು ೯೯೩ ರಲ್ಲಿ ದಾನಚಿಂತಾಮಣಿಯಾದ ಅತ್ತಿಮಬ್ಬೆಗಾಗಿ 
ಬರೆದನು. ಪಂಪನ ಮತ್ತು ಪೊನ್ನನ ಪುರಾಣಗಳ ಜೊತೆಗೆ ಇದೂ ಸೇರುವುದೆಂದು ಹೊಗಳಿರುವನು. ಭವಾವಳಿಯ 
ತೊಡಕಿಲ್ಲದ ಎರಡನೆಯ ತೀರ್ಥಂಕರನ್ನು ಆಯ್ದುಕೊಂಡು ವೈರಾಗ್ಯದ ಪರಮಾವಧಿಯ ವರ್ಣನೆಯಿಂದಲೂ, ಭಕ್ತಿಯ 
ಪರಾಕಾಷ್ಠೆಯಿ೦ದಲೂ ಲಘುವಾದ ಕಾವ್ಯವೊಂದನ್ನು (೧೨ ಆಶ್ವಾಸ, ೭೮೦ ಪದ್ಯಗಳು) ನಿರ್ಮಿಸಿದ್ದಾನೆ. ಸಗರ ಚಕ್ರವರ್ತಿಯ 
ಕಥೆಯನ್ನು ಜೋಡಿಸಿದ್ದಾನೆ. ಮತಪಕ್ರಿಯೆಗಳಿಂದಲೂ, ಪುರಾಣಪ್ರತಿಪಾದನಕ್ರಮದಿ೦ದಲೂ, ಕವಿಗೆ ಪ್ರತಿಭಾಪ್ರದರ್ಶನಕ್ಕೆ 
ಅವಕಾಶ ಹೆಚ್ಚು ಸಿಕ್ಕಿಲ್ಲ: ಆದರೂ ವೈರಾಗ್ಯವನ್ನು ಬೋಧಿಸುವ ಭಾಗದಲ್ಲಿ (೨-೫೦- ೧೧೨) ಕೆಲವು ಪದ್ಯಗಳು ಕನ್ನಡ 
ಸಾಹಿತ್ಯದಲ್ಲಿ ಎಣೆಯಿಲ್ಲದುವು ಎಂದು ಹೇಳಬಹುದು. ಅತ್ತಿಮಬ್ಬೆಯನ್ನು ಸ್ತುತಿಸುವ ಭಾಗವೂ ಗೌರವ ವಿಶ್ವಾಸಗಳಿಂದ ಕೂಡಿ 
ಹೃದಯಂಗಮವಾಗಿವೆ;`* ಆ ಕಾಲದ ಶ್ರೀಮಂತರು ಮತಪ್ರಚಾರಕ್ಕಾಗಿ ಮಾಡುತ್ತಿದ್ದ ಸಹಾಯವೂ, ಅವರ ಭಕ್ತಿಯೂ, 
ಜೀವನಚಿತವೂ ಗಂಭೀರವಾಗಿ ಬಂದಿವೆ. ಅತ್ತಿಮಬ್ಬೆಯ ಹಿರಿಯರು ಮಲ್ಲಪ ಪುನ್ನಮಯ್ಯರು ಪೊನ್ನನಿಂದ 
ಶಾಂತಿಪುರಾಣವನ್ನು ಬರೆಯಿಸಿದರು; ತಾನು ಅದರ ಪ್ರತಿಗಳನ್ನುಮಾಡಿಸಿದ್ದಲ್ಲದೆ, ರನ್ನನಿಂದ ಅಜಿತಪುರಾಣವನ್ನು 
ಬರಸಿದಳು. 


2 ಶಕ ೯೨೯ನೆಯ ಲಕ್ಕುಂಡಿಯ ಶಾಸನವನ್ನು ನೋಡಿ. ಅಜಿತಪುರಾಣದ “ಉನ್ನತ ಕುಕ್ಕುಟೇಶ್ವರ'' ಎಂಬ ಪದ್ಯ ಇದರಲ್ಲಿದೆ. 
(Bomaby Karnataka Inscriptions, Vol. |, Part I, No. 52.) 


ಪಂಪ ಪೊನ್ನರ ಪ್ರಭಾವವನ್ನು ರನ್ನನು ಸಂಪೂರ್ಣವಾಗಿ ಹೀರಿದ್ದನು: ಆದರೆ ತನ್ನದೇ ಆದ ಒಂದು 
ಸರಳತೆಯನ್ನೂ ರಸಘಟ್ಟಿಯನ್ನೂ, ತಿಳಿನುಡಿಯನ್ನೂ ಈ ಕಾವ್ಯದಲ್ಲಿ ಪ್ರದರ್ಶಿಸಿರುವನು. ಹೇಳಿದ ಅರ್ಥವನ್ನು ಒತ್ತಿಒತ್ತಿ 
ಮನಸ್ಸಿಗೆ ಹಿಡಿಸುವ ಶಕ್ತಿ ರನ್ನನ ಒಂದು ವೈಶಿಷ್ಟ್ಯ. 

ಜೈನಧರ್ಮವನ್ನು ವಿಶದವಾಗಿ ಸಾರವಾದುದೊಂದನ್ನೂ ಬಿಡದಂತೆ ಹೇಳಿರುವೆನೆಂದು ತಿಳಿಸಿದ್ದಾನೆ. ಒಟ್ಟಿನ ಮೇಲೆ 
ಈ ಗಂಥದಲ್ಲಿ ಕವಿಗಿಂತಲೂ ಶಾಸ್ತಜ್ಞನು ಹೆಚ್ಚು ಕಾಣಿಸಿಕೊಳ್ಳುವನು. ಗದಾಯುದ್ಧದ ಯೌವನದ ಉತ್ಸಾಹವೂ ಕಳಕಳಿಯೂ 
ಕವಿತಾವೇಶವೂ ಇದರಲ್ಲಿ ಮುಳುಗುವ ಸೂರ್ಯನ ಕಾಂತಿಯಂತೆ ತಂಪುಗೊಂಡಿವೆ. 

ಈ ಧೀರ ಶಾಂತ ಶೈಲಿಗೆ ಕೆಲವು ಉದಾಹರಣೆಗಳನ್ನು ಕೊಡಲಾಗಿದೆ: 


ಅಜೆವು ನೆಗಟೌಯೆಂಬುಭಯಕಾಂಡಮೆ ಮುಕ್ತಿಪಥಕ್ಕೆ ಹೇತುವೆಂ 
ದಣಿಪುವರನ್ಯರಂತವರೊಳೇನೊ ಜಿನಾಗಮಮಂತುಟಲ್ತು ಮಿ 
ಕೃಚೆವಿನ ಮಿಕ್ಕ ನಂಬುಗೆಯ ಮಿಕ್ಕ ನೆಗಟ್ಟೆಯ ಕೂಟದಿಂದಮಾ 
ದಜಿವನಿತರ್ಕಮಾನೆಅಗಿ ಪೊರ್ದುವೆನಕ್ಕಪವರ್ಗಮಾರ್ಗಮಂ (೧-೯) 
ಬಳದೇವ ವಾಸುದೇವರ 
ನಿಟೆಪುದು ಗುಣದೊಳ್ಳು ರಾಮಲಕ್ಷ್ಮಣರಂ ಪೆಂ 
ಪಿಚೆಪುದು ಭೀಮಾರ್ಜುನರುವು 
ನಿಚಿಪುದು ಮಲ್ಲಪನ ಪೊನ್ನಮಯ್ಯನ ಚರಿತಂ 


ಗುರು ಜಿನಚಂದಮುನೀಂದ್ರರ 

ಪರೋಕ್ಷದೊಳ್‌ ತಮ್ಮುತಿರ್ವರು೦ ಪೊನ್ನಿಗನಿಂ 

ಬರೆಯಿಸಿದರ್‌ ಸಕಳೋರ್ವಿಗೆ 

ಪರೆಯಿಸಿದರ್‌ ಸಲೆ ಪುರಾಣಚೂಡಾಮಣಿಯಂ (೧-೩೩,೩೪) 


ಎರಡೆ ವಲಂ ಕುಲವಧುಗಾ 

ಚರಿಸಲ್‌ ಪತಿಯಿಂ ಪರೋಕ್ಷದೊಳ್‌ ಜಿನದೀಕ್ಷಾ 

ಚರಣಂ ಮೇಣ್‌ ಶುಭಚರಿತದೆ 

ಮರಣಂ ಮೇಣಳಿಪಿನಿಂದೆ ಬಾಟ್ವುದು ದೊರೆಯೇ! (೧-೪೬) 


ಶ್ರೀ ಜಿನಧರ್ಮವಿಭೂತಿ ವಿ 

ರಾಜಿತೆಯಂ ಚಕ್ರವರ್ತಿ ಪೂಜಿತೆಯಂ ಭ 
ವ್ಯಾಜಿರಕಲ್ಪಲತಾವಿ 

ಭ್ರಾಜಿತೆಯಂ ಪೊಗಟ ದಾನಚಿ೦ಂತಾಮಣೆಯಂ 


ಉತ್ತಮಗೋತ್ರೋದ್ಧವೆ ಸ 

ದ್ಲತೆ ಮಹಾಸತಿ ವಿನೇಯಚೂಡಾಮಣಿ ತಾ 
ನೆತ್ತುಟೆದರೆತ್ತ ಪಿಕ್ಕುವೊ 

ಡತ್ತಿಯ ಪಣ್ಣತ್ತಿಮಬ್ಬೆಯಲ್ಲದರ ಗುಣಂ 


ಸತಿಯರೊಳಗ್ಗಳದವನೀ 

ಸುತೆಸೀತೆ ಪಲೋಮಸುತೆ ಶಚೀದೇವಿ ಕುಭ್ಯತ್‌ 
ಸುತೆ ಗಂಗೆ ದಕ್ಷಸುತೆ ಭವ 

ಸತಿಯರ್‌ ಸಮನಪ್ಪೊಡಕ್ಕೆ ಮಲ್ಲಪಸುತೆಯೊಳ್‌ 


ಅಂಗನೆಯರೊಳಗೆ ಶೀಲ ಗು 
ಣ೦ಗಳನೊಳಕೊಂಡು ನೆಗಟ್ಟ ರಾಮಾಂಗನೆ ಕಾ 
ಮಾಂಗನೆ ಪಂಕೇರುಹನಾ 

ಭಾಂಗನೆ ಸಮನಕ್ಕೆ ನಾಗದೇವಾಂಗನೆಯೊಳ್‌ 


ನಂಬುಗೆ ಜಿನಮತದಲ್ಲಿ ಮ 

ನಂಬುಗೆ ದರ್ಶನವಿಶುದ್ಧೆಯೆನೆ ನೆಗಟ್ಟ ಜಯಂ 
ತಾಂಬಿಕೆ ಸಲೆ ನೆಗಟ್ಟಜಿತಜಿ 

ನಾಂಬಿಕೆ ಸಮನಪ್ಪೊಡಕ್ಕೆ ತೈಲಾಂಬಿಕೆಯೊಳ್‌ 


ಶೀಲಾಲಂಕೃತೆಯಂ ಗುಣ 
ಮಾಲಾಲಂಕೃತೆತೆಯನಾ ಮಹಾಸತಿಯಂ ಶ್ರೀ 
ತೈಲಾಂಬಿಕೆಯಂ ಪೆಸರ್ಗೊಳೆ 

ಬಾಲೆಯರಂ ಖಳಕಲಂಕಮೇಂ ಪೊರ್ದುಗುಮೇ 


ಅಳುರದು ಕಿರ್ಚು ಮುಟ್ಟದು ವಿಷಾಹಿ ಮಹಾಸತಿಯಿರ್ದ ಮಂಡಲಂ 
ಬೆಳೆವುದು ಬೇಡಿದಂತೆ ಮಿ ಕೊಳ್ಳುದೆನಿಪ್ಪ ಜಸಕ್ಕೆ ನೋಂತ ಭೂ 
ತಿಲಕಪವಿತ್ರೆಯಂ ಗುಣಪವಿತ್ರೆಯನಾ ಸತಿಯಂ ಮಹಾಸತೀ 
ತಿಲಕೆಯನತ್ತಿಮಬ್ಬರಸಿಯಂ ಪೆಸರ್ಗೊಳ್ಳುದು ಪುಣ್ಯಕಾರಣಂ 


ಅದುಕಾರಣದಿಂ, 


ಭ್ರಾಂತೇನಾದಿಪುರಾಣದ 

ಶಾಂತಿಪುರಾಣದ ಸಮಾನಮೆನೆ ಕೃತಿಯಂ ಕ 
ಲ್ದಾಂತಸ್ಥಾಯಿಯನಾಶ್ರಿತ 
ಚಿ೦ತಾಮಣಿಗತ್ತಿಮಬ್ಬೆಗಟ್ಟೆಯೆ ಪೇಟ್ಸ್‌ಂ 


ಜಿನಪುರಾಣಕ್ಕೆ ಏನು ಭಕ್ತಿಗಾಂಭಿರ್ಯದ ಶ್ರುತಿ ಇದು! 
ಮತಿಗೆಟ್ಟು ಜೀವ ಧರ್ಮಾ 
ಮೃತಮಂ ಸೇವಿಸದಧರ್ಮಮಂ ಸೇವಿಸಿ ದು 
ರ್ಗತಿಗಿಟಿದೀ ಜವನೆಂಬಖ 
ಸಿ ತಿನ್ನ ದೈವಕ್ಕೆ ಪೋಗಿ ಪಾಬಂ ಬಿಡುವೈ! 


ಎನಿತೆನಿತು ಕಟೆದ ಭವಮಂ 

ನೆನೆದಪೆ, ಎನಿತೆನಿತು ಭವದ ಬಂಧಗಳಂ ನೀನ್‌ 
ನೆನೆದಪೆ, ಎನಿತೆನಿತೊಡಲಂ 

ನೆನೆದಪೆ, ಎಲೆ ಜೀವ, ನೀನೆ ಪೇಟ್‌ ಪವಣೊಳವೇ? 


ಎನಿತಂ ಕುಕ್ಕುಟಗುದಿದಪೆ, 
ಎನಿತಂ ಕಕ್ಕಟಗಬಲ್ಲಪೈ, ಜೀವನೆ ನೀ 


(೧-೭೦-೭೭) 


ನೆನಿತಂ ಮಲ್ಮಲಮಖುಗುವೆ, 
ಎನಿತಂ ಸಂಸಾರದೊಳಗೆ ತಿಅನೆ ತಿರಿವೈ! 


ಕಡೆಯಿಲ್ಲದ ಸಂಸಾರದ 

ಕಡೆಗಾಣಲ್‌ ಬಗೆವೆಯಪ್ಪೊಡೆನ್ನುಕ್ತಿಗೊಡಂ 

ಬಡು ಜೀವ ನಿನ್ನ ಕಾಲಂ 

ಪಿಡಿವೆಂ ಧರ್ಮಮನೆ ಮಗುಲ್‌ ಬಲ್ಪಿಡಿವಿಡಿಯಾ (೨-೫೮, ೬೦, ೬೧, ೬೩) 


ಎನಿತೊಳವು ಮನದ ಸಂದೆಯ 
ಮನಿತುಮಸಂದಿಗ್ದಮೆನಿಸುಗುಂ ಧರ್ಮದೊಳ 
ಪ್ರನುರಾಗಮೊದವುಗುಂ ರ 

ತ್ನನ ಪೇಟ್ಲಜಿತನ ಪುರಾಣಮಂ ಕೇಳಲೊಡಂ 


ಪೆಜಉಟೆಯುಳ್ಳುವಿಲ್ಲಿಯೊಳವಾಗಮಭಾಷೆಗಳಿಲ್ಲಿಯುಳ್ಳುವಂ 
ಪೆಜಉಟೆ ಕಾಣಲಾಗದೆನೆ ಪಂಪನ ಪೊನ್ನನ ಪೇಟ್ಪ ಕಬ್ಬದೊಳ್‌ 
ನೆಚೆಯೆ ಪರಿಸ್ಫುಟಂ ನೆತಿಯದಿರ್ದುದುಮಂ ನುಡಿದೆಯ್ದೆ ಬಲ್ಮೆ ಕ 
ಣ್ಲೆಜೆಯೆ ನೆಗಟ್ಟೆದಂ ಕವಿಚತುರ್ಮುಖನಾಗಮವೇದಿಯಷ್ಪುದಂ' 
(೧೨-೩೧, ೩೨) 


೪ 

ಹಸಭೀಮವಿಜಯ (೯೮೨) (೧೦೦-೫ : ಈ ಲೌಕಿಕಗ್ರಂಥ ಸತ್ಕಾಶ್ರಯನು ಯುವರಾಜನಾಗಿದ್ದಾಗ 
ರಚಿಸಿದ್ದನೆಂದು ಒಂದು ವಾದವೂ, ಚಕ್ರವರ್ತಿಯಾಗಿದ್ದಾಗ ರಚಿಸಿದ್ದೆಂದು ಮತ್ತೊಂದು ವಾದವೂ ಇರುವುವು. ಗಂಥದಲ್ಲಿ 
ಚಕ್ರವರ್ತಿ ಎಂಬುದು ಸ್ಪಷ್ಟವಾಗಿದೆ. ಕಾಲವನ್ನು ಸೂಚಿಸುವ ಕೊನೆಯ ಪದ್ಯ ಚರ್ಚಾಸದವಾಗಿದೆ; ಒಂದು 
ಪ್ರತಿಯಲ್ಲಿಲ್ಲವೆಂದೂ ಹೇಳುತ್ತಾರೆ. ತೈಲಪ ಚಕ್ರವರ್ತಿಯ ಕಾಲದಲ್ಲಿ ರಚಿತವಾಗಿ, ಸತ್ಕಾಶ್ರಯನ ಸಾಹಸಗಳನ್ನು ವರ್ಣಿಸಿ, 
ರನ್ನನಿಗೆ ಕವಿಚಕ್ರವರ್ತಿ ಎಂಬ ಬಿರುದನ್ನು ತಂದಂತೆ ಕಾಣುತ್ತದೆ. ಸಂದೇಹ ಹುಟ್ಟಿಸುವ ಪದ್ಯಗಳು ಹಿಂದಿನಿಂದ 
ಸೇರಿರಬಹುದು; ನಾಟಕವಾಗಿ ಬರೆದ ಗ್ರಂಥ ಚಂಪುವಾಗಿ ಮಾರ್ಪಟ್ಟಿರಬಹುದು (೧೦ ಆಶ್ವಾಸ, ೫೭೯ ಪದ್ಯಗಳು). 
ಚಕ್ರೇಶ್ವರಚರಿತೆ ಇದೇ ಆಗಿದ್ದಲ್ಲಿ, ಅಜಿತಪುರಾಣಕ್ಕೆ ಪೂರ್ವದಲ್ಲಿ ಇದು ರಚಿತವಾದದ್ದು. ಈ ಕವಿ ಬ್ರಾಹ್ಮಣನೆಂಬ ವಾದವೂ 
ಒಂದಿದೆ: ಅಜಿತಪುರಾಣದ ರನ್ನನಿಂದ ಭಿನ್ನನೆಂದು. 

“ಸಾಹಸಭೀಮ' ಎಂಬುದು ಪಂಪನ ಮಾತು: ಆತನ ವಿಕ್ರಮಾರ್ಜುನ ವಿಜಯದ ಗದಾಯುದ್ಧದ ಭಾಗವನ್ನು 
ತಳಹದಿಯಾಗಿಟ್ಟುಕೊ೦ಡು, ಆತನ ಸ್ಫೂರ್ತಿಯನ್ನೂ ವಾಗ್ಭೋರಣೆಯನ್ನೂ ಹೃದಯದಲ್ಲಿ ತುಂಬಿಕೊಂಡು, ಆತನು ಶ್ರುತಿ 
ಎತ್ತಿದ ಚರಣಗಳನ್ನು ಆಲಾಪನೆ ಮಾಡುತ್ತ, ತನ್ನ ಸರಸ್ಪತೀಪ್ರಸನ್ನಶಕ್ತಿ ಉಕ್ಕಿ, ರನ್ನನು ಕನ್ನಡಸಾಹಿತ್ಯದ ಅತ್ಯುತ್ನಷ್ಟವೆಂದು 
ಹೇಳಬಹುದಾದ ಕಾವ್ಯವನ್ನು ನಿರ್ಮಿಸಿದ್ದಾನೆ. ವಸ್ತುವಿನ್ಯಾಸ, ಸಂಭಾಷಣೆಯ ನಾಟಕೀಯತೆ, ರಸಪ್ರವಾಹ, ಗಂಡುತನದ 
ಮಹಾಶೈಲಿ, ಮಿತವರ್ಣನೆ, ಸಂಸ್ಕತ ಕನ್ನಡದ ಹಿತಮೈತ್ರೀ ಸಮ್ಮಿಳನ- ಇವು ಅತಿರಮಣೇಯವಾಗಿವೆ. ಗಂಥದಲ್ಲಿ ಅತಿ 
ಲಂಬಿಸುವುದಾಗಲಿ, ಬರಿಯ ವಾಗಾಡಂಬರವಾಗಲಿ, ಶುಷ್ಕಭಾಗಗಳಾಗಲಿ ಇಲ್ಲ. ಗುಣ, ಪ್ರಮಾಣವಲ್ಲ, ರನ್ನನ ಬಯಕೆ. 
ಚರಿತ್ರಾಂಶಗಳು ಪಂಪನಂತೆಯೇ ರನ್ನನಿಗೂಹೊಂದಿ, ಕೆಲವು ಕಡೆ ಭಾರತದ ಮೇಲ್ಲಟ್ಟದಿಂದ ಕರ್ನಾಟಕದ ಹತ್ತನೆಯ 
ಶತಮಾನಕ್ಕೆ ನಮ್ಮನ್ನು ಕೆಡವಬಹುದ : ಚಾಳುಕ್ಕರಾಜರ ವಂಶಾವಳಿಯೂ ಇರಿವಬೆಡಂಗನ ಸಾಹಸಾವಳಿಗಳೂ ವೀರಕಥೆಯ 
ಅದ್ಭುತರಸದಿಂದ ಪ್ರಾಕ್ಷನಚರಿತ್ರಾನ್ವೇಷಿಗಳ ಗದ್ಯಕಸಕ್ಕೆ ಇಳಿಯಬಹುದು. ಆದರೆ ಕನ್ನಡ ರಾಜರು ಭಾರತವೀರರ ಸಮಾನರು 
ಅವರಿಂದ ಅಭಿನ್ನರು ಎಂಬ ಅಭಿಮಾನವೂ ಕನ್ನಡನಾಡಿನ ಕಲಿಗಳು ಪರರಾಜರ ಮೇಲೆ ಹೋರಾಡಿ ಕನ್ನಡವನ್ನು 
ಸ್ವತಂತ್ರವಾಗಿ ಉಳಿಸಿದ ಸನ್ನಿವೇಶವೂ ಇದಕ್ಕೆ ಸಮಾಧಾನಗಳಾಗಬಹುದು. ಅರ್ಜುನನು ಅರಿಕೇಸರಿಯಾಗಿ ಪಂಪನು 
ದ್ರೌಪದಿಯನ್ನು ಭೀಮನ 'ತಳೋದರಿ'ಯನ್ನಾಗಿ ಮಾಡಬೇಕಾಗಿ, ಕೊನೆಯಲ್ಲಿ ಪಟ್ಟ ಮಹಿಷಿಯಾಗದಂತೆ ತಳ್ಳಬೇಕಾಗಿ 
ಸಂಕಟಕ್ಕೆ ಸಿಕ್ಕಿದನು. ರನ್ನನು ಭೀಮನೇ ಸತ್ಯಾಶ್ರಯನೆಂದು ಹೇಳಿ, ತನ್ನ ಪತ್ನಿಯಾದ ದ್ರೌಪದಿಗೆ ಕೇಶವನ್ನು ಕಟ್ಟುವಂತೆ 


ಮಾಡಿ, ಭೀಮನಿಗೂ ಆಕೆಗೂ ಪಟ್ಟಾಭಿಷೇಕವನ್ನು ಮಾಡುವ ಪುಣ್ಯವನ್ನು ಪಡೆದನು. ಪಂಪನು ಕಗ್ಗಲ್ಲಿನಿಂದ ಅದ್ಭುತ 
ವಿಗ್ರಹವನ್ನು ಕಡೆದು ಮಹೋನ್ನತಿಯನ್ನೂ ಶಕ್ತಿಯನ್ನೂ ತೋರಿಸಿದರೆ, ರನ್ನನು ಸಣ್ಣವಿಗ್ರಹವನ್ನು ಸುಂದರವಾದ ಸೂಕ್ಷ್ಮ 
ಕಲಾಕರ್ಮದಲ್ಲಿ ತೋರಿ, ಉನ್ನತಿಯನ್ನೂ ಶಕ್ತಿಯನ್ನೂ ಬಿಡದೆ, ಪಂಪನಿಗೆ ಸರಿತೂಕವಾಗಿ, ಕಡೆಗೆ ಒಂದು ಕೈ ಮೇಲೋ 
ಎಂಬಂತೆ ಸಾಹಸಭೀಮವಿಜಯದಲ್ಲಿ ಕಾಣುವನು. ಜೈನಕವಿಗಳಲ್ಲಿ ಒಟ್ಟಿನಮೇಲೆ ಈ ಇಬ್ಬರ ಭುಜಸಮಕ್ಕೆ ಬರುವವರಿನ್ನು 
ಯಾರು? ನಾಗಚಂದ್ರನೇ? ಜನ್ನನೇ? ರತ್ನಾಕರನೆ? 
ಸಾಹಸಭೀಮವಿಜಯದಲ್ಲಿ ಎಲ್ಲಕ್ಕೂ ಆಶ್ಚರ್ಯಕರವಾದ ವಿಶೇಷವೆಂದರೆ, ದುರ್ಯೋಧನ ಪಾತ್ರದಲ್ಲಿ ರನ್ನನ 

ಸಹಾನುಭೂತಿ; ನೀತಿದೃಷ್ಟಿಯಿ೦ದಲ್ಲ. ಕರುಣ ದೃಷ್ಟಿಯಿಂದ. ಭೀಮನು ಸತ್ಕರಕ್ಷಕ, ಅನ್ಯಾಯಶಿಕ್ಷಕ, ಕಡೆಗೆ ಪಟಾಭಿಷಿಕ್ರ; ಅವನ 
ವಿಜಯವೇ ಗ್ರಂಥದ ವಸ್ತು; ಅವನ ಶೌರ್ಯಪ್ರತಾಪಗಳೇ ಅದರ ಭೇರೀದ್ದನಿ: ಅವನು ಇರಿವೆಬೆಡಂಗನಲ್ಲವೇ? ಆದರೆ 
ಗಾಂಧಾರಿಯ ತಾಯಿಕರುಳು ರನ್ನ ಕವಿಯದು: ಸೋತ, ಕೆಟ್ಟ, ಶೂರನಲ್ಲಿಯೂ, ಪ್ರತಿನಾಯಕನಲ್ಲಿಯೂ, ಕ್ಷಮೆಯ ಮರುಕದ 
ಕರುಳು ಕರಗಬಹುದಲ್ಲವೇ? ಕವಿಹೃದಯ-ಉದಾತ್ತಕವಿಯ ಹೃದಯ-ಭಗವಂತನ ಹೃದಯದಂತೆ ಮರಣ ಶಿಕ್ಷೆಯನ್ನು 
ವಿಧಿಸುವಾಗಲೂ, ಕರುಣದಿಂದ ಮಿಡಿಯುವುದಲ್ಲವೆ? ಮಾನವೀಯತೆ, ಮನುಷ್ಯ ಹೃದಯ, ಮಿಶ್ರವಾದುದ್ದು: ಒಳ್ಳೆಯದು 
ಕೆಟ್ಟದು ನುಲಿದು ಹೆಣೆದುಕೊಂಡದ್ದು: ಮಹಾನುಭಾವತೆಯೂ, ನೀಚತನವೂ ಒಬ್ಬನಲ್ಲಿ ಸೇರಿ ಆತನ 'ರುದನಾಟಕ'ವನ್ನು 
ಕಾವ್ಯಸಹಾನುಭೂತಿಯಿಂದ ವರ್ಣಿಸಬಹುದಲ್ಲವೆ? ಪಂಪನು ಹಾಗೆ ಮಾಡಿದನು: "ಏನಭಿಮಾನಧನ೦ ಸುಯೋಧನಂ" 
ಭಾಸ ಹಾಗೆ ಮಾಡಿದ್ದನು-ಊರುಭಂಗದಲ್ಲಿ. ರನ್ನನೂ ಹಾಗೆ ಮಾಡಿರವನು-ತನ್ನ ದುರ್ಯೋಧನನ ಗುಣ ವಿಮರ್ಶೆಯಲ್ಲಿ, 
ಭೀಮನನ್ನು ಇಳಿಸಿಲ್ಲ ಆದರೆ ದುರ್ಕ್ಯೋಧನನ್ನು ಏರಿಸಿರುವನು, ಘನತೆಗೊಯ್ದಿರುವನು. ಪಂಪನ ಕರ್ಣನೂ ಹೀಗೆಯೇ- 
ಅರಿಕೇಸರಿ, ವಿಕ್ರಮಾರ್ಜುನ ನಾಯಕ: ಮೆಚ್ಚಿಗೆ, ಹೊಗಳಿಕೆ ಅವನಿಗೆ: ಆದರೆ ಕಣ್ಣೀರು, ನಿಟ್ಟುಸಿರು-ಮತ್ತೊಂದು ಬಗೆಯ 
ಮೆಚ್ಚಿಕೆಯೂ, ಹೊಗಳಿಕೆಯೂ, ಕರ್ಣನಿಗೆ: "ನೆನೆವೊಡೆ ಕರ್ಣನ೦ ನೆನೆಯ" ದುರ್ಕ್ಯೋಧನಪಾತ್ರ ತನ್ನನೊದೆದ 
ಉದ್ದತಭೀಮನ ಪಾತ್ರ ಅಪಾತ್ರವೆನ್ನಿಸುವ ಮಟ್ಟಿಗೆ ರನ್ನನ ಬುದ್ಧಿಮೀರಿ ಹೃದಯ ಹರಿದಿದೆ. ಮುಂದೆ ನಾಗಚಂದ್ರರೂ 
ರಾಚಣನನ್ನು ಹೀಗೆ ಚಿತ್ರಿಸಿರುವವನು-ಉದಾತ್ತಭಾವದಿ೦ದ ಉದಾತ್ತರಾವಣನನ್ನಾಗಿ, ಸೇಟನ್‌ ಪಾತ್ರವನ್ನು ವರ್ಣಿಸಿದ 
ಮಿಲ್ಬನ್‌ ಕವಿಗೂ, ಬ್ರೂಟಸ್‌ ಪಾತ್ರವನ್ನು ರಚಿಸಿದ ಷೇಕ್ಸಪೀಯರಿಗೂ ಹೀಗಾಗಿದೆ. ಪಾಪಕ್ಕೆ ಶಿಕ್ಷೆ ವಿಧಿ: ಕರುಣಕ್ಕೆ, 
ಸಹಾನುಭೂತಿಗೆ ಪಾಪಿಯೂ ಮುದ್ದು, ಲೋಕ ಜರೆಯುವುದೇ, ತಬ್ಬುಗೆ. ಈ ರೀತಿಯ ಕವಿತಾ ಹೃದಯ ಕನ್ನಡದಲ್ಲಿ ಉಕ್ಕಿ 
ಹರಿದಿರುವುದು ಈ ಕರ್ಣ, ದುರ್ಯೋಧನ, ರಾವಣ ಪಾತ್ರಗಳಲ್ಲಿ: ಇದು ನಮ್ಮ ಹೆಮ್ಮೆಯ ಸಿರಿಯೊಡವೆ! ಎಷ್ಟು 
ಕವಿತಾನೀತಿಗಳನ್ನು ಒದರಿದರೂ ಈ ಕವಿತಾಸ್ವಾತಂತ್ರ್ಯವನ್ನು ನಾವು ಬಿಟ್ಟುಕೊಡಲಾರೆವು. 

ಒಳಪೊಕ್ಕು ನೋಡೆ ಭಾರತ 

ದೊಳಗಣ ಕಥೆಯೆಲ್ಲಮೀ ಗದಾಯುದ್ಧದೊಳಂ 

ತೊಳಕೊಂಡತ್ತೆನೆ ಸಿಂಹಾ 

ವಲೋಕನಕ್ರಮದಿನಜೆಡಪಿದಂ ಕವಿರನ್ನಂ! 

ಭಾರತದ ವಿಷವೃಕ್ಷ ಈ ವಿಜಯ-ಮರಣಗಳಲ್ಲಿ ಫಲಿಸುವುದರಿಂದ ಬೇರು ಹೂವುಗಳು ಸೇರಿಯೇ ಸೇರುವುವು: 

ಆದರೆ ಅವನ್ನು ಎಳೆದು ತಂದು ತುರುಕಬೇಕಾಗಿಲ್ಲ: ನಿಜವಾಗಿ ಮನುಷ್ಕಭಾರತದ ಹೋರಾಟವನ್ನು ಇಲ್ಲಿ ಕವಿಗಳ ರನ್ನನು 
ಸಿಂಹಾವಲೋಕನ ಮಾಡಿರುವನು: ದೊಡ್ಡ, ಆಳದ, ಒಲವಿನ ನೋಟದಿಂದ ಬಾಳ ್ಹನಿಟ್ಟನ್ನೆಲ್ಲಾ ತೂಗಿ 
ಒಳಕೊಂಡಿರುವನು."Glancing from heaven 10 earth, from earth to heaven!" ಬಾನಿನಿಂದ ನೆಲಕ್ಕೆ, ನೆಲದಿಂದ 
ಬಾನಿಗೆ ಕಣ್ಣು ಹೊಳೆಯಿಸಿ! 


೫ 


ಶ್ರೀಥಿಣವತೀಪ್ರಿಯಂ ಬಲಯುತಂ ಬಲಿದರ್ಪಹರಂ ಜಿತಾರಿ ದೈ 
ತೇಯನನಂತಭೋಗನಿಲಯಂ ಪ್ರತಿಪಾಲಿತ ಧರ್ಮಚಕ್ರನ 
ಬ್ಹಾಯತನೇತ್ರನಾದಿಪುರುಷ೦ ಪುಮೋತ್ತಮನೀ ಚಲುಕ್ಕ ನಾ 
ರಾಯಣದೇವನೀಗೆಮಗೆ ಕಾರಣನುತ್ತವರಂಗಳಂ (೧-೧) 
ಎಂದು ಆರಂಭ. ಸರಿಯೆ, ಸಂಪ್ರದಾಯ, ಪಂಪನ ಮಾದರಿ! ರನ್ನನ ರಕ್ತ ಇನ್ನೂ ಬಿಸಿಹತ್ತಿಲ್ಲ. 
ವಾಕ್ಸುಂದರಿ ಬಂದು ಸನ್ನಹಿತೆಯಕ್ಕೆನ್ನೀ ಮುಖಾ೦ಭೋಜದೊಳ್‌ (೧-೨) (ಇಲ್ಲ. ಇನ್ನೂ ಬಂದಿಲ್ಲ). 


ವ್ಯಾಸ, ವಾಲ್ಮೀಕಿ, ಕಾಳಿದಾಸ, ಬಾಣರು 'ನಮಗಭಿವಂದ್ಯರ್‌' (೮-೯) (ಪಂಪ. ಪೊನ್ನ ಭಾಸ, 


ಭಟ್ಟನಾರಾಯಣರೂ, ಹೇಳದಿದ್ದರೂ). 


ಅಹವಮಲ್ಲ. ಸತ್ಯಾಶ್ರಯರ ಪ್ರಶಸ್ಥಿ: ವಿಷ್ಣುಮೂರ್ತಿ ರುದ್ರಾವತಾರನಿಜೆವ ಬೆಡಂಗಂ (೧೪). 


ಅಮ್ಮನಗಂಧವಾರಣಂ(೧೭). ಸತ್ಯಾಶ್ರಯಂ ಸಾರ್ವಭೌಮಂ (೨೮). 


೩೦) 


ಬೆಳಗುವ ಸೊಡರೊಳ್‌ ಸೊಡರಂ 

ಬೆಳಗಿ ಪಲರ್‌ ಕೊಂಡುಪೋಗೆಯುಂ ಕುಂದದೆ ಪ 

ಜ್ವಳಿಸುವವೋಲ್‌ ಜಗಮೆಲ್ಲಂ 

ಕೊಳಲುಂ ತವದಿತ್ತು ಮೆಜ್‌ವ ನಿಜೆಪ ಬೆಡಂಗಂ ( 


(ಮಾರ್ಗವಾಯಿತು. ದೇಸಿ). 
ಎನಿಸಿದ ಸತ್ಯಾಶ್ರಯ ದೇ 
ವನೆ ಪೃದ್ವೀವಲ್ಲಭಂ ಕಥಾನಾಯಕನಾ 
ಗನಿಲಜನೊಳ್‌ ಪೋಲಿಸಿ ಪೇ 


ಟ್ಲಿನೀ ಗದಾಯುದ್ಧಮಂ ಮಹಾಕವಿ ರನ್ನಂ (೩೧) 
ಕೃತಿ ನೆಗಟ್ಟಗದಾಯುದ್ಧಂ 
ಕೃತಿಗೀಶ್ಚರ (ಶಂ?) ಚಕ್ರವರ್ತಿ ಸಾಹಸಭೀಮಂ (೩೨) 


ಮೊದಲೊಳ್‌ ಬದ್ಧವಿರೋಧದಿಂ ನೆಗಟ್ಟ ಕುಂತೀಪುತ್ರರೊಳ್‌ ಭೀಮನಂ 
ಕದ ಗಾಂಧಾರಿಯ ಪುತ್ರರೊಳ್‌ ಮೊದಲಿಗಂ ದುರ್ಯೋಧನಂ ಧರ್ಮಯು 
ದ್ಹದೊಳಂತಾತನನಿಕ್ಕಿಕೊಂದನದೆಂ ಭೀಮಂ ಜಯೋದ್ದಾಮನೆಂ 
ಬುದನೆಂಬಂತಿದು ವಸ್ತುಯುದ್ಧಮೆನಿಸಲ್‌ ಪೇಟ್ಟಂ ಗದಾಯುದ್ಧಮಂ 


ಗ್ರಂಥದ ಎರಡನೆಯ ಹೆಸರು ಗದಾಯುದ್ಧ: ವಸ್ತುಯುದ್ಧ; ಭೀಮ-ಜಯೋದ್ಧಾಮ; ಧರ್ಮ ಯುದ್ಧದಲ್ಲಿ ಕೊಂದ- 


ಹೌದೊ? ಹೌದು-ಅಲ್ಲ ಇನ್ನೂ ರಾಜರ ಕಡೆ ಕಣ್ಣು: ದಯರ್ಯೋಧನನ ದುಃಖದ ಕಾವು ಹತ್ತಿಲ್ಲ. 


ತನ್ನ ಅಭ್ಯದಯ ಪರಂಪರೆ-ಚಕ್ರವರ್ತಿಯ ಮನ್ನಣೆ: ತನ್ನ ಮಹತ್ವ, ದಂಡನಾಯಕಂ ಕೇಶಿ ತಿರ್ದೆ ಪೇಟ್ಪ ಕೃತಿ 


ಯಶಶ್ವೀವನಿತೆಗಲಂಕೃತಿಯೆನಿಪ್ಪುದೊ೦ದಚ್ಚರಿಯೇ! (೧-೩೪-೫೧) 


ಇಲ್ಲಿಗೆ ಪ್ರಸ್ತಾವೆ ಮುಗಿಯಿತು. ಇನ್ನು ಜಯದ ಮಂಗಳದ ವೀರಕಾವ್ಯ-ಅದರ ಹೊಟ್ಟೆಯಲ್ಲಿ ರುದ್ರನಾಟಕ: 


"ಮಚ್ಚಿ ಬಣ್ಣಿಸಲಭೀಯೋಗಮಾಯ್ಕೆನಗೆ ಸಾಹಸಭೀಮನ ಸಾಹಸಂಗಳಂ' 


ಣಿ 


"ಕುರುರಾಜಮುಕುಟೋತ್ಕೂಟಾಂಫಿ, ಸಂಘ 


ಗ () 


ಟ್ಟಸಂಗರನೆಂದಭಿವರ್ಣಿಪೆ೦ ರಣಯಶಃ ಶ್ರೀರಾಮನ೦ ಭೀಮನಂ". 
(೧-೫೩.೫೨) 


ಎತ್ತಿಕೊಂಡ ಉದ್ದೇಶ ಸತ್ಯಾಶ್ರಯನ ವಿಜಯ; "ಸುಯೋಧನ ಪ್ರಳಯಕಕಾಲೆ" ದ್ರೌಪದಿಯ ಸಂಧಿಯ ಶಂಕೆ: ಭೀಮನ 
ಅಣಕ; ಕೋಪ; ಪ್ರತಿಜ್ಞೆ: 


ಕರುನಂದನರಂ ಕೊಂದೆಂ 

ಕುರುಶಾಬಾಜುಜನ ನೆತ್ತರಂ ಕುಡಿದೆ೦ ಪೂ 
ಣ್ನೆರಡಂ ತೀರ್ಚಿದೆನಿರ್ದಪು 

ವೆರಡುಮವಂ ತೀರ್ಜ್ಚಿ ತೀರ್ಚದಿರ್ಪೆನೆ ಪಗೆಯಂ 


ಊರುಗಳನುಡಿವೆನೊದೆವೆಂ 
ಕೌರವಪರಿವೃಢನ ಮುಕುಟಮಂ ವೇಣೀ 
ಸಂಹಾರಂ ಮಾಡುವೆನದಜಿಂ 
ಭಾರಮದಿನಿತಲ್ಲದೆನ್ನ ಪರಿಭವಭಾವಂ 


"ಸಂಧಿಯನಾಗಲೀವೆನೇ"? ಎಂದು "ಕಾಂತೆಯ ಮುಂದೆ ಪೂಣ್ಬು ನುಡಿದಂ ಚಾಳುಕ್ಕತಂಠೀರವಂ” (೧-೬೯-೭೪) 
ದೌಪದಿ ಸಂತೋಷಪಟ್ಟು ಮೂದಲಿಸಿ ನುಡಿಯುತ್ತಾಳ: 


ಒಡಲೊಡಮೆಯೆಂಬಿವೆರಡುಂ 

ಕೆಡಲಿರ್ಪವು ಕೆಡದ ಕಸವರಂ ಕಸಮದಣಟಿಂಂ 
ಕೆಡುವೊಡಲೊಡಮೆಯನೆಂದುಂ 

ಕೆಡದೊಡಮೆಗೆ ಮಾಜುಗುಡುವುದಿಟಿವ ಬೆಡಂಗಾ 


ಮಣಿಕನಕ೦ ವಸ್ತುವಿಭೂ 

ಷಣ೦ಗಳ೦ಂ ಕೊಟ್ಟು ಪೆಂಡಿರೊಲ್ವರೆ ಗಂಡರ್‌ 

ಗುಣಮನೆ ಮೆಖ್‌ವುದು ಶಸ್ತ 

ವ್ರಣಮಂ ನಿನ್ನಂತೆ ಮೆಚ್‌ವುದಿಚೆವ ಬೆಡಂಗಾ (೨-೪,೫) 


ಇಲ್ಲಿ ಚಾಳುಕ್ಯವಂಶಾವಳಿ ಮೂಲಪುರುಷ ಸತ್ಯಾಶ್ರಯನಿಂದ ಶ್ರೀಮನ್‌ ನೂರ್ಮಡಿ 
ತೈಲಪನೆನಿಸಿದಾಹವಮಲ್ಲದೇವನವರೆಗೆ-ಕಡೆಗೆ ಇಣಿವ ಬೆಡಂಗನ ಸ್ತುತಿ(೨-೭ ವ, ೮) ವಿದೂಷಕನ ಹಾಸ್ಯ ದ್ರೌಪದಿ 
ಎರಡನೆಯ ಹಿಡಂಬಿ! (೯) ಇದು ಒಂದು ದೃಶ್ಯ. 

ಬಳಿಕ ಯುದ್ಧರಂಗದಲ್ಲಿ ದುರ್ಕೋಧನ ಪ್ರವೇಶ-ಸಂಜಯನೊಡನೆ, ದ್ರೋಣ, ಅಶ್ವತ್ಥಾಮ, ಭೀಷ್ಮರು ತನಗೆ 
ದ್ರೋಹಮಾಡಿದರೆಂಬ ಅಸಮಾಧಾನದ ಮಾತುಗಳು: ಸಂಜಯನ ಸಮಾಧಾನ; ಅರ್ಜುನ ಭೀಮರ ಪರಾಕ್ರಮದ ಎಚ್ಚರಿಕೆ; 
ಸಂಧಿಮಾಡಿಕೊಳ್ಳೆಂಬ ಹಿತೋಕ್ಷಿ-"ಕೇಳ್ಳಜಿಯ ಸಾಹಸಭೀಮನ ಸಾಹಸಗಳಂ?” "ಅವ೦ಗಮಸಾಧ್ಯನಾರ್ಗಮರಿಯಂ 
ಚಾಳುಕ್ಕಕಂಠೀರವಂ" 


(೨-೧೧, ೪೮: ೩-೧-೧೭) 


ಧರ್ಮರಾಯನ ಮಹಿಮೆ; ಸದ್ಗುಣ: 
ದಾನಂ ಪ್ರಿಯವಾಕ್ಷಹಿತಂ 
ಜ್ಞಾನಮಗರ್ವಂ ಕೃಪಾನ್ವಿತಂ ಶೌರ್ಯಮೆನಿ 
ಪ್ಲೀ ನುಡಿಯನೆ ನುಡಯಿಸಿದುದು 
ದಾನಂ ಜ್ಞಾನಂ ಕ್ಷಮಾಗುಣ೦ ಧರ್ಮಜನಾ (೩-೧೯) 
ದುರ್ಯೋಧನನ ಆಕ್ಷೇಪಣೆ ಖಂಡನೆಗಳು-ಕೃಷ್ಣನನ್ನೂ ಸೇರಿಸಿ: 
ವನಿತೆಯ ಕೇಶಮಂ ಸಭೆಯೊಳನ್ನನುಜಂ ತೆಗೆವಲ್ಲಿ ಗಂಡನಾ 
ಗನೆ ಭಗದತ್ತನಾನೆ ಬರಿಯೆಲ್ವುಡಿವನ್ನೆಗಮೊತ್ತೆ ಗಂಡನಾ 
ಗನೆ ಕೊಲಲೊಲ್ಲದಂಗಪತಿ ಬಿಲ್ಲೊಳೆ ಕೋದೆಟ್‌ವಲ್ಲಿ ಗಂಡನಾ 
ಗನೆ ಕುರುಬಾಲಂಹರಣಮಾತ್ರದೆ ಮಾರುತಿಗಂಡನಾದನೇ? (೨೭) 


ಗುರುವಂ ಪ್ರೋಜ್ಜಿತಚಾಪನಂ ಪುಸಿದು ಕೊ೦ದಾ ಬೀರಮಂ ಭೀಷ್ಮರಂ 
ಶರಶಯ್ಯಾಗತರಂ ಕಣುತ್ತು ಗುಜ*ಯೆಚ್ಚಾ ಪೊಚ್ಚಜ೦ ಕರ್ಣನ೦ 
ವಿರಥಜ್ಕಾಯುಧನೆನ್ನದೆಚ್ಚು ತವೆ ಕೊಂದಾ ಶೌರ್ಯಮ೦ ಪಾಂಡುಪು 

ತ್ರರೆ ಬಲ್ಲರ್‌ ಮೆಜ*್‌ಯಲ್ವೆ ಸಾಹಸಧನಂ ದುರ್ಯೋಧನಂ ಬಲ್ಲನೇ (೩೩) 


ಸಭೆಯೊಳ್‌ ತಮ್ಮಯ ಪಕ್ಕದೆನ್ನನುಜನಾ ಪಾಂಚಾಲಿಯಂ ಪಂಚವ 

ಲ್ಲಭೆಯಂ ಮೋದೆಯುಮಲ್ಲೆ ಮಿಳ್ಳಿಳನೆ ನೋಡುತ್ತಿರ್ದ ಬಲ್ಲಾಳ್ಗಳಿ 

ಲ್ಲಿ ಭರಂಗೆಯ್ದಪರೀ ಪರಾಕ್ರಮಮುಮೀ ಪೆರ್ಮಾತುಮೀ ಗಂಡುಮೀ 
ಸುಭಟಾಲಾಪಮುಮೆಲ್ಲಮಾ ನೃಪಸುತರ್ಗಂದೆಲ್ಲಿ ಪೊಕ್ಕಿರ್ದುದೋ (೩೬) 


ಪುರುಷರ್‌ ಮೂವರೊಳೊರ್ಬನೆಂಬರಸುರಪ್ಪದ್ದಂಸಿಯೆಂಬರ್‌ ಜಗ 

ದ್ಲುರುವೆ೦ಬರ್‌; ಪೆಜರ್ಗೇಕೆ ತೇರನೆಸಪಂ, ಧರ್ಮಾನುಜಂಗೇಕೆ ಕಿಂ 

ಕರನಾದಂ, ಕರವೇಟೆಯಾದನದಜೆಂ ಸೂತಂ ಭಟಂ ಪೇಟಿಯೆಂ 
ಬರಮಾತೊಪ್ಪುಗುಮಾದಿದೇವನೆನಿಸಲ್‌ ಕೃಷ್ಣಂಗದೆಂತೊಪುುಗುಂ (೪೩) 


ಅನಿಮೇಷಾದ್ಯವತಾರಂ 

ತನಗಾಯ್ತು ದಶಾವತಾರಮಲ್ಲದೊಡಿರದ 

ರ್ಜುನನ ರಥಮೆಸಪ ಪನ್ನೊಂ 

ದನೆಯದು ಸೂತಾವತಾರಮುಂ ಹರಿಗಾಯ್ತೇ (೪೪) 
ಎಂದು ಎಲ್ಲರನ್ನೂ "ನಿರಾಕರಣಂಗೆಯ್ದು ಸಮರೋದ್ಯೋಗಂಗೆಯ್ಯೆ ಸಂಜಯನುಜಅದೆ ಮಾರ್ಕೊಂಡು'- "ಪ್ರತಿಕೂಲದೇವನೈ 
ನೀನ್‌ ಪ್ರತಿನೃಪರನುಕೂಲದೈವರ್‌" ಎಂದು ಹೇಳಲು, 

ಸಮರಜಯಂ ದೈವಾಯ 

ತ್ರಮದಣೆನಾ ಪುರುಷಕಾರಮೆಮಗಾಯ್ತೀಗಳ್‌ 

ಯಮನಂದನಾದಿಗಳೊಳೊಂ 

ದೆ ಮೆಯ್ಯೊಳಾಂತಿಜೆವೆನೆನ್ನ ಚಲಮಂ ಮೆಜ್‌ವೆಂ (೩-೪೫, ೪೬) 
ಎಂದು ಸಂಜಯನ ಮಾತನ್ನು ಕೇಳದೆ ಯುದ್ಧಕ್ಕೆ ಹೊರಡಲು, ಅಶ್ವತ್ಥಾಮ ಬಲರಾಮರಲ್ಲೊಬ್ಬರಿಗೆ ವೀರಪಟ್ಟವನ್ನು 
ಕಟ್ಟೆಂದು ಹೇಳಲು, ಅವರೆಲ್ಲಾ ತನ್ನನ್ನು ಕೈಬಿಟ್ಟವರು, ನೆಚ್ಚಿ ಕೆಟ್ಟೆ 

ಕಾನೀನಂ ದ್ರೋಣನದೀ 

ಸೂನುಗಳಟೆದಿನ್‌ ಬಟಿಕ್ಕೆ ಪೆಅರೆನಗಿಲ್ಲೆಂ 

ದಾನೆ ಗಳಿತಾಶ್ರುಜಲದಿಂ 

ಸೇನಾಪತ್ಯಾಭಿಷೇಕಮ೦ ಮಾಡಿದಪೆಂ (೬೬) 


ಇಲ್ಲಿಗೆ ನಾಯಕ ಪ್ರತಿನಾಯಕರ ಶೌರ್ಯ ಛಲ ತೂಗಿದ್ದಾಯಿತು: ಯಾರೂ ಸಗ್ಗುವವರಲ್ಲ; ಇಬ್ಬರಿಗೂ ಮಾನದೃಷ್ಟಿ ಒಂದು 
ಕಡೆ ಕ್ರೋಧೋತ್ಸಾಹದ ರೋಷ, ಮತ್ತೊದು ಕಡೆ ದುಃಖದಿಂದ ಕೂಡಿದ ರೋಷ-ರನ್ನನು ದುರ್ಯೋಧನನ ಹೃದಯವನ್ನೂ 
ಹೊಕ್ಕು ನೋಡಿ ಕರಗುವನು. 

ಎನಗಿರ್ವರುಮೆರಡು೦ ತೋಳ್‌, 

ಎನರ್ಗಿವರುಮೆರಡು ಕಣ್ಣಳನ್ನರೆ ಯುವರಾ 

ಜನುಮಂಗರಾಜನು೦ ಪೋ 

ಆೌನೆ ಸಂಜಯ ಮತ್ತಮೆನಗೆ ಮಾನಸವಾಆೇ 


ಕಟೆದಂ ದಿನಕರತನಯಂ, 


ಕಟಿದಂ ಯುವರಾಜನಪ್ಪ ದುಶ್ಯಾಸನನುಂ, 
ತುಟಿಲಾಳ್ಗಳನಿರ್ವರುಮಂ 
ಕಟಿಪಿ ಸುಯೋಧನನ ಬಾಟಸ್ಸಿದಂ ನಂಬಿದಿರೇ 


ಎನಗೆ ಮನಮಿಂದು ಶೂನ್ಯಂ, 

ಮನೆ ಶೂನ್ಯಂ, ಬೀಡು ಶೂನ್ಯಮಾದುದು ಸಕಲಾ 

ವನಿ ಶೂನ್ಯಮಾಯ್ತು ದುಶ್ಯಾ 

ಸನನಿಲ್ಲದೆ ಕರ್ಣನಿಲ್ಲದಾನೆಂತಿರ್ಪೆಂ? (೩-೬೭-೬೯) 


ಪಾಪದ ಫಲ, ನಿಜ; ಆದರೆ ಪ್ರೇಮದ ಪೆಂಪೂ ಅಲ್ಲವೆ? ಕರುಣವುಕ್ಕುತ್ತ ಕನ್ನಡವೂ ಉಕ್ಕುತ್ತಿರುವುದಲ್ಲವೆ? 

ಬಳಿಕ ಗಾಂಧಾರಿ ಧೃತರಾಷ್ಟರ ದುಃಖ- ದುರ್ಯೋಧನನ ಮೂರ್ಛೆ; ಸಂಧಿಗಾಗಿ ಬೇಡಿಕೆ- "ನಿನ್ನನುಜರಂ 
ಕೊಂದಿಕ್ಕಿದಂ ಕೂಡೆ ನೂರ್ವರುಮಂ ನಿನ್ನು ಮನಿನ್ನ ದೇಕುಟೆಷುವಂ ಚಾಳುಕ್ಕಕಂಠೀರವಂ'? (೩-೮೭). "ಸತ್ತ ಮಗಂದಿರ್‌ 
ಸತ್ತರ್‌ 'ನೀನೆಮಗುಳ್ಳೊಡೆ ಸ ಸಾಲ್ವುದವರನಿನ್‌ “ತಂದಪೆವೇ" (೪-೩) 

ಇಲ್ಲ: ಛಲ: ಫಲ್ಗುಣನನ್ನೂ ಭೀಮನನ್ನೂ ಸಾಧಿಸಿ, ಅವರ ಬಸಿರಿಂದ ಮೊದಲು ಕರ್ಣ ದುಶ್ಯಾಸನರನ್ನು 
ತೆಗೆಯಬೇಕು. ಹಾಗಾದರೆ ಭೀಷ್ಮರಲ್ಲಿ ಆಲೋಚಿಸಿ ಮುಂದಿನ ಕಾರ್ಯ ಮಾಡು- ಇದು ಎರಡನೆಯ ದೃಶ್ಯ. ವಿಧಿ 
ತಲೆಯಮೇಲೆ ತೂಗುತ್ತಿದೆ: ಸಂಧಿಯಾದೀತೋ: ಇಲ್ಲವೋ? ದುಃಖ ದುರ್ಯೋಧನನನ್ನು ಕರಗಿಸೀತೋ, 
ಉಕ್ಕುಮಾಡೀತೋ? 

ಇನ್ನು ಮೂರನೆಯ ದೃಶ್ಯ- ಭುಯಂಕರ ರಣರಂಗದಲ್ಲಿ ಮುಂದಕ್ಕೆ ಹೆಜ್ಜೆ: ಮರುಳುಗಳ ಅಣಕಾಟ, 
ಊರುಭ೦ಗದ ಎಚ್ಚರಿಕೆ ದುರ್ಯೋಧನನು "ಮಹಾಸತ್ವನಪ್ಪುದಚೆ೦ ಮರುಳಮಾತಿನೊಳ್‌ ಪುರುಳೇನೆಂದು ಪೋಗೆವೋಗೆ"- 
(೪- ೪೪ ವ) ಸಂಜಯನ ಅನುತಾಪ;- "ಗಳಗಳನೆ ಕಣ್ಣನೀರಂ ನೆರಪುವ ಸ೦ಜಯನನಭಿಮಾನಧನ೦ ಸುಯೋಧನಂ 
ಸಂತೈಸಿ"- 

ತನುಜಾನುಜರ ವಿಯೋಗದ 

ಮನಃಕ್ಷತಂ ನೋಯಿಸಲೈೆ ನೆಉಯವು ಸಮರಾ 

ವನಿಯೊಳುಡಿದಿರ್ದ ಕಯ್ದುಗ 

ಳಿನಿಸುಂ ನೋಯಿಕುಮೆ ವಜ್ರಮನನಪ್ಪೆನ್ನಂ (೧೯) 


ದ್ರೋಣ, ಭೀಷ್ಮರನ್ನು ಕಂಡು ಸಂತಾಪ, ಪಶ್ಚಾತ್ತಾಪ, ಭಕ್ತಿ; ಅಭಿಮನ್ಯುವನ್ನು ಕಂಡು ಗೌರವ, ಅಂತಹ ಮರಣದ 
ಪ್ರಾರ್ಥನೆ; ಲಕ್ಷಣಕುಮಾರನನ್ನು ಕಂಡು ಜಲಾಂಜಲಿಯನ್ನು ತಾನು ಮಗನಿಗೆ ಕೊಡುವಂತೆ ಮಾಡಿದ್ದಕ್ಕೆ ವಿಷಾದ; 
ದುಶ್ಶಾಸನ ಕರ್ಣರನ್ನು ಕಂಡು ಕೋಡಿಬಿದ್ದ ಕೆರೆಯಂತೆ ಆರ್ತಪ್ರಲಾಪ (೫-೫-೩೫). ಇವು ಈತನು ವಜ್ರಮನನೋ, 
ಕುಸುಮಹೃದಯನೋ- ಈ ವ್ಯಂಗ್ಯಗಳನ್ನು ರನ್ನನಂತೆ ಅರಿತು ಮಿಡಿಯಬಲ್ಲ ಕವಿಯಾರು? ಕರ್ಣನನ್ನು ಹಂಬಲಿಸಿದ 
ಕೆಲವೇ ಪದ್ಯಗಳನ್ನು ಬರೆದು ಮುಂದಕ್ಕೆ ಸಾಗುವ- 


ಆನುಂ ದುಶ್ಕಾಸನನುಂ 

ನೀನುಂ ಮೂವರೆ ದಲಾತನುಂ ಕಟೆದ ಬಟೆ 
ಕ್ಯಾನುಂ ನೀನೆ ದಲೀಗಳ್‌ 

ನೀನು೦ ಮಗುಖ್ಸೌತ್ರವೋದೆ ಆಂಗಾಧಿಪತೀ 


ನಿನ್ನ ಕೆಳೆಯಂ ಸುಯೊಧನ 

ನನ್ನೋಡದೆ ನುಡಿಯದಷ್ಟಿಕೊಳ್ಳದೆ ಬೆಸನೇ 
ನೆನ್ನದೆ ಜೀಯೆನ್ನದೆ ದೇ 

ವೆನ್ನದೆ ಏಕುಸಿರದಿರ್ಪೆ ಅಂಗಾಧಿಪತೀ 


ಅನೃತಂ ಲೋಭಂ ಭಯಮೆಂ 

ಬಿನಿತು ನೀನಿರ್ದ ನಾಡೊಳಿರ್ಕುಮೆ ರವಿನಂ 
ದನ ನನ್ನಿ ಚಾಗಮಣ್ಣೆಂ 

ಬಿನಿತರ್ಕಂ ನೀನೆ ಮೊತ್ತಮೊದಲಿಗನಾದಯ್‌ 


ನೀನುಳ್ಳೊಡುಂಟು ರಾಜ್ಯಂ 

ನೀನುಳ್ಳೊಡೆ ಪಟ್ಟಮುಂಟು ಬೆಳ್ಳೊಡೆಯುಂಟಯ್‌ 
ನೀನುಳ್ಳೊಡುಂಟು ಪೀಟೆಗೆ 

ನೀನಿಲ್ಲದಿವೆಲ್ಲವೊಳವೆ ಅಂಗಾಧಿಪತೀ 


ನಯನದೊಳಮೆರ್ದೆಯೊಳಂ ನಿ 

ನ್ನಯ ರೂಪಿರ್ದಪುದು ನಿನ್ನ ಮಾತಿರ್ದಪುದೆ 
ನ್ನಯ ಕಿವಿಯೊಳಗಿನನಂದನ 
ವಿಯೋಗಮೆಂತಾದುದಯ್ಯ ಎನಗಂ ನಿನಗಂ 


ಇನಸುತನಿರವಂ ದುಶ್ಯಾ 

ಸನನಿರವಂ ಕಂಡುಮಿನ್ನುಮೆನ್ನಸುವಿದು ನೆ 
ಟನೆ ಪೋದುದಿಲ್ಲ ಕಲ್ಲೆರ್ದೆ 
ತನದಿಂದೆನ್ನಂತು ಬಟ್ಟನಾವನುಮೊಳನೇ 


ಸೂನುಗಳಚೆವಂ ಪ್ರಿಯಮಿ 

ತ್ರಾನುಜರಟಿವಂ ವಿಧಾತ್ರ ನೀನ್‌ ಕಾಣಿಸಿ ಇ 

ನ್ನೇನಂ ಕಾಣಿಸಲಿರ್ದಪೆ 

ನೀನೆನ್ನಂ ಪಾಪಕರ್ಮನಂ ನಿರ್ಗುಣನಂ (೫-೧೧-೯) 


ಕಡೆಗೆ ಭೀಷ್ಠರನ್ನು ಕಾಣುವನು. ಸಂಧಿಯ ಮಾತನ್ನೆತ್ತಲು- 

ನೆಲಕಿೆವೆನೆಂದು ಬಗೆದಿರೆ 

ಚಲಕಿಚೆವೆ೦ ಪಾಂಡುಸುತರೊಳೀ ನೆಲನಿದು ಪಾಲ್‌ 

ನೆಲನೆನಗೆ ದಿನಪಸುತನಂ 

ಕೊಲಿಸಿದ ನೆಲನೊಡನೆ ಮತ್ತೆ ಪುದುವಾಟ್ಲಪೆನೇ 
ಯಾರಿಗಾಗಿ ಬದುಕಲಿ? ಯಾರಿಗೆ ಸಂಪತ್ತನ್ನು ತೋರಲಿ? "ಅಖಂಡಿತಮಭಿಮಾನಮದನೆ ಬಲ್ಜಿಡಿವಿಡಿವೆಂ" (೫-೫೩) 
'ಭರತಾನ್ವಾಯಕ್ಕೆ ಕಲಂಕಮಾಗದಂತಿರೆ ನೆಗಖ್ಸ್‌ಂ" (೬-೪) ಎಂದು ಜಗ್ಗದೆ, ಭೀಷ್ಮರ ಮಾತಿನಂತೆ ಬಲರಾಮ ಬರುವವರೆಗೆ 
ಕೊಳವನ್ನು ಹೋಗುವನು. 

ಒಂದೆರಡುಮಂ ತರಂತರ 

ದಿಂದ ಪೊಅಮಟ್ಟ ಪಜ್ಜೆಯೆಂಬುದನೆನಿಸಲ್‌ 

ಪಿಂದು ಪೆಅಗಾಗಿ ಪುಗೆ ಚಿಃ 

ಎ೦ಂದವನಂ ರಾಜ್ಯಲಕ್ಷ್ಮಿ ಪೇಸಿ ಬಿಸುಟ್ಟಳ್‌ (೬-೯) 
ಮುಂದಿನ ದೃಶ್ಯದಲ್ಲಿ ಭೀಮನು ದುರ್ಯೋಧನನನ್ನು ಕಾಣದೆ ತಳಮಳಿಸಿ ಕೊಳಕ್ಕೆ ಬಂದು ಮೂದಲಿಸಿ ಅವನನ್ನು ಹೊರಕ್ಕೆ 
ಹೊರಪಡಿಸುವನು. ಧರ್ಮರಾಜನ ಶಾಂತಿಮಾತುಗಳನ್ನು ಧಿಕ್ಕರಿಸಿ, ಇಬ್ಬರೂ ಗದಾಯದ್ಧಕ್ಕೆ ನಿಲ್ಲುವರು. ಇಲ್ಲಿ ರನ್ನನು 
ನಾಟಕವನ್ನು ಬಿಟ್ಟು ಆಖ್ಯಾನವನ್ನೆತ್ತಿಕೊಳ್ಳುವನು; ವರ್ಣನೆಗೆ ಕೈಯಿಕ್ಕುವನು; ಸರೋವರ, ಯುದ್ಧ; ಚಮತ್ಕಾರದ 


ಸಂಭಾಷಣೆಗಳಲ್ಲಿ ಸಮರಭೂಮಿಗಿಳಿಯುವನು. ಆದರೂ ಮಿಂಚು ಸಿಡಿಲು ಹೊಡೆಯುತ್ತಲೇ ಇರುವುದು: ರನ್ನನಲ್ಲವೆ? 
(೬೭) 

ಆ ರವಮಂ ನಿರ್ಜಿತಕಂ 

ಠೀರವರವಮಂ ನಿರಸ್ತಘನರವಮ೦ ಕೋ 

ಪಾರುಣನೇತ್ರಂ ಕೇಳ್ದಾ 

ನೀರೊಳಗಿರ್ದುಂ ಬೆಮರ್ತನುರಗಪತಾಕಂ (೭-೨೨) 


ಸ್ಥಿರಬದ್ಧಮತ್ಸರರ್‌ ಭೀ 
ಕರಬದ್ಧಭ್ರುಕುಟಘಟಿತರದ್ಳುತರಟ್ಟಾ 
ಸುರರಧಿಕಕೋಪಪಾಟಳ 
ಪರುಷೇಕ್ಷಣರೆನಿಸಿ ದೃಷ್ಟಿಯುದ್ಧಂಗೆಯ್ದರ್‌ (೮-೨) 
ಭೀಮನು ಬಿದ್ದರೆ ದುರ್ಯೋಧನನು ಗದೆಯ ಗಾಳಿಯಿಂದೆಚ್ಚರಿಸುವನು- "ಧರ್ಮಯುದ್ಧಮಂ ನೆನೆದು" (೮-೩೨). ಭೀಮನು 
ತೊಡೆಯನ್ನು ಮುರಿದು, "ಬಲದೇವಾದಿಗಳಾಗದಾಗದೆನೆ, ಮಾಮಸಕಂ ಮಸಗಿ" ಕಿರೀಟವನ್ನೊದೆಯುವನು (೩೮-೩೯). 
ಇಡೆ ತೊಡೆಯನುಡಿದು ನೆಟ್ಟನೆ 
ಕೆಡೆಯುತ್ತುಂ ಕರ್ಚಿ ನೆಲನನಾನಿದನೆಂತುಂ 
ಬಿಡೆನೆಂಬ ತೆಅದೆ ಕುಲಗಿರಿ 
ಕೆಡೆವಂದದೆ ಕೆಡೆದು ಕೌರವೇಂದಂ ಮಡಿದಂ 
ಭೀಮನು ಏನಾದರೂ ಮಾಡಲಿ: ರನ್ನ ಘನತೆಯ ಸಾವನ್ನು ಕೌರವೇಂದನಿಗೆ ಕೊಟ್ಟಿರುವನು. ಇಲ್ಲಿಗೆ ರುದನಾಟಕ 
ಮುಗಿಯಿತು- ಮಹಾಕಾವ್ಯ ಮುಂದುವರಿದು ಮಂಗಳಕ್ಕೆ ದಾರಿಹಿಡಿಯುತ್ತದೆ. 
"ಅಹಿತಕುಳ ಕಾಳರಾತ್ರಿಯಂ ದ್ರೌಪದಿಯಂ" (೪೪) ಬರಿಸಿ, 
ಮುಳಿಸಿ೦ ನಂಜಿಕ್ಕಿ ಕೊಂದಂದಿನ, ಜತುಗೃಹದೊಳ್‌ ಸುಟ್ಟ, ಕೌಟಿಲ್ಯದುರ್ವೀ 
ತಳಮಂ೦ ಜೂದಾಡಿ ಗೆಲ್ಬಂದಿನ, ನಿಜಕಬರೀ ನೀವಿಬಂಧಂಗಳಂ ದೋ 
ರ್ವಳದಿಂದಂ ತಮ್ಮನಿಂದಂ ತೆಗೆಯಿಸಿ ನಡೆದಾ ನೀಚನಾ ದ್ರೋಹನಾ ಸಂ 
ಚಳನಾ ಚ೦ಡಾಲನಾ ಪಾತಕನಿರವನಿದಂ ನೋಡು ಪಂಕೇಜವಕ್ತೇ 
"ಈ ಪಶುವಂ ಬೇಳ್ಬೆಂ ಕೋಪಾಗ್ನಿಯಿಂ" (೪೬); "ಸುಹುತಂ ಕೌರವ್ಯ ಕ್ರವ್ಯಹವ್ಯದಿ೦ದೆನ್ನ ಕೋಪಹವ್ಯವಹಂ'. "ಪಗೆ 
ಮಡಿದುದು ಮುಡಿ" (೮-೪೫-೪೮). ಮುಡಿದ ದ್ರೌಪದಿಯ ಶೃಂಗಾರವರ್ಣನೆ- ಇದು ಇಲ್ಲಿ ಬೇಕೆ? ಭೀಮನ 
ಬಯ್ಗುಳೂ, ಇವಳ "ಸ್ತನಕುಂಭಂ ಪೂರ್ಣಕುಂಭಕ್ಕೆಣೆಯೆನೆ". . ಮುಂತಾದ ಸೌಭಾಗ್ಯವೂ ಸರಸವೋ, ವಿರಸವೊ- ಈ 
ಸಂದರ್ಭದಲ್ಲಿ? ಕಥೆಯ ನೂಲು ನೂಲುತ್ತಾ ಹೊಗಿ ಅಶ್ವತ್ಥಾಮನ ಸೇಡುತೀರಿಕೆಯನ್ನೂ; ಲಕ್ಕಿಯ ಪಾಂಡವರ 
ಕೂಡಿಕೆಯನ್ನೂ. ಭೀಮನ ಪಟ್ಟಾಭಿಷೇಕವನ್ನೂ, ಮುಗಿಸಿ, "ಸಾಹಸ ಭೀಮವಿಜಯ”" ತೇರು ನಿಂತಂತೆ ನಿಲ್ಲುತ್ತದೆ. ಹಣ್ಣು 
ಕಾಯಿಮಾಡಿಕೊಂಡು ಮಂಗಳಮಯವಾಗಿ ಮನೆಗೆ ಹೋಗಬಹುದು. ಅದೇನು ಕಾರಣವೋ, ಈ ನಿಲುಗಡೆಯಲ್ಲಿ 
ಗ್ರಂಥಭ್ರಂಶವಾಗಿ ಪಂಪನ ವಾಕ್ಯೋ ರನ್ನನವಾಕ್ಕೋ ಗುರುತುಹಿಡಿಯದಂತಾಗುತ್ತದೆ. ರನ್ನ ನಿಲ್ಲಿಸಿದ್ದೆಲ್ಲಿ ತಿಳಿಯುವುದಿಲ್ಲ. 
ಹೋಗಲಿ- ಮುನ್ನುಡಿ, ಹಿನ್ನುಡಿಗಳೂ, ನಡುವಣ ಆಶ್ವಾಸಾ೦ತ, ಆರಂಭ ಪದ್ಯಗಳೂ, ಆಶ್ವಾಸಾ೦ತ ಗದ್ಯಗಳೂ 
ಚಾಳುಕ್ಕ ಚಕವರ್ತಿ ಸಾಹಸಭೀಮನ ವಿಜಯವನ್ನೂ ಕಠೋರಗರ್ಜನೆಯನ್ನೂ ಪಲ್ಲವಿಯಂತೆ ಘಂಟಾಘೋಷವಾಗಿ 
ಹೇಳುತ್ತವೆ. ಧರ್ಮಯುದ್ಧ. ಧರ್ಮಜಯವನ್ನು ಸಾರುತ್ತವೆ. ಈ ಕೋಲಾಹಲದಲ್ಲಿ ಪಾಪಿ ದುರ್ಯೋಧನನ (ದುರ್‌- 
ಎ೦ದಲ್ಲವೆ ಜನರ ಮನಸ್ಸಿನಲ್ಲಿ ಇವನ ಹೆಸರು ನೆಟ್ಟಿರುವುದು?) ಹೃದಯಭೇದಿಯಾದ ಸಂಕಟವನ್ನು ಕೇಳುವರು ಯಾರು? 
ಕೆಟ್ಟ: ಕಾಲಲ್ಲಿ ತುಳಿದು ನಮ್ಮ ಧರ್ನ್ಮಪಕ್ಷಪಾತವನ್ನು ಬೆನ್ನುತಟ್ಟುವ. 
ಆದರೆ ರನ್ನ, ರನ್ನನ ಸಹೃದಯ?- ಈ ಪಟ್ಟಾಭಿಷೇಕದ ಕೋಲಾಹಲದಲ್ಲಿ ಒಂದು ಸಣ್ಣದನಿ ಆ ಪಾಪಿ 
ಕೌರವನನ್ನು ನೆನೆಯಿಸದೆ? ಆ ಸಣ್ಣ ದನಿ ದೊಡ್ಡದಾಗಿ ಈ ಗರ್ಜನೆಯನ್ನು ನುಂಗದೆ? ಮಹಾಕವಿಗಳ ಮಾರ್ಗವನ್ನು 
ಲಾಕ್ಷಣಿಕರ "ಮಾರ್ಗ" ದಿಂದ ಅಳೆಯಬಹುದೆ? ಕಳೆಯಬಹುದೆ? ರನ್ನನ ಕೈವಾಡ, ಚೆಲುವು ಕೆಲಸ ಎಲ್ಲಿ- ಭೀಮನಲ್ಲೇ? 
ದುರ್ಯೋಧನನಲ್ಲೇ? ಪಂಪನ, ಜೈನಧರ್ಮದ ಶಲಾಕಾಪುರುಷರ, ಕರ್ಮದಲ್ಲಿ ತೊಳಲಿ ಮೋಕ್ಷಗಾಮಿಗಳಾಗುವರ, ಮಾರ್ಗ ಎತ್ತ 
ಸಾಗುತ್ತದೆ; ಮೇಲ್ಪಂಕ್ತಿ ಹೇಗಿದೆ? ಬಲ್ಲವರೇ ಬಲ್ಲರು: “ರಸೋ ವೈ ಸಃ”, “ಏಕೋ ರಸಃ ಕರುಣ ಏವ”. ಪಂಪನು ಈ 


ಗದಾಯುದ್ಧದ ನಿಜವಾದ ನಾಯಕನನ್ನು, “ಮಹಾನುಭಾವ”ನನ್ನು ನೋಡಿದ್ದರೆ- “ಶಿಷ್ಯಾದಿಚ್ಛೇತ್‌ ಪರಾಜಯಃ" ಎಂದು 
ಹೇಳಿ ಆನಂದಪಡುತ್ತಿದ್ದನು. ರನ್ನನ ಕವಿತಾಹೃದಯವನ್ನು ರನ್ನನಿಂದಲೇ ಹೊರಪಡಿಸುವ: ವಾಗ್ದೇವಿಯ ಭಂಡಾರದ 
ಮುದ್ರೆಯನ್ನೊಡೆದವನಲ್ಲವೇ ಅವನು? 

ಕವಿಮಾರ್ಗದೊಳೊಳಪೊಕ್ಕುಂ 

ನವರಸಮಂ ತೆ೫*ಯೆ ನುಡಿದನೆನಿಸಿದ ಕವಿ ಸ 

ತ್ಯವಿಯೆನಿಕುಂ ಗೂಡಾರದ 

ಕವಿಯಂತಿರೆ ಮುಚ್ಚಿಪೋದ ಕವಿಯುಂ ಕವಿಯೇ! 


ದರವುರಮುಮಂಟಸುಂಟಿಯು 
ಮರೆವೊರಕನುಮೆನಿಸಿ ತಅತಅ೦ ನುಡಿದು ಸಭಾಂ 
ತರಮಂ ರಂಜಿಪುದೆ ರಸಾಂ 

ತರ೦ಗಳ೦ ಮುಟ್ಟಿ ನುಡಿದು ರಂಜಿಸವೇಡಾ?9 


ಸರಸತಿಯನಬಲೆಯಂ ಗೋಣ್‌ 
ಮುರಿಗೊಂಡರ್ಥಕ್ಕೆ ಕುದಿದು ನೋಯಿಸುವವನ 
ಕೃರಿಗನೆ ಪಾತಕನಾತನೆ 
ಸರಸ್ಪತೀದ್ರೋಹನವನನಾರ್‌ ಮುಟ್ಟುವರೋ 


ಪೊಸದೇಸೆಯಂ ಬೆಡಂಗಂ 

ರಸಘಟ್ಟಿಯನರ್ಥದೃಷ್ಟಿಯಂ ಬಗೆವರೊ ಭಾ 

ವಿಸುವರೊ ಸಾರಣೆಯಂತಿರೆ 

ಕಸಮಂ ಪಿಡಿವರ್‌ ಕೆಲರ್‌ ಮಹಾಪುರುಷರ್ಕಳ್‌। (ಅಜಿತ, ೧-೮೭, ೮೯-೯೧) 


ಶ್ರೀಧರಾಚಾರ್ಯ- ೧೦೪೯, ಶಾಂತಿನಾಥ- ೧೦೬೮ 


೧೧ನೆಯ ಶತಮಾನವೆಲ್ಲಾ ರಾಜ್ಯವಿಫ್ಠವದ ಕಾಲವಾಗಿತ್ತು ಚೋಳರು ಪ್ರಬಲಿಸಿ ದಕ್ಷಿಣದಲ್ಲಿ ಗ೦ಗರನ್ನು ಉರುಳಿಸಿ 
(೧೦೦೪), ಉತ್ತರದಲ್ಲಿ ಚಾಳುಕ್ಯರ ಮೇಲೆ ಬಿದ್ದರು. ಹೊಯ್ಸಳರು ತಲೆಯೆತ್ತುತ್ತಿದ್ದರು. ಜೈನಮತದ ಪ್ರಾಬಲ್ಯ ಕುಗ್ಗಿ ಶೈವ 
ವೈಷ್ಣವ ಮತಗಳು ಹಬ್ಬಲಾರಂಭಿಸಿದುವು. ರಾಜರ ಆಶ್ರಯ ತಪ್ಪಿ, ಈ ಕಾಲದಲ್ಲಿ ಶ್ರೇಷ್ಠ ಕವಿಗಳು ಏಳಲಿಲ್ಲ. ಕೆಲವರು ಮಾತ್ರ 
ಸಾಹಿತ್ಯದ ನಂದಾದೀವಿಗೆಯನ್ನು ಬೆಳಗಿಸಿಕೊಂಡು ಬಂದರು. ಇವರಲ್ಲಿ ಗಜಾಂಕುಶ, ಮನಸಿಜ, ಚ೦ದ್ರಭಟ್ಟ ಮುಂತಾದವರ 
ಗ್ರಂಥಗಳು ಉಳಿದಿಲ್ಲ. 
ಶ್ರೀಧರಾಚಾರ್ಯನೆಂಬವನು ೧೦೪೯ರಲ್ಲಿ ಜಾತಕತಿಲಕ ಎಂಬ ಜ್ಯೋತಿಷ ಗ್ರಂಥವನ್ನು ಬರೆದನು. ಇವನ ಸ್ಥಳ 
ಬೆಳುವಲನಾಡಿನ ನರಿಗುಂದ. ಚಂದ್ರಪ್ರಭ ಚರಿತೆಯನ್ನು ಬರೆದಿರುವಂತೆ- 
ಸುಭಗವಚಂ ಕಾವ್ಯಕವಿ 
ತ್ವಭೂಷಣಂ ಶ್ರೀಧರಾರ್ಯರಚಿತಂ ಚಂದ್ರ 
ಪ್ರಭಚರಿತಂ ಶಾಸ್ತಕವಿ 
ತ್ವಭೂಷಣಂ ಧರೆಗೆ ನೆಗಟ್ಟ್‌ ಜಾತಕತಿಲಕಂ 
ಎಂಬ ಪದ್ಯದಿಂದ ತಿಳಿಯುತ್ತದೆ. 
ಈತನು ಆದಿಪಂಪ, ಚಂದ್ರಭಟ್ಟ ಮನಸಿಜ, ಗುಣವರ್ಯ ಗಜಾಂಕುಶ, ರನ್ನ- ಈ ಪೂರ್ವಕವಿಗಳನ್ನು ಸ್ಕರಿಸಿದ್ದಾನೆ. 
ನಾಗಚಂದ್ರನ ಹೆಸರಿಲ್ಲ. 
ಶಾಂತಿನಾಥನು ಸುಕುಮಾರ ಚರಿತ್ರವನ್ನು ಬರೆದಿದ್ದಾನೆ(೧೦೬೮), ಬನವಸೆಯಲ್ಲಿ ಅಧಿಕಾರಿಯಾಗಿದ್ದನು. 


ಕಳಚುರ್ಯ- ಹೊಯ್ದಳರ ಕಾಲ 
೧೨ನೆಯ ಶತಮಾನದಲ್ಲಿ ಕನ್ನಡದ ಎರಡನೆಯ, ಬೆಳ್ಳಿಯ ಬೆಳೆ ಬಂದಿತು- ಜೈನಸಾಹಿತ್ಯದಲ್ಲಿ (ಈ ಶತಮಾನದಲ್ಲಿ 
ನಡುವಣಭಾಗದಲ್ಲಿ ಆರಂಭವಾದ ವೀರಶೈವ ಸಾಹಿತ್ಯವನ್ನು ಗಮನಿಸಿದರೆ, ಅದೂ ಒಂದು ಹಸನಾದ ಚಿನ್ನದ ಬೆಳೆಯೇ 
ಆಗುವುದು). ಈ ಕಾಲದ ಉತ್ತಮ ಕವಿಯೆಂದರೆ ಅಭಿನವ ಪಂಪನೆಂದು ಹೆಸರಿಟ್ಟುಕೊಂಡ ನಾಗಚಂದ್ರ; ಇವನ ಹಿಂದೆ 
ನೇಮಿಚಂದ್ರ ಜನ್ನರು (ಲೀಲಾವತಿ, ಯಶೋಧರಚರಿತೆ) ಬರುವರು. ತೀರ್ಥಂಕರರ ಪುರಾಣಗಳು ಒಂದರಮೇಲೊಂದು 
ಹುಟ್ಟುವುವು (ಮಲ್ಲಿ, ನೇಮಿ, ಚಂದ್ರಪ್ರಭ, ವರ್ಧಮಾನ, ಪಾರ್ಶ್ವ, ಅನಂತ, ಪುಷ್ಪದಂತ, ಶಾಂತಿ). ಪರಮತ 
ಖಂಡನೆಯೂ, ಜಿನಮತಮಂಡನೆಯೂ, ವಿವರಣೆಯೂ, ಬ್ರಹ್ಮಶಿವ, ವೃತ್ತವಿಲಾಸ, ನಯಸೇನ, ಬಂಧುವರ್ಮ, ನಾಗರಾಜ 
ಮೊದಲಾದವರಲ್ಲಿ ಕಾಣುವುವು. ಆ೦ಡಯ್ಯನು ಸಂಸ್ಕೃತಎಲ್ಲದೆ ಕನ್ನಡದಲ್ಲಿ ಕವಿತ್ವಮಾಡಿ ಕನ್ನಡದ ಸ್ವತಂತ್ರಶಕ್ತಿಯನ್ನು 
ಸಾರಿರುವನು. ನಾಗವರ್ಮ ೨, ಕೇಶಿರಾಜರು ಹಳಗನ್ನಡ ಸಾಹಿತ್ಯದ ಲಾಕ್ಷಣಿಕರು: ಮಲ್ಲಿಕಾರ್ಜುನನು ಸಂಗಹಕಾರ, 
ಒಟ್ಟಿನಮೇಲೆ ಈ ಕಾಲದ ಸಾಹಿತ್ಯ ಪಂಪಯುಗದ ಸಾಹಿತ್ಯದ ಶಿಕ್ಷಾನುಸಾರಿ ಎಂದು ಹೇಳಬಹುದು: ಎರಡನೆಯ ಪಂಕ್ತಿಯ, 
ಅನುಕರಣಸಾಹಿತ್ಯ ಕರ್ನಾಟಕದ ಕಾವು ಬೇರೆಕಡೆ ಬಸವಣ್ಣನವರ ಪ್ರಭಾವದಿಂದ ಹೊಸ ಬುಗ್ಗೆಯಾಗಿ ಚಿಮ್ಮಿತು 
(೧೧೬೦). 
ನಾಗಚಂದ್ರ (ಅಭಿನವಪಂಪ)- ಸು. ೧೧೦೦ 
೧ 
ನಾಗಚಂದನು ಈ ಯುಗದ ಆಚಾರ್ಯಕವಿ. ಈತನ ಸರಿಯಾದ ಕಾಲವೂ ಸ್ಥಳವೂ ಅನುಮಾನದಲ್ಲಿಯೇ ಉಳಿದಿವೆ. 
ಈತನಿಗೆ ರಾಜಾಶ್ರಯವಿದ್ದಂತೆ ಕಾಣುವುದಿಲ್ಲ; ಈತನ ಗ್ರಂಥಗಳಲ್ಲಿ ಕ್ಷಾತ್ರಕ್ಕಿಂತಲೂ ಭಕ್ತಿ ವೈರಾಗ್ಯಗಳು ಹೆಚ್ಚಾಗಿ ಹರಿಯುತ್ತವೆ. 
ಮಲ್ಲಿನಾಥಮರಾಣ, ರಾಮಚಂದ್ರಚರಿತ ಪುರಾಣಗಳು- ಪುರಾಣಗಳು: ರಾಮಾಯಣದಲ್ಲಿ ಬರಬಹುದಾಗಿದ್ದ 
ಮಾನುಷ್ಯಲೋಕ ಜೀವನ ಅಷ್ಟೊಂದು ಕಾಂತಿಯಿಂದ ಪ್ರತಿಬಿಂಬಿಸಿಲ್ಲ. ಜೀವನವೆಲ್ಲಾ ಶಾಂತರಸದ ಮಂಜಿನ ಮೂಲಕ 
ಈತನ ಕಣ್ಣಿಗೆ ಕಾಣಿಸುತ್ತದೆ. 
ಜೀವನಚರಿತ್ರೆ: ತಂದೆ, ತಾಯಿ, ಕುಲ, ಗೋತ್ರ, ಅಧಿಕಾರ, ರಾಜಾಸ್ಥಾನ, ಕಾಲ- ಈ ಬಗ್ಗೆ ನಾಗಚ೦ದ್ರನು 
ಉದಾಸೀನನಾಗಿದ್ದಾನೆ. ಬಿಜಾಪುರ (9) ದಲ್ಲಿ ಒಂದು ಬಸದಿಯನ್ನು ಕಟ್ಟಿಸಿದುದಾಗಿ ಹೇಳುತ್ತಾನೆ.- 
ನಿಜವಿಭವೋದಯಂ ಸಫಳಮಾಯ್ತೆನೆ ಮಲ್ಲಿಜಿನೇಂದ್ರ ಗೇಹಮಂ 
ವಿಜಯಪುರಕ್ಕಳಂಕರಣಮಾಗಿರೆ ಮಾಡಿಸಿ. . . (ಮಲ್ಲಿ. ೧೪-೨೯೭) 
ಆ ಕಡೆಯ ಒಂದು ಶಾಸನದ ಪದ್ಯಗಳು ಈತನ ಪದ್ಯಗಳ ಛಾಯೆಯಾಗಿವೆ (ಕಾಲ: ಸು.೧೦೯೫). "ಕಂತಿಹ೦ಪನ 
ಸಮಸ್ಯೆ'ಗಳಿಂದ ಬಲ್ಲಾಳರಾಯನ ಆಸ್ಥಾನದ ಮಾನ್ಯಕವಿಯಾಗಿದ್ದನೆಂಬ ಪ್ರತೀತಿ ಇದೆ. ಇದನ್ನು ಬಾಹುಬಲಿ, 
ದೇವಚಂದರೂ ಹೇಳಿದ್ದಾರೆ. ಇದು ಚಾರಿತ್ರಾಂಶವೆಂದು ಖಂಡಿತ ಹೇಳಲು ಆಧಾರ ಸಾಲದು. ಅಂತೂ ರನ್ನನಂತೆ 
ಕರ್ನಾಟಕ ದೇಶವನ್ನು ಉತ್ತರದಿಂದ ದಕ್ಷಿಣಕ್ಕೆ ತೀರ್ಥಯಾತ್ರೆ ಮಾಡಿರಬಹುದು. ಅನೇಕ ರಾಜಮಂಡಳಿಕರನ್ನು 
ನೋಡಿರಬಹುದು: ಅನುಭವ ಸಂಸ್ಕಾರಗಳನ್ನು ಪಡೆದಿರಬಹುದು. ವಾಸ್ತವಾಂಶಗಳು ಸಿಕ್ಕುವುದಿಲ್ಲ. 
ಈತನ ಗುರುವಾದ ಬಾಲಚಂದ್ರನನ್ನೂ ಮೇಘಚಂದ್ರಯತಿಯನ್ನೂ ಹೊಗಳುವ ಪದ್ಯಗಳು ಶ್ರವಣಬೆಳ್ಗೊಳದ 
ಶಾಸನಗಳಲ್ಲಿ ಸಿಕ್ಕುತ್ತವೆ (೧೧೦೦, ೧೧೧೫, ೧೧೪೬, ೧೧೬೩ ಕ್ರಿ. ಶ. ). ನಾಗವರ್ಮ ೨ (ಸು.೧೧೪೫), ಕೇಶಿರಾಜರು 
ಈತನ ಪದ್ಯಗಳನ್ನು ಉದಾಹರಿಸಿದ್ದಾರೆ. ಕರ್ಣಪಾರ್ಯನು (ಸು. ೧೧೪೦) 
ಅದ್ಯತನನಾಗಿಯುಂ ನೆಗ 
ಬ್ಲಾದ್ಯರ ದೊರೆಯೆನಿಸಿ ಮೆದು ಸಾಹಿತ್ಯಕಳಾ 
ಹೃದ್ಯತೆಯಿನೆಸೆದನಾ ನಿರ 
ವದ್ಯಗುಣ೦ ಸಂದ ನಾಗಚ೦ದ್ರಕವೀಂ೦ದ್ರಂ 
ಎ೦ದು ಹೊಗಳಿದ್ದಾನೆ. ಹೀಗೆಯೇ ಪಾರ್ಶ್ವ, ಜನ್ನ ಮಧುರ, ಮ೦ಗರಸ ಮುಂತಾದವರು ಗೌರವಿಸಿದ್ದಾರೆ. 
ಘಳಿಲನೆ ವಿಬುಧರ್‌ ತುಪ್ಪಿಯ 
ನೊಳಕಯ್ದು ಮನಃಪ್ರಸಾದಮಂ ಪಡೆವುದಜೆಂ 
ಕಳೆಯಂ ಚಂದ್ರಂ ಕವಿತಾ 
ಕಳೆಯಂ ಕವಿನಾಗಚಂದನಾಂತುದೆ ಸಫಲಂ (ಮಧುರ) 
ಇದರಿಂದ ಈತನ ಶ್ರೇಷ್ಠಕವಿತಾಸ್ಥಾನವೂ, ಸಾಹಿತ್ಯಕಳೋಪಾಸನೆಯೂ, ಮನಃಪ್ರಸಾದಪರಿಣಾಮವೂ ವ್ಯಕ್ತವಾಗುತ್ತವೆ. 


ಘಟ್ಟ ಆಧಾರಗಳನ್ನು, ಮಾತ್ರ ಮನಸ್ಸಿನಲ್ಲಿಟ್ಟು ಪಂಪ ಪೊನ್ನ ರನ್ನರಿಂದೀಚೆಗೂ (ಸು.೧೦೦೦), ಶಾಸನಗಳ 
ವರ್ಷಗಳ ಆಚೆಗೂ (ಸು. ೧೧೦೦), ನಾಗಚ೦ದ್ರನ ಕಾಲವನ್ನು ಹಾಕಬಹುದು. ೧೧೪೦ರಿಂದೀಚಿನ ಕವಿಗಳೇ ಆತನನ್ನು 
ಹೊಗಳುವ ಪದ್ಧತಿ ಕಾಣುವುದರಿಂದಲೂ ಶ್ರೀಧರಾಚಾರ್ಯನು ಈತನ ಹೆಸರನ್ನೆತ್ತದಿರುವುದರಿಂದಲೂ ಸು.೧೦೭೫- ೧೧೦೦ 
ರಲ್ಲಿದ್ದನೆಂದು ಸದ್ಯಕ್ಕೆ ಇಟ್ಟುಕೊಳ್ಳಬಹುದು. 
ವ್ಯಕ್ತಿತ್ತ ಈತನ ಮನೋಧರ್ಮ ಲೌಕಿಕಕ್ಕಿಂತಲೂ ಧಾರ್ಮಿಕದ ಕಡೆಗೆ ಹೆಚ್ಚು ಒಲೆಯುತ್ತದೆಂದು ಹೇಳಬಹುದು. 
ಧರ್ಮೋಪಾಸನೆ ಕಲೋಪಾಸನೆಗಳ ಪ್ರಪಂಚದಲ್ಲಿ ಈತನು ನಿಶ್ಚಲಭಕ್ತಿಯಿ೦ದಿದ್ದನು. "ಶುಭಧ್ಯಾನಾರ್ಥಿ"ಯಾಗಿ (ರಾಮಾ. ೧- 
೩೮) ಈತನ ಪುರಾಣಗಳು ರಚಿಸಿದುವು: 
ಕಥೆ ಜಿನಚರಿತಮೆ, ಕವಿ ಜಿನ 
ಕಥೆಯಂ ಪೇಟ್ಲಿವನೆ, ರಾಜ ವಿಟ ಚೋರ ಕಥಾ 
ಕಥೆ ಕಥೆಯೆ, ಕವಿ ಕವಿಯೆ, ತ 
ತೃಥೆಯಂ ಪೇಟ್ಪಪ್ರಶಸ್ತಮಂ ಪುಟ್ಟಿಸುಗುಂ (ಮಲ್ಲಿ. ೧- ೫೦) 
ರಾಗದ್ದೇಷನಿಬಂಧಮಪ್ಪ ಕೃತಿಯಂ ನಿರ್ಬಂಧದಿ೦ ಬಂಧಮಿಂ 
ಬಾಗರ್ಥಂ ಪೊಸತಾಗೆ ಪೇಟ್ಪಖಿಲಮಂ ರಾಗಾವಿಲಂ ಮಾಟ್ಬ ವಿ 
ದ್ಯಾಗರ್ವಗ್ರಹಪೀಡಿತರ್‌ ಸ್ವಪರಬಾಧಾಹೇತುವಂ ದುಸ್ತರೋ 
ದ್ಯೋಗಕ್ಷೇಶಿತರಾಗಿ ಬಿತ್ತಿ ಬೆಳೆವಂತಕ್ಕುಂ ವಿಷೋದ್ಯಾನಮಂ 


ಪೊಗಟ್ಟು ಮಹಾತ್ಮರುಜ್ಞ್ಯಲಮೆನಿಪ್ಪ ಗುಣ೦ಗಳನುಜ್ಜ್ವಲಪ್ರಸಿ 
ದ್ಧಿಗೆ ಪೊಲನಾಗದುಜ್ಚ್ವಲಿಸಿದಪ್ರತಿಮಪ್ರತಿಭಾಪ್ರಭಾವದಿಂ 
ಪೊಗಟ್ಟು ದುರಾತ್ಮರಂ ಮೊಗದೊಳಿರ್ದುಗುಟ೦ ಪೊಣಗಿಕ್ಕಲಾದ ನಾ 
ಲಗೆಯವನೆತ್ತುನಾಲಗೆಯೊಳೋದಿದವಂ ಕೃತಿಯೇ ಕೃತಾರ್ಥನೇ? 
(ರಾಮಾ.೧-೩೪,೩೫) 
ರಸಮಂ ನಾಲಗೆ, ಕವಿತಾ 
ರಸಮಂ ಕವಿ, ಕುಸುಮರಸಮನಳಿಮಾಳೆ, ಸುಧಾ 
ರಸಮಂ ಸುರರ್‌, ಅಕ್ಷಯಸುಖ 
ರಸಮಂ ಪರಮಾತ್ಮನಚೆವನುಟೆದವರಜೆಯರ್‌ (ಮಲ್ಲಿ. ೧- ೨೮) 


ಜಿನಪತಿಗಂ, ಜಿನಮುನಿಗಂ, 

ಜಿನಾಗಮಕ್ಕಂ, ಜಿನಾಧಿಪತಿಭವನಕ್ಕಂ, 

ಜಿನಗುಣಸಂಪತ್ತಿಗಮ್‌, ಎಣ 

ಪನೆಅಗನುಟೆದವರ್ಗೆ ನಾಗಚಂದ್ರ ಕವೀಂದಂ (೧- ೪೦) 
ಶ್ರೀಯಂ ಧರೆ ಪೊಗಟ್ಟೆನೆಗಂ 

ನ್ಯಾಯಾರ್ಜಿತಮೆನಿಸಿ ಪಡೆದು ತಕ್ಕೆಡೆಗಜೆದೊ 

ಲ್ಲೀಯುತ್ತುಮಮಲಕೀರ್ತಿ 

ಶ್ರೀಯನುಪಾರ್ಜಿಸಿದುದಾತ್ತನಭಿನವ ಪಂಪಂ (೩- ೧) 


"ಉದಾತ್ತ" ಎ೦ಬುದು ನಾಗಚಂದ್ರನ ಒಲ್ಲೆಯ ನುಡಿ. 


ಶ್ರೀ ಪರಮಜಿನೇಶ್ಚರ ಚರ 

ಣೋಪಸ್ಥಲಮಂ ಪ್ರಧಾನಮಂಗಳಮಂ ಪು 

ಣ್ಯೋಪಾರ್ಜನಮಂ ನಿತ್ಯ 

ವ್ಯಾಪಾರಮನಪ್ಪುಕಯ್ದನಭಿನವ ಪಂಪಂ (೮- ೧) 


ಶ್ರೀಗಂ, ಪರಮಾತ್ಮ ಪದ 
ಶ್ರೀಗಂ, ನೆಲೆ ಧರ್ಮಮೆಂದು, ಧರ್ಮಧ್ಯಾನೋ 
ದ್ಯೋಗಂ ಕೈಮಿಗೆ, ವಿಷಯ ವಿ 
ಮ ಸುಖದಿನಿರ್ದನಭಿನವ ಪಂಪಂ (೧೦-೧) 
-ಈ ಪದ್ಯಗಳು ನಾಗಚಂದ್ರನ ವ್ಯಕ್ತಿತ್ವವನ್ನು ತಿಳಿಸುವುವೆ೦ದು ನಮ್ಮ ನಂಬಿಕೆ. 
ವಿ 
ಮಲ್ಲಿನಾಥ ಪುರಾಣ: ಇದು ನಾಗಚಂದ್ರನ ಮೊದಲನೆಯಕಾವ್ಯವೆಂದು ತೋರುತ್ತದೆ. ಅಜಿತಪುರಾಣದಂತೆ ಕಥೆ 
ಭವಾವಳಿ ಇಲ್ಲ: ಆದರೆ ಕವಿ ಕಥೆಯನ್ನು "ಪ್ರಸಿದ್ಧಕವಿ ಪದ್ಧತಿಯಿಂ' ವರ್ಣನಾಭಾಗಗಳಿಂದ ಲಕ್ಷಣಪೂರಿತವಾಗಿ 
ದುಮಾಡಿದ್ದಾನೆ. ಇದನ್ನು ಬರೆದು ಕಾವ್ರರಚನಾ " ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ "ಸಾಹಿತ್ಯ ವಿದ್ಯಾಧರ"ನೂ 
"ಸಾಹಿತ್ಯಸ ರ್ವಜ್ಞ'ನೂ ಆದನು. 
ಧರೆ ಪೊಗಲೌ ವೀತರಾಗನ 
ಚರಿತದೊಳಳವಡಿಸಿ ಸಕಲ ರಸಮಂ ಕವಿತಾ 
ಪರಿಣತಿಯಂ ಮೆಆ*ದಂ ಕಾ 
ವ್ಯರಸಾರ್ಣವಪೂರ್ಣಚಂದ್ರನಭಿನವಪಂಪಂ (೧-೩೯) 
ಫುಲ್ಲಶರಂ ಬಸಂತದ ಪುಗಿಲ್‌ ನೆಜ್‌ದಿಂಗಳ ತಣ್ಣಿಸಿಲ್‌ ಮುಗುಳ್‌ 
ಮಲ್ಲಿಗೆ ಬಂದ ಮಾವಲೆವ ತೆಂಕಣ ಗಾಳಿ ವಿಪಂಚಿಯೀಂಚರಂ 
ನಲ್ಲಳ ಲಲ್ಲೆ ಕೋಗಿಲೆಯ ಬಗ್ಗಣೆ ತುಂಬಿಯ ಗೇಯಮೆಂಬಿವಂ 
ಬಲ್ಲವರಂ ಮನಂಗೊಳಿಸುಗುಂ ಕೃತಿ ಸತ್ಕೃತಿ ನಾಗಚಂದನಾ 


ಸ್ನ 
ಜು 
ಹಿರಿ 


ಎ೦ದನುರಾಗದಿ೦ ಪೊಗಟ್ಟು ಭವ್ಯಜನಂ ಕಿಚೆದೀ ಕಥಾಪರಿ 

ಸಂದಮಿದಂ ನಿಮಿರ್ಚಿ ಕವಿತಾರಸಮಂ ನೆಜ್‌ ಪೇಟ್ದರಿಲ್ಲ ಮು 

ನೆಂದು ಮಹಾಕವೀಶ್ಚರರೊಳೊರ್ವರುಮೆಂದೊಡೆ ಪೇಟಲಾ೦ ಮನಂ 

ದಂದೆನದಲ್ಲದೆನ್ನಳವೆ ಮಲ್ಲಿಜಿನೇಂದ್ರ ಮಹಾಪುರಾಣಮಂ (೧-೪೪, ೪೫) 


ಮೊದಲಿನೆಂಟನೆಯ ಆಶ್ವಾಸಗಳಲ್ಲಿ ಭೋಗಸಾಮ್ರಾಜ್ಯದ "ಚಿತ್ರಗಳು: ಮಹಾಕಾವ್ಯದ ಸಾಮಾನ್ಯ ಪದ್ಧತಶಿ:- ಮಗ್ಗದ 
ನೆಯ್ಗೆ, ನುಣ್ಣನೆಯ ನೂಲು, ಹೂವು: (೧)- ಜಂಬೂದ್ವೀಪ, (೨)- ವಿದೇಹ, ಸೀತಾ ನದಿ, ದೇಶವರ್ಣನೆ- 

ಕಳಕಂಠಕ್ಕತನುಗೆ ಚಾ 

ಪಳತಾರೋಹಣವಿಕಾರವಳಿಗಾಮಕುಜಾ 

ವಳಿಗೆ ಮಧುವಿಕೃತಿ ಮಾನವ 

ಕುಳಕ್ಕೆ ಕನಸಿನೊಳಮಿಂತಿವಿಲ್ಲಾ ನಾಡೊಳ್‌ (೨-೨೭) 
ರಾಜಧಾನಿ, ಉದ್ಯಾನ, ಕೋಟೆ, ವಾರಾಂಗನೆಯರು, ಅರಮನೆ (೩)- ವೈಶ್ರವಣರಾಜ, ಅವನ ಸೌಂದರ್ಯಕ್ಕೆ ವಿಲಾಸಿನಿಯರ 
ವಿರಹ, ಅಗ್ರಮಹಿಷಿ ಧನಶ್ರೀ, ಅವಳ ಆಪಾದಮಸಕವರ್ಣನೆ- 


ಉದಾಹರಣೆಗೆ- 

ಪಗೆ ತುಂಬಿಯೊಳ್‌ ಚಿರಂ ಸ೦ 

ಪಗೆಗೀ ಕೋಮಳೆಯ ನಾಸಿಕಾಮುಕುಳಂ ಸಂ 

ಪಗೆಯ ಪಗೆ ನಾಸಿಕಾಸುರ 

ಭಿಗೆ ಕೆಳೆಯಂ ತುಂಬಿ, ಪಗೆಯ ಪಗೆ ಕೆಳೆಯಲ್ತೇ (೭೭) 
ಪುತ್ರದೋಹಳ- 


ಎಳವೆಜ್‌ ಬಳೆಯದ ಗಗನ 
ಸ್ಥಳಿ, ಸಸಿ ಬೆಳೆಯದ ಧರಿತ್ರಿ, ಮೌಕ್ತಿಕ ರತ್ನಂ 
ಬಳೆಯದ ಶುಕ್ತಿಕೆ, ಗರ್ಭಂ 


ಬಳೆಯದ ಬಾಳಕಿಯ ಬಸಿಅನರ್ಥಕಮಲ್ತೇ (೧೧೦) 

ಪರಿದಾಡುವ ಸುತನ ಪದಾಂ 

ಬುರುಹಂಗಳೊಳುಲಿವ ಪೊನ್ನಗೆಜ್ಜೆಯ ದನಿಯಂ 

ತಿರೆ ನಚ್ಚಿನ ವೀಣಾವೇ 

ಣುರವ೦ಗಳ್‌ ಕಳ್‌ಯವಲ್ಲೆ ಕರ್ಣಾಮೃತಮಂ (೧೧೯) 

(೪)- ಪತಿಯ ಸಮಾಧಾನ, ಜಿನಪೂಜೆ, ಗರ್ಭವರ್ಣನೆ, ಪುತ್ರೋತ್ಸವ, ವಿದ್ಯಾಭ್ಯಾಸ- 

ಗುರುಸನ್ನಿಧಿಯೊಳ್‌ ಮುನ್ನಂ 

ಪರಿಣತಿವಡೆದಿರ್ದ ಸಕಳ ವಿದ್ಯೆಯನೀಗಳ್‌ 

ಪರಿವಿಡಿಗೆಯ್ವಂತೆ ಕಳಾ 

ಧರನಾದಂ ಶ್ರೀಧರಂ ಧರಾಧರಧೈರ್ಯಂ (೧೩೪) 
ನವಯೌವನಶ್ರೀ, ಯುವರಾಜಪಟ್ಟ (೫, ೬)- ವಸಂತಸಮಯವರ್ಣನ, ರಾಣಿಯರೊಡನೆ ವನಕೇಳಿ, ಪುಷ್ಪಾಪಚಯ, 
ಜಲಕೇಳಿ- 

ಅಲರ್ವಕ್ಕಿಯ ಗೆಡೆವಕ್ಕಿಯ 

ಜಲವಕ್ಕಿಯ ಪವಳವಾಯಪಕ್ಕಿಯ ಕಿಸುಗಣ್‌ 

ಮಲರ್ವಕ್ಕಿಯ ಮೆಲ್ಲುಲಿ ನ 

ಲ್ಲುಲಿ ಮದನನ ಗೀತವಾದ್ಯದುಲಿಯವೊಲೆಸೆಗುಂ 

ಕಳಕಂಠ೦ ಪುಗಲೆಂಬೀ 

ಕಳನಿನದ೦ ವಕ್ರಮಾಗಿಯುಂ ನೃಪನ ಮನಂ 

ಗೊಳಲಾರ್ತುದು ಪುರುಡಿಪ ನ 

ಲ್ಲಳ ನಲ್ಲೆಯ ವಕ್ರವಚನದಂದದಿನಾಗಳ್‌ (೬- ೯, ೧೦) 


ಇದು ನಾಗಚಂದ್ರನ ಯೌವನಸಂತನ ನಲ್ಲುಲಿ, ಮೆಲ್ಲುಲಿ, ನಲ್ಮೆಯುಲಿ: ಎಷ್ಟು ಕವಿಗಳ ಕೈಯಲ್ಲಿ ಈಚೆಗೂ, 
ಹಿಂದೂ, ನುಲಿದಾಡಿ, ಸುಳಿದಾಡಿ, ಇದು ಹಳಸಿದೆ! ಮನ್ಮಥನೂ, ಎಳಮೆಯೂ ಕವಿತೆಗೆ ಹೊರಗಲ್ಲ, ಖಂಡಿತ ಅಲ್ಲ; ಆದರೆ 
ಈ ಓರಚ್ಚು. ಈ ಮಾತಿನ ಮೆಲುಕಾಟ! 
ರತಿ ಮದನಂ ವಸಂತಸಮಯಂ ಪುಳಿನ೦ ನಳಿನಂ ಕೊಳಂ ಹಿಮ 
ದ್ಯುತಿ ಲತೆ ಮಾವು ಕೀರಕಳಭ೦ ಕಳಕಂಠರವಂ ರಥಾಂಗದಂ 
ಪತಿ ತಳಿರುಯ್ಯಲೋಪರ ಸುಸಿಲ್‌ ನನೆವಿಲ್‌ ನನೆಯಂಬು ಮಂದಮಾ 
ರುತನಳಿನೀನಿನಾದಮಿವಜೆಂ ಪೊಸಮಲ್ಲಿಗೆಗಕ್ಕೆ ಮಂಗಳಂ (೬-೬೪) 
(೭)- ಕತ್ತಲೆ, ಬೆಳ್ಳಿಂಗಳು, 
ಒಗುಮಿಗೆ ಬೆಳಗಿದುದು ವಿಯೋ 
ಗಿಗಳ ಮೊಗಂ ಬೆಳ್ಳನಾಗೆ ವಿರಹಾಗ್ನಿಯ ಬೆ 
ಳ್ಬೊಗೆ ಕಮಳದ ಪಗೆ ಕುಮುದದ 
ನಗೆ ತಾಂ ಯೌವನದ ಬೇಳದಗೆ ಬೆಳ್ಳಿಂಗಳ್‌ (೭- ೪೩) 
ಕೌಮುದೀ ಮಹೋತ್ಸವ, ಸೂಳೆಗೇರಿಯ ನೋಟಗಳು, (೮)- ನಾಟಕಶಾಲೆ, ಸಂಗೀತ, ನರ್ತನ,- 
ಸ್ಮರವಿಜಯಕ್ಕಿದೆ ನಿರ್ವಾ 
ಣರೇಖೆಯೆನೆ ಮಸಗಿ ಮದನಮದಕರಿ ವಿಸಟಂ 
ಬರಿದುದೆನೆ ಕಾಮನೇಸಿನ 
ಪರಿಣತಿಯೆನೆ ತುಣಿ ಬಹುವಿಧಂ ನರ್ತಿಸಿದಳ್‌ 
ನುಂಗಿದುದು ಸಕಲ ರಸಮಂ 
ಶೃಂಗಾರರಸಪ್ರವಾಹಮೆನೆ ಜನದ ಮನೋ 
ರಂಗ ಪ್ರತಿಷ್ಠೆ ರತಿಗಾ 


ಯ್ತಂಗಜನಿ೦ದೆನಿಸಿತ್ತು ಸಂಗೀತರಸಂ (೫೭, ೫೯) 
ಮಳೆಗಾಲ, ಮುಗಿಲು, ಮಿಂಚು- 

ಬಿಡೆ ಕೆಮ್ಮನೆ ಗರ್ಜಿಪ ತ 

ಕೈಡೆ ತಗದೆಡೆಯೆನ್ನದೆಜಗುವಸ್ಥಿರಮಪ್ಪಾ 

ಜಡಮಚಿರಪು್ರಭೆ ನಿಮಿಷದೊ 

ಳಡಂಗುಗುಂ ಬೆಳಗದೆಂದುಮದು ಸತ್ತಥಮಂ (೮- ೯೦) 
ಶರತ್ತಮಯ- 

ಪೆರೆಯಿಕ್ಕಿ ಪೋದುವಚಿರಾಂ 

ಶುರಸನ ಘನಕಾಲವಿಷಧರ೦ಗಳ್‌ ಗಗನೋ 

ದರಗಹ್ನರದೊಳೆನಲ್‌ ತರ 

ತರದಿ೦ ಪಸರಿಸಿದುವಂದು ಬಿಳಿಯ ಮುಗಿಲ್ಲಳ್‌ (೮- ೧೦೩) 

ಬಳಸಿ ಸುಟೆದಾಡಿ ಕಾಲ್ವಿಡಿ 

ದೆಳಸಿ ಕಳಾಳಾಪಮೊದವೆ ಜನನಿಯ ಮೊಲೆವಾ 

ಲ್ಲಳನುಣ್ಣ ಸಿಸುವಿನಂತಿರೆ 

ಕಳಮೆಯ ಪಾಲ್ಡೆನೆಯ ಪಾಲನುಂಡುವು ಗಿಳಿಗಳ್‌ (೧೦೭) 
ದಿಗ್ವಿಜಯಕಾಲ, (೯)- ಚತುರಂಗಸೇನೆ, ಸ್ತ್ರೀಯರು ಮಾಳಿಗೆಯಿಂದ ನೋಡಿದ್ದು- ರಾಜ ಕುದುರೆಯೇರಿದ್ದು, ಇಳಿದದ್ದು- 
"ಅ೦ಗಜ ಚಕ್ರವರ್ತಿ ಬ೦ದಪನೆನೆ ಬಂದು"- 

ಸಿಡಿಲೆಂಬ ಜವನ ಕೊಡಲಿಯ 

ಕಡುವೊಯ್ದಿಂ ನೆಗೆದ ಬೇರ್ಗಳೊಡನೆ ನೆಲಂ ಬಾ 

ಯ್ಚಿಡೆ ಬೆಟ್ಟು ಕೆಡೆವ ತೆಜದಿಂ 

ಕೆಡೆದಾಲಮನಿದಿರೊಳವನಿಪಾಳಂ ಕಂಡ೦ (೯- ೫೫) 
-ಇಲ್ಲಿಯ ವರೆಗೆ ಜೀವನದ ಸುಖ, ಲೋಲುಪ್ರಿ ಲಲ್ಲೆ: "A pretty piece of paganism” as Wordsworth said of 
Keats, ಅಧಿದೇವತೆಗಳು ಮನ್ಮಥ- ರತಿ: ಧ್ಯೇಯಮಂತ್ರ. ರಂಭೆ ಶುಕನಿಗೆ ಹೇಳಿದಂತೆ- ಇದಿಲ್ಲದೆ, "ವ್ಯಥಾಗತಂ ತಸ್ಯ 
ನರಸ್ಯ ಜೀವಿತಂ'!' ಆದರೆ ಇದು ಮಲ್ಲಿನಾಥಪುರಾಣ, ಮನ್ಮಥಪರಾಣವಲ್ಲ: ಕಾಮಧ್ವಂಸಿ. ಎಂದು 
ತೋರಿಸುವುದಕ್ಕಿಷ್ಟಿರಬಹುದು. ಇನ್ನು ವೈರಾಗ್ಯ, ಜಿನಪದವಿ. 


ಇನ್ನು ಶುಕಮುನಿಯ ಪ್ರತಿಮಂತ್ರ - ಭೋಗತ್ನ ಲ್ಲದೆ. ಆತ್ಮಾನುಭವವಿಲ್ಲದೆ, "ವೃಥಾಗತಂ ತಸ್ಯ ನರಸ್ಯ 
ಜೀವಿತಂ": ಮಾರಕಮಂತ್ರವಲ್ಲ, ತಾರಕಮಂತ್ರ. ಧರ್ಮಸಾಮ್ರಾಜ್ಯದ ಅನಂತಸುಖ: ಹಾದಿಯ ತಿರುವು. ಕವಿವಾಣಿ 
ಗ೦ಭೀರವಾಗುತ್ತದೆ. ರಾಜನಿಗೆ ವೈರಾಗ್ಯಬುದ್ಧಿ: 
ಆಲಂಬ೦ ನಭಮಂ ಪಳಂಚಲೆವ ಶಾಖಾಶ್ರೇಣಿ ಸಗ್ಗಕ್ಕೆನಿ 
ಪ್ಲಾಲಂ ಬನ್ನಮನೆಯ್ದೆ ಕಾಲವಶದಿಂ ಕಂಡುಂ ವಿದಗ್ಗಂ ಮಹೀ 
ಪಾಲಂ ಭಾವಿಸಿದಂ ದ್ರುಮಪಕೃತಿಯಂ ದುರ್ಮೋಹದಿಂ ಸಜ್ಜನೋ 
ಪಾಲಂಭಾವಿಳನಾಗಿ ನಿಲ್ಲದೊಡಲಂ ನಂಬಲ್‌ ಮನಂದರ್ಷುದೇ! 
ಉಸಿರ೦ ಕಾಳೋರಗನುಸಿ 
ರ್ದುಸಿರ್ದಿರುಳುಂ ಪಗಲುಮೀಂಟಿಯುಂ ಮತ್ತಂ ಜೀ 
ವಿಸುವಳಿಪಿಂದೆಸಗುವ ಮಾ 
ನಿಸನಂ ಸೋಂಕಿದುದು ದೇಹಮೋಹಪಿಶಾಚಂ 
ನಿಮಿಷಾರ್ಧದ ಸಂಗತಿಯಿ೦ 


ಸಮಸ್ತ ಭೋಗೋಪಭೋಗ ಶುಚಿವಸ್ತುಗಳ 

ಲ್ಲಮನಶುಚಿಮಾಟ್ಟುದಂ ದೇ 

ಹಮನಾತ್ಮಂ ಬಿಟ್ಟು ಪಿಂಗದನ್ನಂ ಶುಚಿಯೇ 

ಕುತ್ತದ ಪರಿವರಿ ಪಾಪದ 

ಬತ್ತು ಪರಾಭವದ ಬೆಳಸು ಪಸಿದ ಕೃತಾಂತಂ 

ಗೆತ್ತಿದ ಬೋನಂ ತನುವೆಂ 

ದುತ್ತಮರಣಿದುಳಿದರದಳ ನಂಟರ್ತನಮಂ 

ನೆರಪುವುದೊಡಲಂ ಮುನ್ನಂ 

ನೆರೆದೊಡಲಂ ಬಿಟ್ಟು ಕಳೆದು ಬೇಚೊಂದೊಡಲಂ 

ನೆರಪುವುದಿಂತನವಸ್ಥೆಯ 

ಮರುಳಾಟದೆ ಮರುಳ ಮಾವನಕ್ಕುಂ ಜೀವಂ 

ತೂಗುವಿನಂ ತಲೆ ಸೆರೆಗಳ್‌ 

ಬೀಗಿ ಕೊರಲ್‌ ಕುಸಿವಿನಂ ಕಟಲ್ಲಿನೆಗಂ ಪಲ್‌ 

ಬಾಗುವಿನಂ ಬೆನ್‌ ಮನುಜರ 

ಮೂಗಿನ ಮೇಲಾಡುವಂ ಜವಂ ಪೆಕ್ಕಣಮಂ 

ಆವುದು ಸುಖಮೆಂದೆಳಸುವ 

ನಾ ವಸ್ತುವೆ ದುಃಖಹೇತು ದುಃಖೋಪಶಮಂ 

ಜೀವಕ್ಕೆ ಸುಖಭ್ರಾಂತಿಯ 

ನೀವುದು ಭಾವಿಪೊಡಸಾರಮೀ ಸಂಸಾರಂ (೯-೬೦-೭೨) 
ಇಲ್ಲಿ ಭಾರತೀಯರ ಆಳದ ಒಂದು ಅನುಭವದ ಎಳೆಗೆ ಬಂದೆವು: ಪಂಪ, ಪೊನ್ನ, ರನ್ನರ, ಎಲ್ಲರ ಪಲ್ಲವಿ ಇದು. ಈ 
ಸಂಸಾರದ ತೊರವೇ ಬಿಡುಗಡೆ- ಮೋಕ್ಷ, ನಿರ್ವಾಣ, ಶಾಂತಿ. 
ದೀಕ್ಷೆ: "ದೇಹದನಿತ್ಯಮಪ್ಪ ನಿಲವಂ ಭಾವಿಸಿ, ಅನಾಮಯಮಂ ಪ್ರಿಯಮನಮಳ ರತ್ನತ್ರಯಮಂ ಸಾಧಿಸುವೆಂ" ಎಂದು, 


"ಸಂಸಾರಶರೀರಭೋಗನಿರ್ವೇಗಮನಪ್ಪುಕಯ್ದು ಪೂರ್ವಾನುಭವವಿಷಯಸುಖವಿಮುಖಚಿತ್ತಂ, ಪರಮ 
ಸುಖಸುಧಾಸ್ವಾದನೋತ್ಕಂಠನಾದಂ". (೯- ೭೫-೭೭ವ) 
ಮಗನಿಗೆ ರಾಜ್ಯವನ್ನೊಪ್ಪಿಸುವುದು: 
ಕಿಚಿಯಂದೋದುವುದೆಲ್ಲಮ 


ನಣಿದನುಭವಿಸುವುದು ವಿಷಯಮಂ ಜೌವನದೊಳ್‌ 

ತಟೆಸಂದು ತಪದ ನೆರವಿಂ 

ತೊಜ್‌ವುದು ಮುಪ್ತಿನೊಳಿದಲ್ಲೆ ಪಾರ್ಥಿವಚರಿತಂ 

ಯುವರಾಜಂಗರಸಂ ರಾ 

ಜ್ಯವಿಳಾಸಮನಿತ್ತು ಪರಮಸ೦ಯಮ ಸಾಮ್ರಾ 

ಜ್ಯವಿಳಾಸತತ್ತರಂ ಭಾ 

ರವಾಹಕಂ ಪೊಜ್‌್‌ಯನಿಟಿಪಿದಂತೆವೊಲಾದಂ (೯-೮೮, ೧೩೦) 


ಅಲ್ಲಿಂದ ಮುಂದೆ ಶಾಸ್ತ್ರೋಕ್ತವಾಗಿ, 
ತಪೋವನಗಮನ, ಶಬರರ ವರ್ಣನೆ, ಕಾಡುಮೃಗಗಳು, ಬೆಟ್ಟದ ಚೈತ್ಯಾಲಯ- ಅಲ್ಲಿ ಜಿನಸ್ತುತಿ: ಇದು 
ಅಭಿನವಪ೦ಪನ ಆತ್ಮಸಾರ: ಇಲ್ಲಿ ತನ್ನ ಗುರುವನ್ನು ವಂದಿಸಿ, ಇದನ್ನೇ ತನ್ನ ರಾಮಾಯಣದಲ್ಲಿಯೂ ಸೇರಿಸಿದ್ದಾನೆ. ಈ 
ಜಿನಾಷ್ಟಕವನ್ನು ಪಠಿಸಿ ಈ ಗ್ರಂಥವಿಮರ್ಶೆಯನ್ನು ನಿಲ್ಲಿಸಬಹುದಾಗಿದೆ- ಏಕೆಂದರೆ, ಮುಂದಿನ "ಮಗ್ಗ'ವೂ ಎಲ್ಲಾ 
ಜಿನಪುರಾಣಗಳಂತೆಯೇ: ವೈಶ್ರವಣನು ಅಹಮಿಂದನಾಗಿ ಮಲ್ಲಿಜಿನನಾಗುವನು. 
ಜಯ ಜಿತವೃಜಿನ ಜಿನೇಶ್ವರ 
ದಯಾನದೀಪುಳಿನರಾಜಹ೦ಸ ಭವಾಂಭೋ 


ಧಿಯ ತಡಿಯನೆಯ್ದಿಸೆನ್ನಂ 
ನಯನಿಕ್ಷೇಪಪ್ರಯಾಣಪಾತ್ರದಿನರ್ಹಾ 
ನೇವಾಳಮೆಂದು ಕೆಲಬರ್‌ 
ಪಾವಂ ಪಿಡಿವಂತೆ ದೇವ ನೀನಲ್ಲದರಂ 
ದೇವರಿವರೆಂದು ಪಿಡಿದಿ 
ನ್ನೇವಿಧಿವಟ್ಟಪರೊ ಮೋಹಮೂರ್ಛೆಯಿನರ್ಹಾ 
ನಿನಗೆ ರಸಮೊಂದೆ ಶಾಂತಮೆ 
ಜಿನೇಂದ್ರ ಮನಮಾ ರಸಾಂಬುನಿಧಿಯೊಳಗವಗಾ 
ಹನಮಿರ್ದು ಮಿಕ್ಕ ರಸಮಂ 
ಕನಸಿನೊಳಂ ನೆನೆಯದಂತು ಮಾಡೆನಗರ್ಹಾ 
ಮಣಿಭೂಷಣಭರದಿಂ ತನು 
ಕಿಣಮಪ್ಪುದದೇಕೆ ನಿನ್ನ ನಿರ್ಮಲಗುಣ ಭೂ 
ಷಣಮಂ ದಯೆಗೆಯ್‌ ಪಡೆವೆಂ 
ಪ್ರಣಯಮನಪವರ್ಗಲಕ್ಷ್ಮಿಗದಜೆಂದರ್ಹಾ 
ಸಿಂಗದ ಮಾರ್ದನಿ ಮದಮಾ 
ತಂಗಮನಳಜೆಸುವವೋಲ್‌ ನಿಜಪ್ರತಿಬಿ೦ಬ೦ 
ಹಿಂಗದೆ ಮನದೊಳ್‌ ನಿಂದಿರೆ 
ಪಿಂಗಿಸುವುದು ಜನನಮರಣದುಃಖಮನರ್ಹಾ 
ಮೆಚ್ಚೆ ಗಡ ಮುಳಿಯೆ ಗಡ ಬಗೆ 
ಬೆಚ್ಚಿರೆ ಬೇಜಾಗೆ ನಿನ್ನ ಪದದೊಳ್‌ ಮನುಜಂ 
ಗುಚ್ಚಗತಿ ನೀಚಗತಿವಡೆ 
ವಚ್ಚರಿ ಕಣ್ಣೆಜ್‌ವ ತೆಜನನಜೆಪೆನಗರ್ಹಾ 
ಜ್ಯಾಯಂಗೆ ನೀನೆ ವಲಮಾ 
ದೇಯಂ ನೀನಲ್ಲದನ್ಯವಸ್ತುಗಳೆಲ್ಲಂ 
ಹೇಯಂಗಳೆಂಬ ತತ್ತ್ಯೋ 
ಪಾಯಮನೆನಗೀವುದೇವೆನುಟಿದುವನರ್ಹಾ 
ನಿತ್ಯಸುಖಮಾತ್ಮರೂಪಮ 
ನಿತ್ಯಸುಖಂ ಮೋಹರೂಪಮೆಂಬ ವಿವೇಕಂ 
ಸತ್ಯಸ್ಥರೂಪಮದಜೂಳ 
ಗತ್ಯಂತಾನುಭವವಿಭವಮಕ್ಕೆನಗರ್ಹಾ 
(ಮಲ್ಲಿ. ೧೦-೧೨೦-೧೨೭, ರಾಮಾ.೭-೪೦-೪೭) 
ಅರವಿಂದಸ್ಮೇರಮಾಸ್ಯಂ ತಿಳಿಪೆ ಹೃದಯಸಂಶುದ್ಧಿಯಂ ಮಾನಸಂ ಶಾಂ 
ತರಸಾಧೀನ೦ ಸಮಾಧಾನಮನಃಿಪೆ ತಪಸ್ತಪುಮುತ್ತಪ್ಪಕಾರ್ತ 
ಸ್ವರಶಾಖಾಲೀಲೆಯಂ ಪಾಳಿಸೆ ತನು ನಯನಂ ಕಾಟ್ದುರ೦ ಮಾಡೆ ಕಾರು 
ಣ್ಯರಸಸ್ರೋತ೦ಗಳಿ೦ ಲೋಕಮನೆಜಿಗಿಸಿದಂ ಬಾಳಚಂದವ್ರತೀಂದಂ (ಮಲ್ಲಿ. ೧೦-೧೩೩) 
ಈ ಸಂದರ್ಭದಲ್ಲಿ ತನ್ನ ಗುರುವಿನ ನೆನಪನ್ನು ತಂದುಕೊಂಡದ್ದೇ ಒಂದು ಕಾವ್ಯವಲ್ಲವೇ? ಆ ಗುರುವಿನ 
ಜಿನಧರ್ನಬೋಧೆಯ ಸಾರವೇನು?- ಹೃದಯಶುದ್ಧಿ, ಮನಶ್ಶಾಂತಿ, ಕಾರುಣ್ಯ ದೇಹದಾರ್ಡ್ಯ, ವ್ರತ. ನಿಷ್ಟೆ ತಪಸ್ಸು. 
೩ 
ರಾಮಚಂದ್ರ ಚರಿತ ಪುರಾಣ: (ಅ) ಪುರಾಣ: ಮಲ್ಲಿನಾಥಪುರಾಣದಲ್ಲಿ ಸೌಂದರ್ಯವೂ ಸತ್ತ್ವವೂ ತಕ್ಕಮಟ್ಟಗಿದ್ದರೂ, 
ನಾಗಚಂದ್ರನ ಹೆಸರು ಅಗಪಂಕ್ತಿಯಲ್ಲಿ ನಿಂತಿರುವುದು ರಾಮಚಂದಚರಿತಪುರಾಣದಿಂದ, ಮೊದಲನೆಯದು 
ಗೀತಗುಣವುಳ್ಳದ್ದಾದರೆ (Lyi). ಇದು ಮಹಾಕಾವ್ಯ ಗುಣವುಳ್ಳದ್ದಾಗಿದೆ (5010); ಮತ್ತು ಜಿನಪುರಾಣವೂ ಆಗಿದೆ 


(Religious Epic). ಜೈನಸಂಪ್ರದಾಯದಂತೆ ರಾಮಾಯಣದ ಕಥೆ ಉತ್ಕೃಷ್ಟವಾಗಿ ಇದರಲ್ಲಿ ಪ್ರತಿಪಾದನೆಯಾಗಿದೆ. "ಪಂಪ 
ಭಾರತ'ದ ಪ್ರಾಶಸ್ತ್ಯವನ್ನು ಅಭಿನವ ಪಂಪನ "ಪಂಪರಾಮಾಯಣ" ಸಾಧಿಸಿದೆ. 
ವಿಪುಲಾಚಲದೊಳ್‌ ವೀರ ಜಿ 
ನಪಾರ್ಶ್ವದೊಳ್‌ ಗೌತಮಂ ಗಣಾಗ್ರಣಿ ಮಗಧಾ 
ಧಿಪನಜಿಯೆ ನೆಜ್‌ಯೆ ಪೇಟ್ಟುದ 
ನಪೂರ್ಪಮೆನೆ ರಾಮಕಥೆಯನಭಿವರ್ಣಿಸುವೆಂ (೧- ೪೦) 
ವಿಗತಾಷ್ಟಾದಶದೋಷರಪ್ಪ ಜಿನರುಂ ಜ್ಞಾನರ್ಧಿಸಂಪನ್ನರ 

ಪ್ಪ ಗಣಾಧೀಶ್ವರರು೦ ಕ್ರಮಂಬಿಡದೆ ಮುನ್ನಂ ಪೇಟ್ಟುದಂ ಶ್ರಾವ್ಯ ಕಾ 

ವ್ಯಗುಣಖ್ಯಾತಿ ನಿಮಿತ್ತಮಲ್ಲದೆ ಶುಭಧ್ಯಾನಾರ್ಥಿಯೆನ್‌ ಪೇಟಲಾಂ 

ಬಗೆದಂದೆಂ ರಘುವಂಶ ರಾಮಕಥೆ ಪೇಟ್ವಂತನ್ಯಸಾಮಾನ್ಯಮೇ (೧- ೩೮) 

ನಾಯಕನನ್ಯನಾಗೆ ಕೃತಿ ವಿಶ್ರುತಮಾಗದುದಾತ್ತರಾಘವಂ 

ನಾಯಕನಾಗೆ ವಿಶ್ರುತಮೆನಿಪ್ಪುದು ವಿಸ್ಮಯಕಾರಿಯಲ್ತು ಕಾ 

ಲಾಯಸದಿಂ ವಿನಿರ್ಮಿಸಿದ ಕಂಠಿಕೆ ಕಾಂಚನಮಾಲೆಯಂತುಪಾ 

ದೇಯಮೆನಿಕ್ಕುಮೇ ವಿಷಯಮೊಪ್ಪದೊಡಾವುದುಮೊಪ್ಪಲಾರ್ಕುಮೇ (೧- ೩೭) 

ಜಗಮಂ ಯುಗಮಂ ಮನ್ವಾ 

ದಿಗಳಂ ಕಾಲಸ್ಪರೂಪಮಂ ಜಿನರಂ ಚ 

ಕ್ರಿಗಳಂ ಹಲಧರ ಕೃಷ್ಣಾ 

ದಿಗಳಂ ಶ್ರೀರಾಮಚರಿತದೊಳ್‌ ವರ್ಣಿಸುವೆಂ (೧- ೪೧) 
ಪಿರಿದೆನಿಸಿರ್ದ ರಾಮಕಥೆಯಂ ಕಿಟಿದಾಗಿರೆ ದೇಸಿ ಮಾರ್ಗಮೆಂ 

ಬೆರಡಳಳಂ ರಸಂಬಡೆದು ಪಂಡಿತಮಂಡಲಿ ಮೆಚ್ಚೆ ನೇರ್ಪುವೆ 

ತ್ತಿರಲವಿರೋಧಮಾಗೆ ಕೃತಿವೇಲಸ್ಬೂಡೆ ಸತ್ಯವಿ ನಾಗಚಂದನಂ 

ತಿರೆ ಪೆಜರಾರ್‌ ಸರಸ್ವತಿ ಕುಡಲ್‌ ಪಡೆದರ್‌ ವರಮಂ ಕವೀಶ್ನರರ್‌ 

ಕೃತವಿದ್ಯರ್‌ ಸಮಚಿತ್ತರಾಗಿ ಪದಪಿಂದಾರಯ್ಯ್ಕೆ ಕರ್ಣಾಟ ಸಂ 

ಸ್ಥತಕಾವ್ಯಂಗಳೊಳರ್ಥದಿಂ ರಚನೆಯಿಂ ನೇರ್ಪಟ್ಟು ವಿದ್ವಚ್ಚಮ 

ತ್ವೃತಿಯಪ್ಪಂತಿರೆ ನಾಗಚಂದವಿಬುಧಂ ಪೇಟ್ನಂದದಿಂದಾದ್ಯರ 

ದೃತನಂ ಪೇಟ್ಲಭಿರಾಮ ರಾಮಕಥೆಯಂ ಸಯ್ದಿಂಗಡರ್ಪಾಗನೇ (೧೬-೯೭೯೮) 

ಪರಮಬ್ರಹ್ಮಶರೀರಪುಷ್ಟಿ ಜನತಾ೦ತರ್‌ದೃಷ್ಟಿ ಕೈವಲ್ಯಬೋ 

ಧರಮಾಮೌಕ್ತಿಕಹಾರಯಷ್ಟಿ ಕವಿತಾವಲ್ಲೀ ಸುಧಾವೃಷ್ಟಿ ಸ 

ರ್ವರಸೋತ್ಸಾದ ನವೀನಸೃಷ್ಟಿ ಬುಧಹರ್ಷಾಕೃಷ್ಟಿ ಸರ್ವಾಂಗಸುಂ 

ದರಿ ವಿದ್ಯಾನಟಿ ನಾಟಕಂನಲಿಗೆ ಮತ್ಯಾವ್ಯಸ್ಥಲೀರಂಗದೊಳ್‌ (೧- ೬) 

ಈ ಪದ್ಯಗಳಿಂದ ಪಂಪನು ಲೌಕಿಕಗಂಥವಾದ ಭಾರತವನ್ನು ಬರೆದಂತೆ ಅಭಿನವಪಂಪನು ರಾಮಾಯಣ 
ಕಾವ್ಯವನ್ನು ಜೈನಸಂಪ್ರದಾಯವನ್ನನುಸರಿಸಿ ಪೂರ್ವಕವಿಗಳಿಗೆ ಅವಿರೋಧವಾಗಿ ಸಂಗ್ರಹ ಮಾಡಿ ಬರೆದಿರುವುದಲ್ಲದೆ, 
ಧಾರ್ಮಿಕ ಗ್ರಂಥವಾಗಿ ರಾಮಜಿನನ ಪುರಾಣವನ್ನು ರಚಿಸಿರುವುದೂ, ಅದರಲ್ಲಿ ಕೈವಲ್ಯ ಬೋಧವನ್ನು ಸೇರಿಸಿರುವುದೂ 
ಸ್ಪಷ್ಟವಾಗುತ್ತದೆ. ನಾಗಚಂದ್ರನ ಮನಸ್ಸಿನಲ್ಲಿರುವ ಪೂರ್ವಗಂಥಗಳು ಮುಖ್ಯವಾಗಿ ವಿಮಲಸೂರಿಯ ಪಉಮರಿಚಯ 
(ಪ್ರಾಕೃತ, ೧ನೆಯ ಶತಮಾನ) ಮತ್ತು ರವಿಷೇಣನ ಮಹಾಪುರಾಣ (ಸಂಸ್ಕೃತ, ೭ನೆಯ ಶತಮಾನ). 
ಚಾವುಂಡರಾಯಪುರಾಣದ ಕಥೆ (ಕನ್ನಡ, ೧೦ನೆಯ ಶತಮಾನ) ಭಿನ್ನಸಂಪ್ರದಾಯಕ್ಕೆ ಸೇರಿದ್ದಾಗಿದೆ; ಇದನ್ನು 
ನಾಗಚಂದ್ರನು ಅನುಸರಿಸಿಲ್ಲ (೧-೪೨-೬೮). 

ಜೈನಪುರಾಣಕ್ಕೆ ತಕ್ಕಂತೆ, ಲೋಕ ಕಾಲಸ್ವರೂಪವೂ (೨-೧೪-೨೯, ೫೬೭೩-೭೫), ಕುಲಧರರ ಚರಿತ್ರೆಯೂ 
(೧-೬೮-೯೨), ಇಕ್ಸ್ಟಾಕುರಾಜರ ಜಿನದೀಕ್ಷಾಸ್ಟೀಕಾರಗಳೂ, ದಶರಥನ ವೈರಾಗ್ಯವೂ (೬-೫೩-೭೩), 
ಜಿನಪತಿರತ್ನತ್ರಯಾರಾಧಕರಿಗಲ್ಲದೆ ಹೆರರಿಗೆರಗದ ವೀರವ್ರತಿಗಳ ಸ್ಥಿರಭಕ್ತಿಯೂ (೭-೫೦-೫೬), ಈ ಜನ್ಮದಲ್ಲಿಯೇ 
ನಿರ್ವಾಣವನ್ನು ಪಡೆಯುವ ಬಲದೇವನಾದ ರಾಮಚಂದ್ರನ ಸಾತ್ತಿಕಗುಣೋತ್ಕರ್ಷವೂ, ಅವನ ತಮ್ಮ ವಾಸುದೇವನಾದ 


ಲಕ್ಷ್ಮಣನ ಪಾತ್ರ ಗುಣಸಂಪತ್ತಿಯೂ, ರಾಮಭಟ್ಟಾರಕನ ತಪಸ್ಸೂ ವರ್ಣಿಸಿವೆ. ರಾವಣನು ಪ್ರತಿವಾಸುದೇವನಾಗಿ 
ಶಲಾಕಾಪುರುಷನಂತೆ, ಮಹಾಸತ್ವನೂ,  ಉದಾತ್ತಸ್ಥ್ವಭಾವನೂ, ಕರ್ಮವಶದಿಂದ ಅಧೋಗತಿಗಿಳಿದವನಾಗಿಯೂ 
ವರ್ಣಿಸಲ್ಪಟ್ಟದ್ದಾನೆ. ಸೀತೆ ಸಾಧ್ವೀಮಣಿಯಾಗಿ ಬಾಳಿ, ಸಂಸಾರದ ಕಷ್ಟಗಳಿಗೊಳಗಾಗಿ, ಉಪಸರ್ಗಗಳಿಗೆ ಸಗ್ಗದೆ, ಕೊನೆಗೆ 
ದೀಕ್ಷೆಯನ್ನು ವಹಿಸುತ್ತಾಳೆ. ಇವರೆಲ್ಲರ ಭವಾವಳಿಯೂ ಸೂಕ್ಷವಾಗಿ ಅಲ್ಲಲ್ಲಿ ನಿರೂಪಿಸಿದೆ. ಎಲ್ಲೆಲ್ಲಿಯೂ ಜಿನಗೃಹದ, 
ಜಿನವಂದನದ, ಜಿನಧರಶ್ರವಣದ, ಜಿನದೀಕ್ಷೆಯ ಪ್ರಸಂಗಗಳು: ದಶರಥನ ಅಯೋಧ್ಯೆಯಲ್ಲಿ, ಜನಕನ ಮಿಧಿಲೆಯಲ್ಲಿ, 
ರಾಮನ ಪ್ರವಾಸಸ್ಥಳಗಳಲ್ಲಿ, ಸುಗ್ರೀವನ ಕಿಷ್ಠಿಂಧೆಯಲ್ಲಿ, ರಾವಣನ ಲಂಕೆಯಲ್ಲಿ. ಎಲ್ಲೆಲ್ಲಿಯೂ ವಿದ್ಯಾಧರರು, ವಿದ್ಯಾಶಕ್ತಿಗಳು, 
ಚಾರಣರು, ಭಟ್ಟಾರಕರು, ಭವಬದ್ಧವೈರಿಗಳು. ರಾಮಾಯಣ ಕಾವ್ಯಕಥೆ ಜೈನವಾತಾವರಣದಿಂದ ಮುಸುಕಿಹೋಗಿದೆ. 

ರಾಮನ ಜಿನಸ್ತುತಿ ಹಿಂದೆ ಕೊಟ್ಟಿದೆ: ಜನಕನ ಜಿನಸ್ತುತಿಯನ್ನು ಇಲ್ಲಿ ಕೊಡಬಹುದು: 

ಕೇವಲಬೋಧದಿಂದಜೆದು ಪಾತ್ರಮಪಾತ್ರಮಿದೆ೦ಂಬ ಭೇದಮಂ 

ದೇವರ ದೇವ ಸಂಚಕರಮಕ್ಷಯಮೋಕ್ಷಸುಖಕ್ಕೆನಲ್‌ ವಿನೇ 

ಯಾವಳಿಗಿತ್ತುದಾತ್ತ ದಿವಿಜೇಂದ್ರ ನರೇಂದ್ರ ಫಣೇ೦ದ್ರ ರಾಜ್ಯಲ 

ಕ್ಷೀವಿಭವ೦ಗಳ೦ ತಳೆದೆ ನೀನ್‌ ಜಸಮ೦ ಜಗದೊಳ್‌ ಜಿನೇಶ್ವರಾ 

ಇತ್ತಪೆ ನೀನೆ ದೇಹಿಗನುರೂಪಮೆನಲ್‌ ಸುಖಲೇಶಮಾದಿಯಾ 

ಗತ್ತಲನಂತಸೌಖ್ಯಮವಸಾನಮೆನಲ್‌ ಪೆಜರಾರುಮೀವರಿ 

ಲ್ಲಿತ್ತಪರನ್ಕರೆ೦ದು ಬಹಿರಂಗನಿಮಿತ್ತದಿನೆನ್ನರೆನ್ನೆ ದೇ 

ವೋತ್ತಮ ನೀನೆ ಚಾಗಿವೆಸರಂ ಪಡೆದಯ್‌ ಜಗದೊಳ್‌ ಜಿನೇಶ್ವರಾ 

ಪಗೆ ಕೆಳೆಯೆಂಬ ಬೇದದಣಿೆತಂ ತಮಗಿಲ್ಲದೆ ತಮ್ಮ ನಂಟರ೦ 

ಪಗೆವರೆ ಗೆತ್ತು ಕೊಂದು ಕಲಿಯಪ್ಪವರಕ್ಕೆಮ ಘಾತಿಕರ್ಮಮಂ 

ಪಗೆವಡೆಯಂ ಪಡಲ್ವಡಿಸಿ ಕೀಜೆ ಕೃತಾಂತನನಿಕ್ಕಿ ವೀರಲ 

ಕ್ಷಿಗೆ ನೆಲೆಯಾದ ಮೆಯ್ಸಲಿಯೆ ನೀನೆ ವಲಂ ಜಗದೊಳ್‌ ಜಿನೇಶ್ವರಾ 

ನನೆಗಣೆಯಿ೦ ಜಗತ್ರಯಮನಂಡಲೆವಂಗಭವಂಗೆ ಭಂಗಮಂ 

ಜನಿಯಿಸಿದೈ ಚರಾಚರರುಮಂ ತವೆ ನುಂಗಿದ ಕಾಲದಂದಶೂ 

ಕನ ರದಮಂ ಕಟಲ್ಲಿ ಕಳೆದಯ್‌ ಕಡುಬಲ್ಲಿದನಪ್ಪ ಮೋಹಮ 

ಲ್ಲನ ಬಲಗಯ್ಯನಯ್ಯ ಮುಚಿದಯ್‌ ಕಲಿ ನೀನೆ ವಲಂ ಜಿನೇಶ್ವರಾ 

ನೀಜೌಯರುನ್ನತಸ್ತನಭರ೦ಗಳ ಭಾರಮವುಂಕಿ ಸೋಂಕೆ ನೀ 

ರೇಜೆದರೇಜೆದರ್‌ ಪೆಅವು ಪೀಠಮನನ್ಯ್ಕರೊಳಾಪ್ಪರೆಂಬ ಮಾ 

ತೇಣದು ಭಾರತೀಸ್ತನಭರಂಗಳ ಭಾರಮವುಂಕಿ ಸೋಂಕೆ ನೀ 

ರೇಜದೆ ಸಿಂಹವಿಷ್ಠ್ಟರಮನೇಣಿದೆ ನೀನೆ ವಲಂ ಜಿನೇಶ್ವರಾ 

ಸುಗತಿಗೆ ಭಕ್ತಿ ದುರ್ಗತಿಗೆ ನಿನ್ನ ಪದ ಪ್ರತಿಕೂಲವೃತ್ತಿ ಮು 

ಕ್ತಿಗೆ ನಿಜತತ್ವಭಾವನೆಯೆ ಕಾರಣಮೆಂದೊಡೆ ನೀನೆ ದೇಹಯಾ 

ತೆಗೆ ಸುಖದುಃಖಯೋಜನೆಗೆ ದೇಹಿಗೆ ಮುಖ್ಯನೆ ನಿನ್ನನಂತಜೆಂ 

ಜಗಮನಶೇಷಮಂ ಪಡೆವೆನೆಂಬುದು ಯುಕ್ತಿ ವಲಂ ಜಿನೇಶ್ವರಾ 

ಕೊಲೆಯ ವಿಕಲ್ಪಕೋಟಿಗಳೆ ದುಷ್ಕತಮೆಲ್ಲಮಬಾಧೆಯೊಂದೆ ಬಂ 

ಬಲ ಸುಕೃತಂಗಳೆಲ್ಲಮವನಿರ್ಬಗಿಯಾಗಿರೆ ಮಾಡಿ ಮಾನವರ್‌ 

ಪೊಲೆಗಿಡದಂತು ದುಃಖಸುಖಹೇತುಗಳ೦ಂ ನಿಜದಿವ್ಯ ಭಾಷೆಯಿಂ 

ಜಲಕನೆ ತೋಟೆದಯ್‌ ಸಕಲ ದೇಹಿಗೆ ನೀನೆ ಶರಣ್‌ ಜಿನೇಶ್ವರಾ 

ಮದನಪತತ್ರಿ ನಿನ್ನ ದೆಸೆಗಾಣದು ಮೊಹಮಹಾಹಿ ನಿನ್ನನ 

ಣ್ಮದು ಕಲುಷಾನಲಂ ನಿಜದಯಾರಸದಿ೦ ಮಸಿಯಾಯ್ತು ಪಾಪವಿ 

ಲ್ಲದ ಪಯಣಕ್ಕೆ ನಿನ್ನ ನುಡಿ ಸಂಬಳಮಾಯ್ತೆನೆ ಪೆಣ್ಣ ಮಣ್ಣ ಮೋ 

ಹದ ಪರಮಾತ್ಮರಂತಿರಲಿ ನೀನೆ ಜಗತ್‌ಸ್ತುತನಯ್‌ ಜಿನೇಶ್ವರಾ 

ನೋಟದ ತೀಟದಾಲಿಸುವ ಸೇವಿಪ ವಾಸನೆಗೊಳ್ಳ ಸೌಖ್ಯಮಂ 


ಮಾಟದ ಸೌಖ್ಯಮೆಂದು ಪೆಸರ್ಗೊಳ್ಳದೆ ನಿನ್ನೊಳಭೇದಮಾದ ಕೊಂ 

ಡಾಟದನಂತಸೌಖ್ಯಮನೆ ಮಚ್ಚಿದ ಮಚ್ಚುಗೆಯೊಳ್‌ ತೊಡರ್ಚು ಮಾ 

ಅಾಟದಿನೆನ್ನ ದರ್ಶನವಿಶುದ್ಧಿಯೆ ಮೂಲ್ಯಮೆನಲ್‌ ಜಿನೇಶ್ವರಾ 

( ೫-೨-೧೦:ಕೊನೆಯ ನಾಲ್ಕು-ಮಲ್ಲಿ. ೧೨-೧೭೫-೭೮) 

ಇದೇ ಪಂಪರಾಮಾಯಣದ ಕಟ್ಟಕಡೆಯ ದರ್ಶನ, ರಾಮನು 'ಎಣ್‌ ಛಾಸಿರ' ಹೆಂಡತಿಯರನ್ನು ಮದುವೆಯಾಗಿ, 
ಕೆಲವು ಮಾನವದೌರ್ಬಲ್ಯಗಳನ್ನು ಪ್ರದರ್ಶಿಸಿ, ಕಡೆಗೆ ವಿಶುದ್ಧನಾಗಿ, ಕೊಲೆಮಾಡದೆ, ದೀಕ್ಷೆಗೊಂಡು ಈ ಜಿನಸ್ಥಾನಕ್ಕೆ 
ಏರುವನು. ಲಕ್ಷ್ಮಣನು 'ಪದಿನೆಣ್‌ ಛಾಸಿರ' ಹೆಂಡಿರನ್ನು ಮದುವೆಯಾಗಿ ಕೊಪತಾಪಾವೇಶಗಳಿಂದ ಕೂಡಿ, ರಾಗದ್ದೇಷ 
ವೇಗಗಳಿಗೆ ಅವಕಾಶಕೊಟ್ಟು ಕೊಲೆಮಾಡಿ, ಅಧೋಗತಿಗಿಳಿಯುವನು. ರಾವಣನು ಪರಮೋತ್ಸಷ್ಟಗುಣಗಳಿಂದ ಕೂಡಿದ್ದರೂ 
ಪೆಣ್ಣ ಮಣ್ಣ ಮೋಹದಿಂದ ದುರಾತ್ಮನಾಗಿ ನರಕಕ್ಕಿಳಿಯುವನು. ಆದರೆ ಇವರೂ ಕೂಡ ಭವಾವಳಿಕ್ರಮದಲ್ಲಿ ಶುದ್ಧರಾಗುತ್ತ 
ಕೊನೆಗೆ ಉಪಶಮಹೊಂದಿ ಮೋಕ್ಷವನ್ನು ಸಾಧಿಸುವರು. 

ಎಲ್ಲಾ ಸಂಸಾರಿಗಳೂ ಜಿನರಾಗಿ ಮೋಕ್ಷಹೊಂದಬಹುದು; ಕರ್ಮದಿಂದಲೇ ಜೀವಿಗಳ ದುರ್ಗತಿ ಎಂಬ ಈ ದೊಡ್ಡ 
ತತ್ತ್ವದ ನಿದರ್ಶನಗಳೆಲ್ಲಾ ಈ ಪುರಾಣದ ಸನ್ನಿವೇಶಗಳಲ್ಲಿಯೂ ವ್ಯಕ್ತಿಗಳಲ್ಲಿಯೂ ಕಂಡುಬರುವಂತೆ ನಾಗಚಂದನು 
ಸ್ಪಷ್ಟಪಡಿಸಿದ್ದಾನೆ. ಈ ರಾಮಾಯಣ ಜೈನರಿಗೆ ಪ್ರಿಯವಾಗುವುದು ಏನಾಶ್ಚರ್ಯ? 

(ಆ) ಮಹಾಕಾವ್ಯ: ಇನ್ನು ಜಿನಾಗಮಕ್ಕೆ ವಿರೋಧವಾಗದಂತೆ ರಾಮಾಯಣ ಕಥೆಯನ್ನು ನಾಗಚಂದನು ಹೇಗೆ 
ರಚಿಸಿದ್ದಾನೆ ನೋಡೋಣ. 

ಜೈನ ದೃಷ್ಟಿಗೆ ವಾಲ್ಮೀಕಿ ರಾಮಾಯಣದಲ್ಲಿ ಕಾಣುವ ದೋಷನ್ಯೂನತೆಗಳನ್ನು ವಿಮಲಸೂರಿ ತೆಗೆದು ರಾಮ 
ರಾವಣರ ಯುದ್ಧವೀರಕಥೆಯನ್ನು ಜಿನಧರ್ಮ ಕಥೆಯನ್ನಾಗಿ ಅಳವಡಿಸಿದನು. ಆ ಸ೦ಪ್ರದಾಯವನ್ನೇ ನಾಗಚಂದ್ರನು 
ಅನುಸರಿಸಿರುವನು. ವೈದಿಕಜೈನ ಸ೦ಪ್ರದಾಯಗಳ ಮುಖ್ಯಭೇದಗಳನ್ನು ಹೀಗೆ ವಿವರಿಸಬಹುದು: 

(೧) ರಾಮ ವಿಷ್ಣುವಿನ ಅವತಾರವಲ್ಲ: ಮನುಷ್ಯ, ರಾಮ ಲಕ್ಷ್ಮಣರು, ಬಲಾಚ್ಯುತರು, ಕಾರಣಪುರುಷರು: ರಾಮ 
ಧರ್ಮನಾಯಕ, ಅಹಿಂಸಾವ್ರತಿ; ಲಕ್ಷ್ಮಣ ವೀರನಾಯಕ, ಪ್ರತಿನಾಯಕನಾದ ರಾವಣನನ್ನು ಕೊಲ್ಲುವವನು. ಈ ಕಥೆ ೨೦ನೆಯ 
ತೀರ್ಥಂಕರನಾದ ಮುನಿಸುವುತನ ಕಾಲದಲ್ಲಿ ನಡೆಯಿತೆಂದು ಜೈನರ ನಂಬಿಕೆ. 

(೨) ಯಜ್ಞಗಳಿಲ್ಲ, ಎಶ್ವಾಮಿತ್ರರಿಲ್ಲ; ಶಿವಧನುರ್ಭ೦ಗವಿಲ್ಲ; ಪರಶುರಾಮ, ಮಂಥರೆಯರಿಲ್ಲ. 

(೩) ಸೀತೆ ಭೂಮಿಯಲ್ಲಿ ಹುಟ್ಟಿದವಳಲ್ಲ. ಜನಕನ ರಾಣಿಯ ಹೊಟ್ಟೆಯಲ್ಲಿ ಹುಟ್ಟಿದವಳು. ಇವಳಿಗೆ 
ಪ್ರಭಾವಮಂಡಲನೆಂಬ ಅಣ್ಣನುಂಟು. 

(೪) ಖೇಚರಪತಿಯ ಎರಡು ಬಿಲ್ಲುಗಳನ್ನು ರಾಮ ಲಕ್ಷ್ಮಣರು ಬಗ್ಗಿಸಿ ಅವರ ಮದುವೆಯಾಗುವರು. 

(೫) ರಾಮ ಲಕ್ಷ್ಮಣರ ವೈಭವಕ್ಕೆ ಭರತನು ವಿಷಾದಪಡುವನು. ಕೈಕೆ ಈ ಕಾರಣದಿಂದ ಅವನಿಗಾಗಿ ರಾಜ್ಯವನ್ನು 
ಬೇಡುವಳು. ರಾಮನು ಸಂತೋಷದಿಂದ ಕೊಡುವನು. 

(೬) ರಾವಣ ಮುಂತಾದವರು ರಾಕ್ಷಸರಲ್ಲ; ಭೀಮರಾಕ್ಷಸ ಎಂಬ ರಾಜನ ವಂಶದವರು. ಅವನಿಗೆ ಹತ್ತು 
ತಲೆಯಿಲ್ಲ; ಒಂಬತ್ತು ಮುಖವುಳ್ಳ ಒಂದು ಕನ್ನಡಿಯಲ್ಲಿ ಪ್ರತಿಬಿಂಬಿಸಿದ ಕಾರಣ ದಶಮುಖನೆಂಬ ಹೆಸರು ರೂಢಿಗೆ 
ಬಂದಿತು. ಸ್ವರ್ಣಮೃಗದ ವೃತ್ತಾಂತವಿಲ್ಲ. 

(೭) ವಾಲಿ ಸುಗ್ರೀವಾದಿಗಳು ಕಪಿಗಳಲ್ಲ; ಕಪಿದ್ವಜರಾದ ಖೇಚರರು. ವಾಲಿಯನ್ನು ರಾಮ ಕೊಲ್ಲುವ ಪ್ರಸಂಗವಿಲ್ಲ. 

(೮) ರಾವಣನ ದಿಗ್ವಿಜಯವನ್ನೂ, ಉದಾತ್ತಗುಣಗಳನ್ನೂ ಅಸಾಧ್ಯ ಪರಾಕ್ರಮವನ್ನೂ ಜಾಂಬವಂತನು (ಇವನು 
ಕರಡಿಯಲ್ಲ) ರಾಮ ಲಕ್ಷ್ಮಣರಿಗೆ ತಿಳಿಸುತ್ತಾನೆ; ರಾವಣ ಉಪರಂಭೆಯರ ಕಥೆ ರಾವಣ ರಂಭೆಯರ ಕಥೆಯನ್ನು ತಿರುವು 
ಮುರುವು ಮಾಡಿದಂತಿದೆ. ಇವನು ತಿಳಿಸಿದ ಸಿದ್ಧಾದೇಶದಂತೆ ಲಕ್ಷ್ಮಣನು ಸಿದ್ಧಶೈಲವನ್ನೆತ್ತಿ ತಾನು ರಾವಣನನ್ನು 
ಜಯಿಸಬಲ್ಲೆನೆಂದು ಸುಗ್ರೀವಾದಿಗಳಿಗೆ ನಂಬಿಕೆ ಹುಟ್ಟಿಸುತ್ತಾನೆ. 

(೯) ಶಂಭುಕನೆಂಬ ಖರ ಚಂದ್ರನಖಿಯರ ಮಗನನ್ನು ಲಕ್ಷ್ಮಣನು ಕೊಂದದ್ದು ರಾಮ ರಾವಣ ಯುದ್ಧಕ್ಕೆ 
ಬೀಜಾಂಕುರವಾಯಿತು. 

(೧೦) ಸೇತುಬಂಧನವಿಲ್ಲ. ಆಕಾಶಗಾಮಿನೀವಿದ್ಯೆಯಿ೦ದ ಸೈನ್ಯ ಸಾಗುತ್ತದೆ. 

(೧೧) ಹನುಮಂತನು ರಾವಣನ ತಂಗಿಯ ಅಳಿಯ: ಅವನ ಕೆಟ್ಟ ಕೆಲಸಕ್ಕೆ ಹೇಸಿ ರಾಮನ ಮಿತ್ರನಾದನು. 
ಅವನು ಲಂಕೆಯನ್ನು ವಿದ್ಯಾಬಲದಿಂದ ಸುಟ್ಟನು. 


(೧೨) ವಿಭೀಷಣನು ರಾವಣನು ಜಾನಕಿ ಕಾರಣವಾಗಿ ದಾಶರಥಿಯಿ೦ಂದ ಮಡಿಯುವನೆಂಬ ಆದೇಶವನ್ನು ಕೇಳಿ, 
ದಶರಥ ಜನಕರನ್ನು ಕೊಲ್ಲಲು ಮೊದಲು ಪ್ರಯತ್ನಪಡುವನು. ಕೊನೆಯಲ್ಲಿ ರಾವಣನಿಗೆ ಧರ್ಕೋಪದೇಶಮಾಡಿ, ಅವನು 
ಧಿಕ್ಕರಿಸಲು ರಾಮನನ್ನು ಸೇರುತ್ತಾನೆ. 

(೧೩) ಸೀತೆ ವಾಲ್ಮೀಕಿಗಳ ಆಶ್ರಮಕ್ಕೆ ಹೋಗುವುದು-ಅಶ್ವಮೇಧದ ಕೊನೆಯಲ್ಲಿ ಭೂಮಿಯಲ್ಲಿ 
ಪ್ರವೇಶವಾಡುವುದು-ಇವಿಲ್ಲ. ಜೈನಸನ್ಯಾಸಿಯಾಗಿ ಒಂದು ಸ್ವರ್ಗದ ಇಂದ್ರಪದವಿಗೆ ಹೋಗುತ್ತಾಳೆ. 

ಈ ವ್ಯತ್ಯಾಸಗಳನ್ನು ಮಾಡಿ ಜೈನಸಿದ್ಧಾಂತಿಗಳು ತಮ್ಮ ಧಾರ್ಮಿಕದೃಷ್ಟಿಯಿ೦ದಲೂ, ಚಾರಿತ್ರಿಕ ದ್ವಟಿಯಿಂದಲೂ, 
ವಾಸ್ತವದೃಷ್ಟಿಯಿ೦ದಲೂ ವಾಲ್ಮೀಕಿ ರಾಮಾಯಣವನ್ನು ತಿದ್ದಿದಂತಿದೆ. ಆ ವೈದಿಕ ರಾಮಾಯಣದ ಮೂಲಗಳನ್ನು 
ಹುಡುಕುವುದು ಇಲ್ಲಿ ಅಪ್ರಕೃತ. ರಾಮಾಯಣದ ಪುರಾತನ ಸಂಶೋಧಕರಿಗೆ ವೈದಿಕ ಬೌದ್ಧ ಜೈನ ಸಂಪ್ರದಾಯಗಳೂ, 
ಗ್ರೀಕ್‌ ಸಂಪರ್ಕಗಳೂ ವಿಚಾರಕ್ಷೇತ್ರಗಳು. 

ಈಗ ಈ ರಾಮಾಯಣಕಥೆ ಮಹಾಕಾವ್ಯವಾಗಿ ಹೇಗೆ ನಾಗಚಂದನ ಕೈಯಲ್ಲಿ ನಡಿಯುತ್ತದೆ; ರಾಮ, ಸೀತೆ, 
ಲಕ್ಷ್ಮಣ, ರಾವಣ ಈ ಪಾತ್ರಗಳನ್ನು ಹೇಗೆ ಚಿತ್ರಿಸಿದ್ದಾನೆ- ಮುಖ್ಯ ಎಳೆಯನ್ನು ಹಿಡಿದು ಈ ಅಂಶಗಳನ್ನು ಪರಿಶೀಲಿಸೋಣ: 

ಹದಿನಾಲ್ಕನೆಯ ಮನುವಾದ ನಾಭಿರಾಜನು ಕೋಸಲ ದೇಶದಲ್ಲಿ ಆಳಿದನು. ಅವನ ಮಗ ಆದಿಬ್ರಹ್ಮ (ವೃಷಭ, 
ಮೊದಲನೆಯ ತೀರ್ಥಂಕರ). ಇಕ್ಸ್ಟ್ವಾಕು ವಂಶಾವಳಿ. 

ನೆಲನಂ ಮರ್ಯಾದೆಯಿಂ ಪಾಲಿಸಿ, ನಿಯಮಿಸಿ ವರ್ಣಾಶ್ರಮಾಚಾರಮಂ, ದೋ 

ಷ ಲವಂ ಮೆಯ್ವೆರ್ಚದಂತಿಂದ್ರಿಯಸುಖದೊದಮಂ ತೀರ್ಚಿ ಸಾಮ್ರಾಜ್ಯದೊಳ್‌ ಮುನ್‌ 

ನಲಿದಲ್ಲಿಂದಿತ್ತಲಾತ್ಯಂತಿಕಸುಖಪದಮಂ ಪೆತ್ತ ರಾಜಾಧಿರಾಜರ್‌ 


ಪಲರಿಂದಿಕ್ಸ್ವಾಕುವಂಶ೦ ಕುಲನದಿಯನೊಲಾಯ್ತವ್ಯವಚ್ಛಿನ್ನರೂಪಂ (೧-೧೩೨) 
ಅನರಣ್ಯನು ರಾವಣನಿಗೆ ಸಹಸ್ರಕಿರಣನು ಸೋತು ಜಿನದೀಕ್ಷೆಗೊಂಡದ್ದನ್ನು ಕೇಳಿ ತಾನೂ ನಿರ್ದೇಗ ಹೊಂದಿ, ಒಂದು 
ತಿಂಗಳ ಮಗನಾದ ದಶರಥನಿಗೆ ಪಟ್ಟಕಟ್ಟಿ, "ಮುಕ್ತಿಶ್ರೀವನಿತಾವರನಾದಂ" (೭೩-೭೬) 


ಓದಿದೊಡೇನರಗಿಳಿ ಕ 

ಲ್ಲೋದುವವೋಲ್‌ ಧರ್ಮಶಾಸ್ತಮಂ ದಶರಥನಂ 

ತೋದಿ ತಿಳಿದವನಿಪತಿಮ 

ರ್ಯಾದೆಯೊಳೆಸಗುವುದು ಧರ್ಮಪರನೆನೆ ಲೋಕಂ (೩-೭) 

ಒಂದು ದಿವಸ ನಾರದನು ಬಂದು- 

ಏನುಂ ತೊದಳಿಲ್ಲದುವೆ ಶಿ 

ಲಾನಿಕ್ಟಿಪ್ತಾಕ್ಷರಂ ವಿಭೀಷಣ ರಣದೊಳ್‌ 

ಜಾನಕಿಯ ದೂಸಜೆಂ ಲಂ 

ಕಾನಾಥ೦ ದಾಶರಥಿಯ ಕಯ್ಯೊಳ್‌ ಮಡಿಗುಂ (೨೩) 

ಎಂಬ ನೈಮಿತ್ತಿಕಾದೇಶವನ್ನು ಕೇಳಿ ನಿಮ್ಮನ್ನು ಕೊಲ್ಲಲು ಬರುವನು ಎಂದು ಎಚ್ಚರಿಸುವನು: ವಿಭೀಷಣನು 
ಲೆಪ್ಪದರಸರನ್ನು ಕೊಂದು ಹೋಗುವನು. ರಾವಣನ ಮರಣವಿಧಿಯೂ, ಅದರ ಕಾರಣವೂ ಇಲ್ಲಿ ಸೂಚಿತವಾಯಿತು. 
ದಾಶರಥಿ ಲಕ್ಷ್ಮಣ: ಮುಂದೆ ಸಿದ್ಧಶಿಲೆಯನ್ನೆತ್ತಿ ಮತ್ತೊಂದು ಆದೇಶವನ್ನು ನೆರವೇರಿಸುವವನೂ ಲಕ್ಷ್ಮಣನೇ (೧೦-೬-೧೮). 
ಜನಕನೊಡನೆ ತಲೆಮರಸಿಕೊಂಡು ಹೋಗಿ ದಶರಥನು ಪ್ರತಿಸ್ಪರ್ಧಿಗಳನ್ನು ಗೆಲ್ಲಲು ರಥವೆಸಗಿದ ಕೈಕೆಯನ್ನು ವರಿಸಿ, ಆಕೆಗೆ 
ಎರಡು ವರಗಳನ್ನು ಕೊಡುವನು: ಅವಳು ಅದನ್ನು ಮುಂದಕ್ಕೆ ಇಟ್ಟುಕೊಳ್ಳುವಳು. 

ಬಗೆಗೆ ಬಂದೊಡಮೆಯನೊ 

ಲ್ಲಾನೆರೆದಾಗಳೆ ಕುಡಿಮೆಂ 

ದಾನೃಪತಿಗೆ ಕೈಕೆ ಬಯ್ಕೆಗೊಟ್ಟಳ್‌ ಮೆಚ್ಚಂ (೩-೬೭) 

ಅಪರಾಜಿತೆಗೆ ರಾಮನೂ, ಸುಮಿತ್ರೆಗೆ ಲಕ್ಷ್ಮಣನೂ, ಕೈಕೆಗೆ ಭರತನೂ, ಸುಪ್ರಭೆಗೆ ಶತ್ರುಘ್ನನೂ ಹುಟ್ಟುವರು. ರಾಮ 
ಲಕ್ಷ್ಮಣರ ಪ್ರಭಾವ- ಒಬ್ಬನು "ನೀರಜ ಚರಿತ್ರನ್‌" (೧೦೦) "ಜಗತ್ತಾಪಶಮನನ್‌" (೧೧೨); ಒಬ್ಬನು ವೀರ-ಅವನ ತೋಳು 
ದಶಕ೦ಠನ ಉಸಿರನ್ನು ಕುಡಿಯಲು ಬೆಳೆಯುತ್ತಿತ್ತು (೧೫೮). ಇಬ್ಬರೂ ಶಲಾಕಪುರುಷರು, ಕಾರಣಪುರುಷರು- 
'ಬಲಾಚ್ಯುತರು" (೧೫೯). 

ರಣದೊಳ್‌ ರಾವಣನಂಜವಂಗೆ ಪೊಸತಿಕ್ಕೆಲ್‌, ತಾರಶೈಲಕ್ಕೆ ತೆಂ 


ಕಣದಂ ಕಂಕಣದಂತೆ ಕೈಗೆ ವರಿಸಲ್‌, ಭೂಚಕ್ರಮ೦ ಚಕ್ರಮಂ 

ರಣದೊಳ್‌ ಸಾಧಿಸಲೆಂದು ಪುಟ್ಟದವರೇಂ ಸಾಮಾನ್ಯರೇ ರಾಮ ಲ 

ಕ್ಷಣರಪ್ರಾಕೃತವಿಕ್ರಮರ್‌ ತ್ರಿಭುವನಪ್ರಖ್ಯಾತಕೀರ್ತಿದ್ದಜರ್‌ (೧೬೦) 

ಮತ್ತೆ ರಾವಣನ ಸಾವಿನ ನೆನಪು. 

(೪-೫) ಇತ್ತ ಜನಕನಿಗೂ ವಿದೇಹಿಗೂ ಸೀತೆ ಪ್ರಭಾಮಂಡಲರ ಜನನ. ಭವಬದ್ಧವೈರಿ ಗಂಡುಮಗುವನ್ನು 
ಖೇಚರಲೋಕಕ್ಕೆ ಹರಿಸುವುದು: ಪ್ರಭಾ೦ಡಲನಿಗೆ ಸೀತೆಯಲ್ಲಿ ಅನುರಾಗ-ಬೇಡರು ಜನಕನನ್ನು ಕಾಡುವುದು, ರಾಮ 
ಲಕ್ಷ್ಮಣರ ಸಹಾಯ, ಸೀತೆಯನ್ನು ವಾಗ್ದಾನಮಾಡುವುದು. ನಾರದನ ಚೇಷ್ಟೆಯಿಂದ ಜನಕನನ್ನು ಹಿಡಿತರಿಸಿ ಸೀತೆಯನ್ನು 
ಕೇಳುವುದು: ಎರಡು ಧನುಸ್ಸನ್ನು ರಾಮನ ಸತ್ವಪರೀಕ್ಷೆಗೆ ಕಳಿಸುವುದು: ಸೀತಾಸ್ವಯಂವರ ಕಾಲದಲ್ಲಿ ಅವು 
ಎರಡುಹಾವುಗಳಾಗುವುದು: ರಾಮನೊಂದನ್ನೂ ಲಕ್ಷ್ಮಣನು ಮತ್ತೊಂದನ್ನೂ ಬಗ್ಗಿಸಿ, ಜೇವೊಡೆಯುವುದು. 

ಅದಟಂ ವಜ್ರಾವರ್ತ 

ಕೈ ದಿವ್ಯಮೆನಿಸಿದ ಹಲಾಯುಧಂಬೆರಸು ಬಲಂ, 

ಗದೆವೆರಸು ಸಾಗರಾವ 

ರ್ತ ದಿವ್ಯಚಾಪಕ್ಕುಪೇಂದ್ರನಧಿಪತಿಯಾದಂ (೫-೧೦೪) 


ರಾಮನನ್ನು ಸೀತೆಯೂ, ಲಕ್ಷ್ಮಣನನ್ನು ಚಂದ್ರದ್ದಜನ ಹದಿನೆಂಟು ಮಂದಿ ಹೆಣ್ಣುಮಕ್ಕಳೂ ಮದುವೆಯಾಗುವುದು. 
ಪ್ರಭಾಮಂಡಲನು ಪೂರ್ವಜನ್ಮಸ್ಮರಣೆಯಿಂದ ಸೀತೆಯನ್ನು ತಂಗಿಯೆಂದು ತಿಳಿದು ವಿಷಾದಿಸುವನು: ಅವನ ಸಾಕುತಂದೆ 
ಇದೇ ವೈರಾಗ್ಯಹೇತುವಾಗಿ ದೀಕ್ಷೆಗೊಳ್ಳುವನು (೬- ೧೨-೨೪). ಜನಕನೂ ವಿದೇಹಿಯೂ ಖೇಚರಲೋಕಕ್ಕೆ ಮಗನ ಹತ್ತಿರಕ್ಕೆ 
ಬಳುವ ರಾಗದ ಹುಚ್ಚು: 

ಕುಲಮದವೊಂದು ರೂಪಮದವೊಂದು ವಯೋಮದವೊಂದು ತನ್ನ ದೋ 

ರ್ಬಲಮದವೊಂದು ಜಾತಿಮದವೊಂದು ಕಲಾಮದವೊಂದು ದೇವತಾ 

ಬಲಮದವೊಂದು ರಾಜ್ಯಮದವೊಂದಿನಿತಲ್ಲದೆ ಬೇಲ್‌ ರಾಗಮ 

ಗ್ಲಲಿಸಿದ ದೋಷದೃಷ್ಟಿ ವಿಷಯಾತುರರೇ೦ ಗಡ ಮುಂದುಗಾಣ್ಣರೇ (೬-೧೪) 

ಇತ್ತ ರಾಮ ಲಕ್ಷ್ಮಣರಲ್ಲಿಪುಣ್ಯಪ್ರಭಾವವಾಯಿತು. ನನಗಾಗಲಿಲ್ಲ ಎಂದು ಭರತನು ತಪಸ್ಸನು ಬಯಸಲು, ಕೈಕೆ 
ಜನಕನ ತಮ್ಮ ಕನಕದ್ವಜನ ಮಗಳನ್ನು ಕೊಡಿಸಿ ಮದುವೆಮಾಡುವಳು. ಎಲ್ಲರೂ ಅಯೋಧ್ಯೆಗೆ ಹಿಂತಿರುಗುವರು. 

ಆರನೆಯ ಆಶ್ವಾಸ ಬಹುಗಾಂಭೀರ್ಯದಿಂದ ಉನ್ನತಮಟ್ಟವನ್ನು ಏರುತ್ತದೆ. ದಶರಥನು ತನ್ನ ಭವಾವಳಿಯನ್ನು ಕೇಳಿ 
ವೈರಾಗ್ಯಹೊಂದಿ, ರಾಮನನ್ನು ಅಧಿರಾಜನನ್ನಾಗಿ ಮಾಡಿ ತಪಸ್ಸಿಗೆ ಹೋಗಲು ಅಪೇಕ್ಟಿಸಿದ್ದು ಕೈಕೆ ತನಗೇನು ಗತಿಯೆಂದು 
ಭಯಪಟ್ಟು ವರಗಳನ್ನು ನೆನಸಿಕೊಂಡು ರಾಮನಿಗೆ ವನವಾಸವನ್ನೂ ಭರತನಿಗೆ ರಾಜ್ಯವನ್ನೂ ಬೇಡಿದ್ದು, ಲಕ್ಷ್ಮಣನ 
ಕೋಪಾಟೋಪ, ಭರತನ ವಿಷಾದ, ರಾಮನ ಪ್ರೇಮದ ತ್ಯಾಗಬುದ್ಧಿ. ಅಪರಾಜಿತೆಯ ಶೋಕ. ಸೀತೆಯ ಮನೋನಿರ್ಧಾರ- 
ಇವೆಲ್ಲಾ ನಾಗಚಂದ್ರನ ಅತ್ಯುತ್ತಮಶೈಲಿಯಲ್ಲಿ ಚಿತ್ರಿತವಾಗಿದೆ. “ದಶರಥನ ವೈರಾಗ್ಯವನ್ನು ಈ ಪದ್ಯಗಳು ಬಿಂಬಿಸುತ್ತವೆ: 

ಮೊದಲಿಲ್ಲೆನಿಪ್ಪ ಹ 

ರದಲ್ಲಿ ಸುಖದುಃಖಮಂ ಚತುರ್ಗತಿಯೊಳ್‌ ಮಾ 

ಣದೆ ತಿರಿದು ಶುಭಾಶುಭ ಕ 

ರ್ಮದ ಫಲಮಂ ನಗುತುಮಖುತುಮುಣುತುಂ ಬಂದಯ್‌ (೫೫) 

ಯತಿಪತಿ ಪೇಟ್‌ ಕೇಳ್ದು ಭವಸಂತತಿಯಂ ಬಗೆದಾಜವಂಜವ 

ಸ್ಥಿತಿಯನನಾದಿಯಂ ಸುಕ ೈತದುಷ್ಕತಕರ್ಮವಿಪಾಕ ಸೆ ಸೌಖ್ಯದುಸ್‌ 

ಸ್ಥಿತಿಗಳನುಂಡು ಜಾಟಳದ ಗುಂಡಿಗೆಯಂತೆವೊಲಾದನೆಂದು ನಿ 

ರ್ವೃತಿಸುಖದತ್ತಲಾಟಿಸಿದನೇಂ ರಘುಸೂನು ಮಹಾನುಭಾವನೋ 

ಅವಚಜದಿನ್ನೆಗಂ ಸವಿದೆನಿಂದ್ರಯಸೌಖ್ಯಮನಗ್ರನಂದನಂ 

ಕವಚಹರಂ ಜಿತಾಹಿತಬಲ೦ ಬಲನನ್ನನಿರಲ್‌ ಮಹಾಪರಾ 

ಭವಮಿದಅೌಂದಮಾವುದೆನಗೆಂದಿರದುತ್ತರಿಸಲ್ಕೊಡರ್ಜಿದಂ 

ಭವಜಲರಾಶಿಯಂ ದಶರಥಂ ಜಿನರೂಪವಹಿತ್ರಯಾತ್ರೆಯಿಂ 


ಪರಪೀಡಾಕರಮೆ೦ತು ನೋಡುವೊಡಮರ್ಥೋಪಾರ್ಜನಂ೦ ತದ್ದುರಾ 
ಚರಿತೋದೀರಿತ ದುಃಖತಿಕ್ತಫಲಸೇವಾಕಾಲದಂದೊರ್ವರುಂ 
ನೆರವಿಲ್ಲಾ ಧನಸೇವೆಯಂದೆ ನೆರವಪ್ಪರ್‌ ನಂಟರೆಂದಂದು ತಾಂ 
ಮರುಳಕ್ಕುಂ ಪುರುಳಕ್ಕುಮೇ ಮಜ್‌ದು ಹಾನಾದಾನವಿಜ್ಞಾನಮಂ 
ವನಿತಾಸಂಕುಲಮುಂ ಷಡಂಗಬಲಮುಂ ಭಂಡಾರಮುಂ ವಸ್ತುವಾ 
ಹನಮುಂ ತನ್ನೊಡವರ್ಪುವಲ್ಲವೊಡವರ್ಕುಂ ಪುಣ್ಯಪಾಪಂಗಳೆಂ 
ಬಿನಿತಂ ಭಾವಿಸಿ ತಾನೆ ತನ್ನ ದೆಸೆಯಿ೦ ತನ್ನಂದಮಂ ಭಾವಿಸಲ್‌ 
ಮನಮಂ ತಾರದೆ ಬಾಹ್ಯಮ೦ ಬಯಸುವಂತಶ್ಯೂನ್ಕನು೦ ಮಾನ್ಯನೇ 
ಅಟೆವೆಣ್ಣಾದೊಡಮೊಂದೆರಲ್ಬವಸವೊಂದಾಗಿರ್ದವಂ ನಂಟನೆಂ 
ದುಟಿದಂದನ್ಯರನಾಸೆಗೆಯ್ಕಳವಳಿಂ ನಿರ್ವಾಕುಳ೦ ಪೊಲ್ಲಿವಳ್‌ 
ಪಟೆಗಂಜಳ್‌ ಭರತಾದಿಗಳ್‌ ಪಲವು ಕಾಲಂ ತನ್ನೊಳೋತಿರ್ದವರ್‌ 
ಕಟಿದಂದಾ ಕ್ಷಣದೊಳ್‌ ಧರಾರಮಣಿ ಮತ್ತೊರ್ವಂಗೆ ಪುರ್ವಿಕ್ಕುವಳ್‌ 
ಮೃಗಭೂತಿಶ್ರಿತಸಾ೦ದ್ರಚ೦ದನ ರಸ೦ಗಳ್‌ ಚಂದನೋಶೀರವಾ 
ರಿಗಳುಂ ನರ್ತಿತ ಹೇಮಚಾಮರಚಲನ್ಮಂದಾನಿಲಂಗಳ್‌ ವಿಲಾ 
ಸಗೃಹ೦ಗಳ್‌ ಕಳೆಯಲ್ಕೈೆ ಸಾಲ್ಪಪುವೆ ರಾಗದ್ದೇಷವೇಗಂಗಳಿಂ 
ಬಗೆಯೋಳ್‌ ಪೆರ್ಚಿದ ತಾಪಮಂ ಕಳೆವವೋಲ್‌ ಜೈನಾಂ೦ಫ್ರಿಕಲ್ದಾಂಫ್ರಿಪಂ 
ಎನಿತೆನಿತಂ ಪುಂಜಿಸಿದೊಡ 
ಮನಿತನಿತು೦ ಮಣಿಯಲಣಜೆಯದಣಿಯರಮುರಿಗುಂ 
ಧನದಿಂ ಲೋಭಾಗ್ನಿಯನಿಂ 
ಧನಭಾರದಿನಾವನಗ್ನಿಯಂ ನಂದಿಸುವಂ 
ಜನಕನನರಣ್ಯನಗ್ರಜ 
ನನಂತರಥನಿಳೆಯನೊಂದು ತಿಂಗಳ ಕೂಸಿ೦ 
ಗೆನಗಿತ್ತು ತೊಜ್‌ದರೆನ್ನವೊ 
ಲಿನವಂಶದೊಳಿಂತು ಮೋಹಮೂರ್ಛಿತರೊಳರೇ 
ಸಾವ ಪುಟ್ಟುವ ಭಯಮಂ ಸಂಸಾರಮಂ ಸಪ್ತಧಾತುಜಮಂ ದೇಹಸ್ಥಿತಿಯಂ 
ಆವ ವಸ್ತುವನುಂಡೊಡಂ ತಣಿಯದ ಕಾಂಕ್ಷೆಯಂ ಬಗೆದು ತನ್ನೊಳ್‌ 
ಏವುದೀ ತೊಡರ್ಪೆನಗಿದೇಕೆಂದು ದಶರಥಂ ಭಾವಿಸಿ ಭಾವಿತಾತ್ಮಂ 
ಭಾವಿತಾತ್ಮನಂ ಪರಮಯೋಗೀಂ೦ದ್ರನಂ ಬೀಟ್ಕ್ಕೊಂಡಯೋಧ್ಯೆಗೆ ಬಂದನಾಗಳ್‌ 
(೬-೬೫-೭೩) 
ಏಳೆಂಟನೆಯ ಆಶ್ವಾಸಗಳಲ್ಲಿ ಕೈಕೆ ಭರತರ ಪಶ್ಚಾತ್ತಾಪ, ರಾಮನ ದೃಢಸಂಕಲ್ಪ, ಶಾಂತಚಿತ್ತದ ಜಿನಸ್ತುತಿ, 
ಜೈನಭಕ್ತರನ್ನು ಬಾಧೆಪಡಿಸುವವರ ನಿಗ್ರಹ- 
(ಇಲ್ಲೊಂದು ಅಹಿಂಸಾಧರ್ಮವನ್ನು ಕುರಿತ ದಿವ್ಯನಾದ ವಚನವಿದೆ: 
ಕಡೆದೊಡೆ ಪಾಲ್ಗಡಲ್‌ ವಿವಿಧವಸ್ತುವನೀಯದೆ ತೇಯೆ ಚಂದನಂ 
ಕುಡದೆ ಸುಗಂಧಮಂ ಪಿಟೆಯೆ ಕರ್ಜನಿದಾಗದೆ ಕಾಸೆ ಕಾಂಚನಂ 
ಪಡೆಯದೆ ಕಾಂತಿಯಂ ನಿಜದಿನೊಳ್ಳಿದರಪ್ಪವರೆ೦ತು ಬಾಧೆವ 
ಟ್ಲೊಡಮುಪಕಾರಮಂ ಪೆಜರ್ಗೆ ಮಾಡದೆ ಬಾಧೆಯನೇಕೆ ಮಾಡುವರ್‌) (೭-೭೯) 
ಅನಾಥರಕ್ಷಣೆ, ಮಳೆಗಾಲದ ವಾಸ, ಲಕ್ಷ್ಮಣನು ವನಮಾಲೆಯನ್ನು ವರಿಸಿದ್ದು: 
(ಇದೊಂದು ಸೊಗಸಾದ ಪ್ರೇಮಕವಿತೆ: 
"ಅ೦ತಾ ಮರದಡಿಯೊಳಾಕೆ ನಿಂದು ರಾಮಾನುಜನಪ್ಪ ಲಕ್ಷ್ಮಣಕುಮಾರನೆತ್ತಾನುಮೀ ಬನಕ್ಕೆ ವಿನೋದದಿಂ 
ಬ೦ದನಪ್ಪೊಡೀ ವಟನಿವಾಸಿನಿಯರಪ್ಪ ದೇವತೆಯರಾರಾನುಮುಳ್ಳೂಡೆ ಲಕ್ಷ್ಮಣಕುಮಾರ ವನಮಾಲೆ ನಿನಗಲ್ಲದೆ 
ವಧುವಾಗೆನೆಂದು ನೇಲ್ಬು ಸತ್ತಳೆಂಬಿದಂ ಮಣ*ಯದಜಿೆಪುವುದೆಂದು ಕರುಣವಾಗೆ ನುಡಿದು, 


ಮೃತಿಗಿನಿಸಪ್ಲೊಡಂ ಸೆಡೆಯದೀ ಭವದೊಳ್‌ ದೊರೆಕೊಂಡುದಿಲ್ಲ ದು 
ಷ್ಠತದೊದವಿ೦ ಮನಃಪ್ರಿಯಕರಗ್ರಹಣ೦ ಮಜುಮೆಯ್ಯೊಳಾದೊಡಂ 
ಪತಿಯೆನಗಕ್ಕೆ ಲಕ್ಷ್ಮಣನೆನುತ್ತುಮವಳ್‌ ಕೊರಲೊಳ್‌ ತೊಡರ್ಚಿದಳ್‌ 
ಲತೆಯನಿದೇವೊಗಟ್ಟುದೆರಡಿಲ್ಲದ ನಲ್ಮೆಯನಾ ಲತಾಂಗಿಯಾ 
ಅನಂತರಂ- 
ಬೇಗಂ ಬಂದಾ ವಧು ನೇ 
ಲ್ವಾಗಳ್‌ ನೀನಜಸುವಾತನಾನುಟಿ ಮರಣೋ 
ದ್ಯೋಗಮನೆಂದು ಫನದ್ದನಿ 
ಸೋಗೆಯ ಕಿವಿಸಾರ್ದುದೆನಿಸಿ ಕೃಷ್ಣಂ ನುಡಿದಂ 
ಅಂತು ನುಡಿದು. . . ನೇಲ್ದಾಕೆಯಂ ತಟ್ಟ್‌ಸಿ ನೆಗಪಿ, 
ಓಪಳ ಕೊರಲೊಳ್‌ ಕೋದ ೮ 
ತಾಪಾಶಮನಂಬುಜೋದರಂ ಕಳೆದು ಸಮು 
ದ್ದೀಪಿತರಾಗಂ ಮೋಹಲ 
ತಾಪಾಶಮನೊಡನೆ ತನ್ನ ಕೊರಲೊಳ್‌ ಕೋದಂ) (೮-೫-೧೬) 
ಭರತನ ಶತ್ರುಗಳನ್ನು ಸೋಲಿಸಿದ್ದು, ಲಕ್ಷ್ಮಣನಿಗೂ ರತಿಮಾಲೆ ಜಿತಪದ್ಮೆಯರಿಗೂ ವಿವಾಹ, ದೇಶಭೂಷಣ ಮುನಿಗಳಿಗಾದ 
ಉಪಸಿರ್ಗದ ನಿವಾರಣೆ, ಜಟಾಯುವಿನ ಕಥೆ- ಇವುಗಳನ್ನು ದಾಟಿದಮೇಲೆ ಮತ್ತೆ ಮುಖ್ಯಪ್ರಸಂಗಕ್ಕೆ ಬರುತ್ತೇವೆ: 
ಅದೇನೆಂದರೆ, ರಾಮ ರಾವಣರಿಗೆ ಯುದ್ಧವನ್ನು ತಂದಿಕ್ಕಿದ ಶಂಭುಕನ ಕೊಲೆ, ಗಡಿಗಾಳಗದ ಪ್ರಸಂಗ. 
ದಂಡಕಾರಣ್ಯದಲ್ಲಿರುವಾಗ, ಒಂದು ದಿವಸ, ವನವಿಲಾಸವನ್ನು ನೋಡುತ್ತ ಬರುವ ಲಕ್ಷ್ಮಣನು ಸುವಾಸನೆಯನ್ನು 
ಬಳಿವಿಡಿದು ಬಂದು ಸೂರ್ಯಹಾಸವೆಂಬ ಖಡ್ಗವನ್ನು ಕಂಡು ಕೈಕೊಂಡು, ಅದರ ಹರಿತವನ್ನು ನೋಡಲು ಬಿದಿರಮೆಳೆಯನ್ನು 
ಕತ್ತರಿಸುವನು. ಆಗ ಖರನ ಮಗನಾದ ಶಂಭುಕನ ತಲೆ ಹರಿದು ಹಾರುವುದು. ಆ ಖಡ್ಗ ಅವನ ತಪಸ್ಸಿಗೆ ಆವೊತ್ತು 
ಸಿದ್ದಯಾಗಬೇಕಾಗಿತ್ತು. ಚಂದ್ರನಖಿ ಬಂದು ಮಗನ ತಲೆಯನ್ನು ನೋಡಿ ಖರನಿಗೆ ತಿಳಿಸುವಳು. ಖರನು 
ಯುದ್ದವನ್ನೆತ್ತಿಕೊಂಡು, ರಾವಣನಿಗೆ ಸುದ್ದಿಯನ್ನು ಕಳುಹುವನು. ನಿಯಮದಲ್ಲಿದ್ದ ನಿರಪರಾಧಿಯಾದ ನನ್ನ ತಂಗಿಯ 
ಮಗನನ್ನು ಕೊಂದವನನ್ನು ತೀರಿಸುವೆನೆಂದು ಚಂದ್ರಹಾಸವನ್ನು ಜಡಿದು, "ಅಸ್ತಮಿತಪುಣ್ಯದಶಾನನನಾ ದಶಾನನಂ" (೯- 
೭೨) ಪುಷ್ಪಕವಿಮಾನದಲ್ಲಿ ಬಂದು ಸೀತೆಯನ್ನು ಕಾಣುವನು. 
ಬಲೆ ದೃಷ್ಟಿಗೆ ವಜ್ರದ ಸಂ 
ಕಲೆ ಹೃದಯಕ್ಕೆನಿಪ ರೂಪವತಿ ಜಾನಕಿ ಕಣ್‌ 
ಬೊಲದೊಳಿರೆ ಪದ್ಮಪತ್ರದ 
ಜಲಬಿಂದುವಿನಂತೆ ಚಲಿತಮಾದುದು ಚಿತ್ತಂ 
ಹಾರಮರೀಚಿಮಂಜರಿ ಸುಧಾರಸಧಾರೆ ಸುಧಾಂಶುಲೇಖೆ ಕ 
ರ್ಪೂರಶಲಾಕೆ ನೇತ್ರಸುಖದಾಯಕಮೀ ದೊರೆತಲ್ಲಮೀಕೆ ಶೃಂ 
ಗಾರಸಮುದ್ರಮಂ ಕಡೆಯೆ ಹೃದ್ಧವನುದ್ಧವೆಯಾದಳೆಂದು ಕ 
ಣ್ಣಾರೆ ದಶಾಸ್ಕನೀಕ್ಷಿಸಿದನೀಕ್ಷಿಸಿ "ಕಣ್ಣತೆದಾರ ಮನ್ಮಥಂ 
ಪಲರುಂ ವಿದ್ಯಾಧರಸ್ತೀಯರುಮಮರಿಯರುಂ ಮಾನವಸ್ತೀಯರುಂ ತ 
ಮ್ಮೊಲವಿಂ ಮೇಲ್ವಾಡ್ಟೊಡಂ ಮುನ್‌ ಬಗೆಯದ ಬಗೆಯೇನಾದುದೆಂದುದ್ಧತಂ ಮೂ 
ದಲಿಸುತ್ತುಂ ರೂಖನೊಳ್‌ ಮಚ್ಚರಿಸುವನೆನಗೆಂದಂಬನ೦ಬಟ್ಟುವನ್ನಂ 
ಪಲಕಾಲಕ್ಕೇಸುವೆತ್ತಂ ದಶಮುಖನೆನುತುಂ ಮನ್ಮಥಂ ಮಾಣದೆಚ್ಚಂ 
ವಿಹಿತಾಚಾರಮನನ್ವ್ಹಯಾಗತಗುಣಪ್ರಖ್ಯಾತಿಯಂ ದುಷ್ಟನಿ 
ಗ್ರಹಶಿಷ್ಟಪ್ರತಿಪಾಲನಕ್ಷಮತೆಯಂ೦ ಕಯ್ಗಾಯದನ್ಶಾಂಗನಾ 
ಸ್ಪಹೆಯಂ ತಾಳ್ಗಿದನಲ್ಲೆ ಕಾಲವಶದಿ೦ ಲಂಕೇಶ್ವರಂ ವಿಸ್ಮಯಾ 
ವಹಮಲ್ತಿಬ್ಬಿಯುಮೊರ್ಮೆ ಕಾಲವಶದಿಂ ಮರ್ಕಾದೆಯಂ ದಾಂಟದೇ 
(೯-೭೬, ೮೨, ೮೩.೮೬) 


ವಿಧಿವಶನಾಗಿ, ಕರ್ಮವಶನಾಗಿ, ಕಲವಶನಾಗಿ ಇಲ್ಲಿಗೆ "ಉದಾತ್ತ" ರಾವಣನು 'ಅಸ್ತಮಿತ ಪುಣ್ಯ'ನಾದನು. ಮೂರೂ 
ಕೂಡಿ ರಾಮಲಕ್ಷ್ಮಣರನ್ನೂ ರಾವಣನನ್ನೂ ಗಂಟುಹಾಕಿದುವು. 
ತನ್ನ ಅವಲೋಕಿನೀ "ವಿದ್ಯೆ' ಯನ್ನು ನೆನೆಯುವನು- ಆ ದೇವತೆ, 
ಆರಯ್ಕೆ ವಿರೋಧಂ ಸಾ 
ಧಾರಣಪುರುಷರೊಳಮುಚಿತಮಲ್ಲಧಿಕಬಲರ್‌ 
ಕಾರಣಪುರುಷರಿವರ್‌ ನಿ 
ಷ್ಯಾರಣಮಿವರೊಳ್‌ ವಿರೋಧಮಂ ಮಾಡುವುದೇ? 
ಅನ್ನೆಯದಿಂ ನಡೆವವರಂ 
ನೀನ್‌ ನಿಯಮಿಸುವಯ್‌ ದಶಾಸ್ಯ ಪೆಜನಾವನ್‌ ನಿ 
ನ್ನನ್‌ ನಿಯಮಿಸುವ೦ ಮುನ್ನೀರ್‌ 


ಬೆನ್ನೀರೆನೆ ಬೆರಸಲಣ್ಣ ತಣ್ಣೀರೊಳವೇ (೯- ೯೦,೯೨) 
ಎಂದು ಎಚ್ಚರಿಸಿದರೂ ಕೇಳನು- 
ಬಿದಿಯಂ ಮೀಹುಗುವೆ ಪೆಜರ ಪೇಟ್ದುಪದೇಶಂ? (೯೪) 


ಜನಕಜೆಯನುಯ್ಯೆ ದಶರಥ 
ತನೂಜರಿ೦ ಮರಣಮಾಗಲೆಂದಿರ್ದಪುದೀ 
ತನ ಕಯ್ಯಳವಲ್ತು ಪುರಾ 
ತನ ಕರ್ಮಾಯತ್ತಮಲ್ರೆ ದೇಹಿಗಳೆಸಕಂ 
ಹೃದಯದ ಪಾಪಕ್ರಿಮಿ ಕೆರಳಿ ಎದ್ದು, ರಾವಣನು ಹುಚ್ಚನಾಗಿ, ಸೀತೆಯನ್ನು ಕದ್ದೋಡುವನು. 
ಅಳಿಪಿ ಪರವಧುಗಧೋಗತಿ 
ಗಿಟಿವುದನಭಿನಯಿಸುವಂತೆ. . . 
ದೋಷಿ ಹಿಡಿವಂತೆ ದಿವ್ಯದ 
ಕಾಸಿದ ಕುಟುವಂ ಕಡ೦ಗಿ ಕಾಳೋರಗನಂ 
ಕೂಸು ಪಿಡಿವಂತೆ ಪಿಡಿದಂ 
ಸಾಸಿಗನವಿವೇಕಿಸೀತೆಯಂ೦ ದಶಕಂಠಂ (೧೦೦,೧೦೧) 
ಈ ಸನ್ನಿವೇಶದಲ್ಲಿ "ಪಾತಕ" ರಾವಣನನ್ನು ಕವಿ ದಯಾರ್ದಹೃದಯದಿಂದ ನೋಡಿ, ಇಂತಹವನೂ ಇಂತಹ 
ಕೆಲಸಮಾಡಿದನೇ, ಆಶ್ಚರ್ಯವೇನು- ಎಲ್ಲಾ ಕರ್ಮ ಎನ್ನುವನು. 
ಆತ್ಮ ಸತ್ತಗುಣಹಾನಿಯೆ ಸೂಚಿಸದೇ ವಿನಾಶಮಂ? (೮೯) 
ಇಲ್ಲಿಗೆ ರಾವಣನ ಜೀವನದಲ್ಲಿ ಎರಡನೆಯ ಘಟ್ಟ. 
ಕ್ರೂರಾತ್ಮಂ ವಂಚಕನವಿ 
ಚಾರಿ ದುರಾಚಾರಿ ಬಗೆಯದುಯ್ದಪನೆನ್ನಂ 
ಹಾ ರಾಮಾ ಹಾ ರಾಮಾ 
ಬಾರಿಪರಾರೆಂದು ಸೀತೆ ಶೋಕಂಗೆಯ್ದಳ್‌ 
ದುಶಾಸ್ಯನನಂತವೀರ್ಯಕೇವಲಿಗಳ ಚರಣೋಪಾಂತದೊಳ್‌ ಕೈಕೊಂಡ ಪರಾಂಗನಾ ವಿರತಿವ್ರತದ ಭಂಗಮಂ 


ಬಗೆಯದುಯ್ದನ್‌. (೧೧೩ ವ) 
ರತ್ನಜಟಿಅಡ್ಡಗಟ್ಟಲು, 
0 ಊ 
ಕಾದದೆ ಕರುಣಿಸಿ ವಿದ್ಯಾ 
ಚ್ಛೇದಂಗೆಯ್ದಂ ನಿರಂಕುಶ೦ ದಶಕಂಠಂ (೧೪೬) 
ಮಹಾಸತಿಯ ಶೀಲದಳವನಟೆಯನಪುುದಣೆಂ, ಅನಂತವೀರ್ಯಕೇವಲಿಗಳಿತ್ತ ಪರವಧೂವಿರತಿವ್ರತಪರಿ 


ಪಾಲನವೆನಗರಿದಾದುದೆನೆ ನಿಸರ್ಗರಾಗಿಗಳಪ್ಪ ಪೆಂಡಿರ ಪರಿಣಾಮಮೆಲ್ಲಿವರಂ  ನಡೆದಪುದು, ಈಕೆಯನಾವ 
ತೆಣದೊಳಮೊಡಂಬಡಿಸುವುದಾವ ಗಹನಮೆಂದು ತನ್ನಂ ತಾನೆ ಸಂತಯಿಸುತ್ತುಂ 
ಲಂಕೆಗೆ ಬಂದು ಸೀತೆಯನ್ನು ಉದ್ಯಾನವನದಲ್ಲಿಡಿಸುವನು. (೧೪೮ ವ.) 


ಮಂಡೋದರಿಗೆ ತನ್ನ ಚಿಂತೆಯನ್ನು ತಿಳಿಸುವನು: 
ಅಜಿೆಪುವ ವಾರ್ತೆಯಲ್ಲು ನಿನಗೆನ್ನ ನೆಗಟ್‌ಯ ವಾರ್ತೆ, ನೀನೆ ಮು 
ನ್ನಜೆದ ಬಟೆಕ್ಕದಂ ನಿನಗೆ ವಂಚಿಸಲಾಗದು, ತಂದೆನಿಂದು ಮುಂ 
ದಣಿಯದೆ ಸೀತೆಯಂ, ಮದನನಾಕೆಯ ದೂಸಣೆನೆನ್ನನೆಚ್ಚಪಂ, 
ನೆಣಗೊಳೆ ಪೂವಿನಂಬಲಗಿನ೦ಬುಗಳೆಂಬಿನಮಂಬುಜಾನನೇ (೧೬೦) 
ಅವಳು 
ಅಚಿರಪ್ರಭೆಯುಂ ಪೆಂಡಿರ 
ಶುಚಿತ್ತಮುಂ ಕ್ಷಣದಿನಗ್ಗಳ೦ ನಿಲ್ಕುಮೆ ಪೇಟ್‌ 
ಖಚರೇಂದ್ರ ನಿಜಾಕೃತಿ ಚಿ 
ತ್ತಚಮತ್ಕಶಿ ಕಂಡಿದರ್ಕೆ ಸೋಲದರೊಳರೇ (೧೬೧) 
ಎಂದು ಸಂತೈಸಿ "ಆಕೆಯನೊಡಂಬಡಿಸಲಾನೆ ಸಾಲ್ವೆನೆಂದು" ಬಂದು ಸೀತೆಗೆ ಬುದ್ಧಿ ಹೇಳುವಳು (೯-೧೬೪-೬೮). ಇದು 
ಮಂಡೋದರಿಯ ಮಟ್ಟ (ಇಬ್ಬರೂ ಮಹಾಸತಿಯಳವನರಿಯರು). ತಕ್ಕ ಶಾಸ್ತಿ ಸೀತೆಯಿಂದಾಗುವುದು- 
ಇದು ಮತ್ತೋನತ್ತಜಲ್ಲಂ ಕುಲವಧುವರ ಮಾತಲ್ರು. ನಿಮ್ಮೊಂದಿಗರ್‌ ವಂ 
ಶದ ಕೇಡಂ ನೋಡದೊಳ್ಳಂ ಬಗೆಯದೆ ಪಟಿಗಂ ಪಾತಕಕ್ಕಂ ಭಯಂಗೊ 
ಳ್ಳದೆ ಪೇಟರ್‌, ಪೊಲ್ಲಮಾತಂ ನುಡಿವಿರಿದು ಮನಂನೋಟ್ಟ ಸಂಕಲ್ಲಜಲ್ಲಂ, 
ಮದಧೀಶಂ ರಾಮಚಂದಂ ಪೊಣಗೆನೆ ಪೆಜರೇವಾತೊ ಜಾತಾನುಜಾತರ್‌ (೧೬೯) 
ರಾವಣನೂ ಬಂದು 
ಅನುನಯಶತಂಗಳಂ ನುಡಿ 
ದನುವಶೆಮಾಡಲ್‌ ವಿಯಚ್ಚರೇ೦ದ್ರನುಮೇನಾ 
ರ್ತನೆ ಜನಕಜೆಯಂ ಗಗನಮ 
ನನುಲೇಪಂಗೆಯ್ದೊಡಲ್ಲಿಮಸಿಪತ್ತುಗುಮೇ (೧೭೯) 
ವಿದ್ಯಾಧರ ಚಕ್ರಾಧಿಪತ್ಯದ ಸಿರಿಯನ್ನು ಧಿಕ್ಕರಿಸುವಳು ಸೀತೆ- 
ಗುಣಹಾನಿಯಿಂದಧೋಗತಿ 
ಗುಣದಿ೦ ಸ್ವರ್ಗಾಪವರ್ಗಸುಖಮಕ್ಕುಮೆನಲ್‌ 
ಗುಣಹೀನನ ಸಿರಿಯಿಂದಂ 
ಗುಣಿಗಳ ಬಡತನಮೆ ನಾಡೆಯುಂ ಲೇಸಲ್ತೇ (೧೮೨) 
ಆಗ ರಾವಣನು ಭಯಪಡಿಸಲು ವಿಗುರ್ವಿಸಿ ಉಪಸರ್ಗವನ್ನು ತೋರಿಸುವನು: 
ಬಗೆಯೊಳ್‌ ಜೈನಪದಂ ನಾ 
ಲಗೆಯೊಳ್‌ ಪಂಚಪದಮಗಲದಿರೆ ರನ್ನದ ದೀ 
ವಿಗೆ ಪರುಷಪವನಹತಿಯಂ 
ಬಗೆಯದವೊಲ್‌ ಸೀತೆ ಬಗೆದಳಿಲ್ಲುಪಹತಿಯಂ 
ವಿಭೀಷಣಾದಿಗಳು ರಾವಣನ ಅಪಾಯವನ್ನು ಸೂಚಿಸುವರು: 
ವಿಗ್ರಹಸಮಗ್ರನಪ್ಪ ಸುಗ್ರೀವಂ ನಮ್ಮೊಳಾದನುಬ೦ಧದೊಳ್‌ ಶಿಥಿಲನಾಗಿರ್ಕುಂ, ಆತನೊಳನು 
ಬ೦ಧಮುಳ್ಳುದಜೆಂ ಹನುಮನುಮೆಮಗಲ್ಲನೆಂಬುದುಮಾ ನುಡಿಗೆ ದಶಮುಖಂ ಪರಿಹಾಸ 
ಮುಖರ ಮುಖನಾಗಿ- 
ಕಡಲೊಳಗೊಂದೆರಟ*್‌ ಜಲಕಣ೦ ಪವನಾಹತಿಯಿ೦ ವಿನಷ್ಟಮಾ 
ದೊಡೆ ಜಲರಾಶಿ ಕುಂದುಗುಮೆ ಮೇರೆಗೆ ದೂರಮೆನಿಪ್ಪ ನಮ್ಮ ಪೆ 
ರ್ವಡೆ ಖರದೂಷಣರ್‌ ಕಟೆಯೆ ಕುಂದುಗುಮೇ ಕಪಿಚಿಹ್ನರಿಲ್ಲದೇಂ 
ಕಿಡುವುದೊ ಭೂಚರರ್‌ ಧುರದೊಳಾಂಪರೆ ಖೇಚರಚಕ್ರವರ್ತಿಯಂ (೯-೧೯೫) 


ಹತ್ತನೆಯಾಶ್ಚಾಸ ರಾವಣನ ವಂಶವರ್ಣನ- ಅವನ ಮಹಿಮೆ, ದಿಗ್ವಿಜಯ, ರಾಜತಂತ್ರಜ್ಞತೆ, ಶುಚಿತ್ವ ಕರುಣೆ, 
ವಿದ್ಯಾಪ್ರ ಭಾವಗಳನ್ನು ಜಾಂಬವಂತನು ರಾಮ ಲಕ್ಷ್ಮಣರಿಗೆ ವರ್ಣಿಸುವನು. ಉಪರಂಭೆಯ ಕಥೆಯಲ್ಲಿ ಅವನ 
ಪರಾ೦ಗನಾವಿಮುಖತೆಯನ್ನು ತಿಳಿಸುವನು. 
ರಾವಣನು ನಳಕೂಬರನ ಕೋಟೆಯನ್ನು ಹಿಡಿಯಲಾರದಿದ್ದಾಗ ಅದರ ರಹಸ್ಯವನ್ನು ಆತನ ರಾಣಿ ತಿಳಿಸುವುದಾಗಿ 
ಹೇಳಿ ಕಳುಹಿಸುವಳು- 
ನಳಕೂಬರನ ಕುಲಾಂಗನೆ 
ವಿಳಾಸವತಿ ರಾವಣಂಗೆ ಪಲಕಾಲಂ ಮು 
ನ್ನೆಳಸಿರ್ಪ ಕಾಮಕಾತರೆ 
ಕೆಳದಿಗೆ ತಿಳಿವಂತು ತನ್ನ ತೆಅನ೦ ಪೇಟ್ಸ್‌ಳ್‌ 
ಅವಳು ಬಂದು, 
ಏವೊಗಲನತನುವಿದ್ಯಾ 
ದೇವತೆ ನಿರತಿಶಯಮೆನಿಪ ರೂಪಿಂ ವಿದ್ಯಾ 
ದೇವತೆ ಸಾಮರ್ಥ್ಯದಿನೆನಿ 
ಪಾ ವಧು ಬರೆ ದೇವ ನಿನಗೆ ತೀರದುದುಂಟೇ 
ಎನೆ ದುಶಾನನಂ ಪಟೆಯುಂ ಪಾಪಮುಮಪ್ಪ ದುಶ್ನರಿತ್ರಮನೇವೆನೆಂದು ಮನದೊಳೆ ನಿಶ್ಚಯಿಸಿ ವಿಭೀಷಣಂಗಣಿಪುವುದುಂ, 
ಆತಂ ವಿದ್ಯಾಪ್ರಾಕಾರಮಂ ಕಿಡಿಸುವಂತುಟಂ ಪ್ರತಿವಿದ್ಯೆಯನಾಕೆಯ೦ ಬರಿಸಿ ಪುಸಿದು ನಂಬಿಸಿ ಕಲ್ಪುಕೊಳ್ಳುದೆನೆ, ರಾವಣಂ. 
.ಆಕೆಯಂ೦ ತಾಯೆಂದು ವಕ್ರೋಕ್ತಿಯಿಂ ನುಡಿವುದುಂ- ಆಕೆ ಬಂದು, ಕೋಟೆಯನ್ನು ಗೆದ್ದು, ನಳಕೂಬರನನ್ನು 
ಸೆರೆಹಿಡಿದು,- ರಾವಣಂ. . . ರಹಸ್ಯದಿಂದಾಕೆಯಂ ಕರೆದು ನೀನ್‌ ವಿಶುದ್ಧಕುಲದೊಳ್‌ ಪುಟ್ಟಿದುದಚೆ೦ ನಿಜಕುಲಾಚಾರಮಂ 
ಬಗೆದು ಶೀಲಪರಿಪಾಲನ೦ ಮಾಟ್ಬುದು; ಅಂತಲ್ಲದೆಯುಂ ನೀನೆನಗೆ ವಿದ್ಯೋಪದೇಶಂಗೆಯ್ದುದಚಿಂ ಗುರುವಾದೆ; 
ಪೆಅತೇನುಮ೦ ಬಗೆಯದೆ ನಳಕೂಬರನೊಳ್‌ ಕೂಡಿ ಸುಖಮಿರೆಂದು, ಆಕೆಯ ದುಷ್ಪರಿಣಾಮಮಂ ಪತ್ತುವಿಡಿಸಿ- 
ನಳಕೂಬರನುಮನಾಕ್ಷಣ 
ದೊಳೆ ಬರಿಸಿ ನಿಜಾಗತನಯನಿಂದಗಿಯಿಂದ 
ಗ್ಗಳಮೆನೆ ಮನ್ನಿಸಿ ಭಯಮಂ 
ಕಳೆದಿತ್ತಂ ಭೃತ್ಯಪದವಿಯಂ ದಶವದನಂ (೧೦-೧೮೬ ವ.-೧೯೬) 
ಈ ರಾವಣಚಕ್ರವರ್ತಿ ರಾಜಕಾರ್ಯಕುಶಲನೂ ಹೌದು, ಧರ್ಮಾನುರುಚಿಯೂ ಹೌದು, ಪಾಪಿಗಳಲ್ಲಿ 
ಅನುಕಂಪೆಯುಳ್ಳವನೂ ಹೌದು. 
ಮಹಾಕಾವ್ಯಗಳಲ್ಲಿ ಸಮಯಬಂದಾಗ ಹೀಗೆ ಮಧ್ಯೆ ಉಪಾಖ್ಯಾನರೀತಿಯಲ್ಲಿ ಪೂರ್ವಚರಿತೆಯನ್ನು ತಿಳಿಸುವುದು 
ಮಹಾಕವಿಗಳ ಕ್ರಮ. ಇಲ್ಲಿ ರಾವಣನ ಮಹಾನುಭಾವತೆ ಎದ್ದು ಕಾಣುವುದು. ಇಂತಹವನೂ ಕರಕ್ಕ- ಮಾನವೀಯ 
ನಿಸರ್ಗಪಾಪವಾಸನೆಗೆ- ಹೊರಗಲ್ಲವೆಂಬುದೇ ಸಂಸಾರದ ರುದ್ರನಾಟಕದ ಮರ್ಕ ಒಳಗೆ ಕರ್ಮ ವಿಪಾಕ- ಹೊರಗೆ 
ವಿಧಿವಿಲಾಸ- ಈ ಕೂಟ ಹೊರಾಟದಲ್ಲಿ ಉದಾತ್ತನೂ ನೀಚನಾಗಿ "ಪಾತಕಿ"ಯಾಗುವನು- ಕೆಳಗೆ ಬೀಳುವನು. ಹೊರಗೆ 
ನೋಡಿ ಶಪಿಸುವರು ಹಲವರು- ಒಳಗ ನೋಡಿ ಮುರುಗುವರು ಕೆಲವರು- ಎರಡನ್ನೂ ಸಮತೂಕ ಮಾಡುವರು 
ಉದಾರಹೃದಯರೂ, ಪ್ರಾಜ್ಞರೂ ಆದ ಮಹಾಕವಿಗಳು- ಪಂಪ ರನ್ನ ನಾಗಚಂದ್ರನಂತಹವರು. 
ಜಾಂಬವನು ರಾವಣನ ಔನ್ನತ್ಯವನ್ನು ಹೀಗೆ ಒತ್ತಿ ಹೇಳುವನು: 
ಭರತತ್ರಿಖಂಡಮಂ ದಶ 
ಶಿರನಾಳ್ನಂ ಚಕ್ರರತ್ನಮಸಿರತ್ನ೦ಗಳ್‌ 
ದೊರೆಕೊಂಡುವಖಿಳ ವಿದ್ಯಾ 
ಧರವಲ್ಲಭರೆಲ್ಲರುಂ ಪದಾನತರಾದರ್‌ 
ಆ ಕ್ರೋಧೋದ್ಧತನಪ್ಪ ರಾವಣನೊಳಾವನ್‌ ಕಾದುವನ್‌ ಯುದ್ಧದೊಳ್‌?. . . ಜಗದ್ವಿದ್ರಾವಣ೦ ರಾವಣಂ. (೧೦- 
೨೨೧-೨೩೧) 
ಈ ಮಾತಿಗೆ ಪ್ರತ್ಯುತ್ತರವಾಗಿ ಲಕ್ಷ್ಮಣನು ನಕ್ಕು, ಸೀತೆಯನ್ನು ಕದ್ದಾಗಲೆ ಅವನ ಶೌರ್ಯ ತಿಳಿಯಿತು, ಎಂದು ಹೇಳಿ 
ಸಿದ್ಧಶೈಲವನ್ನೆತ್ತುವನು. (೧೧-೭ವ. -೧೪) 


ಹನ್ನೊಂದನೆಯ ಆಶ್ವಾಸದಲ್ಲಿ ವಿಭೀಷಣನಲ್ಲಿ ಹನುಮಂತನು ಸಂಧಿಗಾಗಿ ಹೋಗುವನು. 
ನಯಮಂ ತಮಗಜಿಪಿದೊಡ 
ನ್ನೆಯಮಂ ಬಿಡದನ್ನರಿಲ್ಲ. ರಾಗಾದಿಗಳೇಂ 
ನಿಯತಂಗಳೆ ಕನ್ನಡಿಯಂ 
ಪ್ರಯತ್ನದಿಂ ಬೆಳಗೆ ಪತ್ತುವಿಡದೆ ಕಲುಂಬಂ? (೧೧-೨೦) 
ಹನುಮಂತನು 'ಶೌಚದಗ್ಗಳಿಕೆಯಂ ಕೊಂಡಾಡುವೀ ರಾವಣಂ'"- 
ಎಣಿಸದೆ ತನ್ನ ಶೌಚಗುಣಮಂ ವತರಕ್ಷಣಮಂ ಪರಾಂಗನಾ 
ಪ್ರಣಯಮನಪುುಕಯ್ಯೆ ಶರಣಾಗತರಕ್ಷಣದಕ್ಷನಪ್ಪ ದ 
ಕ್ಷಿಣಭರತತ್ರಿಖಐಂಡಧರಣೀಪತಿ, ದಾನಚಕ್ರವರ್ತಿ, ರಾ 


ವಣನಿದನಾಗದೆನ್ನದೊಡೆ ನಿನ್ನ ನೆಗಟ್‌ಗೆ ಬನ್ನಮಾಗದೇ (೭೮) 
ಎ೦ದು ವಿಭೀಷಣನಲ್ಲಿ ಆಕ್ಷೇಪಣೆಮಾಡಲು, ಆತನು, 
"ಆಗದಿದೆ೦ಂದಾನಿದನಜೆಪದುದಾಸೀನದಿಂದಿರ್ದೆನೆ9. . . .ಕೇಳನೆ.. .ಅನ್ನತ್ಯಾಗದೊಳೆ ದೇವಿ ಕುಲಮಂ ವ್ರತಮಂ 


ತನ್ನುನ್ನತಿಯಂ ಕಾದೊಡಮಿನ್ನುಂ ವೈ 

ಶೋಕಿಸುವನು. 

ರಾವಣನು ಹನುಂತನನ್ನು ಗದರಿಸುವನು- ದ್ರೋಹಿ, 
ಮಸುಳೆ ನಿಜಾನ್ವವಾಯ ಮಹಿಮೋನ್ನತಿ, ನಾಟ್ಕಡೆವೋಗೆ ಪಾಟಿಯುಂ 
ಪಸುಗೆಯುಂ, ಎನ್ನ ಮನ್ನಣೆಯನಿಂದಗಿಯೊಳ್‌ ಸಮಕಕ್ಷ್ಯನಾಗೆ ರ 
ಕ್ಲಿಸಿದುದನೇನುಮಂ ಬಗೆಗೆ ತಾರದೆ ಲಜ್ಜೆಯನೊಕ್ಕು ಬಿಟ್ಟು ಮಾ 


ರಾಗ್ಯಮಾದುದಿಲ್ಲೆನ್ನಗ್ರಜನೊಳ್‌.. . .ಮತ್ತಮಟ್ಟಟ್ಟಿಯಟ್ಟುಶಿರ್ದಪನ್‌' ಎಂದು 


ನಸಿಕೆಯನಿಂತು ಭೂಚರರ್ಗೆ ಖೇಚರ ನೀಂ ಚರನಾಗಿ ಬರ್ಪುದೇ (೧೩೬) 
ಹನುಮನು 'ನೆಜನೆತ್ತಿನುಡಿದು” ಲಂಕೆಯನ್ನು ಅಗ್ನಿವಿದ್ಯೆಯಿ೦ದ ಸುಟ್ಟು ರಾಮನಿಗೆ ಚೂಡಾಮಣಿಯನ್ನು 
ತಂದೊಪ್ಪಿಸುವನು. (೧೬೪) 


ಸೇನೆ ಸೇತುವಿಲ್ಲದೆ ಲಂಕೆಗೆ ದಾಟುವುದು- 
ಬೆಟ್ಟಮನೊಟ್ಟಿ ಬಟ್ಟೆನಡೆವಚ್ಚಿಗಮೇವುದೊ ವಾರ್ಧಿಯಂ ಮುಗಿಲ್‌ 
ವಟ್ಟೆಯೆ ಬಟ್ಟೆಯಾಗೆ ನಡೆವಚ್ಚರಿವೆತ್ತು ವಿಯಚ್ಚರಾಧಿಪರ್‌ 
ತೊಟ್ಟನೆ ದಾಂಟಿ... (೧೨- ೯೬) 
ವಿಭೀಷಣನೂ ಅಣ್ಣನಿಗೆ ಸೀತೆಯನ್ನು ಕೊಟ್ಟಟ್ಟುವುದೆಂದು ಮತ್ತೆ ಬುದ್ಧಿಹೇಳಿ, ರಾಮನನ್ನು ಸೇರುವನು. (೧೨- 
೫೦-೮೬ ವ). ಯುದ್ಧ (೧೩). ರಾವಣನ 'ಶಕ್ತಿ'ಯಿ೦ದ' ಲಕ್ಷ್ಮಣನ ಮೂರ್ಛೆ, ವಿಶಲಸೌಂದರಿಯಿಂದ ಪ್ರಾಣವುಳಿಯುವುದು, 
ಅವಳ ಮದುವೆ (೧೪- ೫೧-೭೬). 
ಇನ್ನು ರಾವಣನ ಕೊನೆಯ ನೋಟ: ಕವಿಯ ಕಾರುಣ್ಯದ ಮಾಟ: ಕುಂಭಕರ್ಣಾದಿಗಳು ಸೆರೆಯಾದರು; ಲಕ್ಷ್ಮಣ 
ಸಾಯಲಿಲ್ಲ; ಸೀತೆಯನ್ನು ಬಿಡೆಂದು ಮಂತ್ರಿಗಳು ಹೇಳುವರು; ಏನು ಮಾಡಲಿ ಎಂದು "ಮಂತಣಮಿರ್ದು”, ರಾವಣನು 
ಶಾಂತಿಜಿನಮಂದಿರದಲ್ಲಿ ಬಹುರೂಪಿಣೀ ವಿದ್ಯೆಗಾಗಿ ಜಪ ಮಾಡುವನು. ರಾಮನರಿಯದಂತೆ ಅಂಗದ ಮೊದಲಾದವರು 
ಬಂದು ಉಪಸರ್ಗಮಾಡುವರು. ರಾವಣನು 'ಧ್ರುವಮಂಡಲದಂತೆ ಚಲಿಯಿಸದೆ ಚಿತ್ತನಿರೋಧಂ ಗೆಯ್ದು ದಿವ್ಯಮಂತ್ರದಿಂ 
ವಿದ್ಯೆಯಂ ಸಾಧಿಸಿ"- ಜಾನಕಿಯನ್ನು ಗಂಡಗಾಡಿಯಿ೦ದ ಬಂದು ಕಾಣುವನು. 
ರಾವಣನ ರೂಪು ಸೀತಾ 
ದೇವಿಗೆ ತ್ಯಣಕಲ್ಪಮಾಯ್ತು ಪತಿಭಕ್ತಿಯೊಳಾ 
ರೀ ವನಿತೆಯ ತೆಣದಿ೦ ಸ 
ದ್ಭಾವಮನೊಳಕೊಂಡ ಪುಣ್ಯವತಿಯರ್‌ ಸತಿಯರ್‌! 
ಏನಂ ಕೇಳ್ದಪೆನೋ ರಘು 
ಸೂನುವ ಲಕ್ಷ್ಮಣನ ಪೊಲ್ಲವಾರ್ತೆಯನಿನ್ನೆಂ 
ದಾ ನಳಿನಾನನೆ ಬರ್ಪ ದ 
ಶಾನನನಂ ಕಂಡು ತಾಳ್ದಿದಳ್‌ ತಲ್ಲಜಮಂ 


ಅಂತು ತಲ್ಲಟಿಸುತಿರ್ದ ಮಾನಿನಿಯನೆಯ್ದೆವಂದು, ಬಹುರೂಪಿಣೀವಿದೆ ಸಾಧಿತಮಾದುದು; ಇನ್ನೆನಗಸಾಧ್ಯಮಪ್ಪ 
ಮಹುವಕ್ಕಮಿಲ್ಲ; ನಿನ್ನ ನಚ್ಚಿನ ರಾಮನಾಸೆಯ೦ ಬಿಟ್ಟು, ಎನಗೊಡ೦ಬಟ್ಟು, ಸಾಮ್ರಾಜ್ಯಸುಖಮನನುಭವಿಸೆನೆ, ಸೀತೆ 
ವಿಹ್ವಲೀಭೂತಚಿತ್ತೆಯಾಗಿ- 
ಕರುಣಿಸುವೊಡೆನಗೆ ದಶ 
ಕಂಧರ, ಧುರದೊಳ್‌ ರಘುತನೂಜನಾಯುಃಪ್ರಾಣಂ 
ಬರೆಗಂ ಬಾರದಿರೆನುತುಂ, 
ಧರಿತ್ರಿಯೊಳ್‌ ಮೆಯ್ಯನೊಕ್ಕು ಮೂರ್ಛೆಗೆ ಸಂದಳ್‌ 
ಜಾನಕಿ ಮೂರ್ಛಿತೆಯಾಗೆ ದ 
ಶಾನನನನುಕಂಪೆ ಪಟ್ಟೆ ಕರುಣಿಸಿ, ತನ್ನಂ 
ತಾನೆ ಪಟೆದುಟೆದು ಕರ್ಮಾ 
ಧೀನ ಸಮುತ್ತನ್ನ ದುರಘದುಷ್ನರಿಣತಿಯಂ 
ಕದಡಿದ ಸಲಿಲಂ ತಿಳಿವ೦ಂ 
ದದೆ ತನ್ನಿಂ ತಾನೆ ತಿಳಿದ ದಶವದನಂಗಾ 
ದುದು ವೈರಾಗ್ಯಂ ಸೀತೆಯೊ 
ಳುದಾತ್ತನೊಳ್‌ ಪುಟ್ಟದಲ್ರೆ ನೀಲೀರಾಗಂ 
ಪತ್ತುವಿಡದಿರ್ದನೇ ರವಿ 
ಪತ್ತಿದ ಸಂಧ್ಯಾನುರಾಗಮಂ ಮನದಳಿಪಿಂ 
ದೆತ್ತಾನುಂ ಹೊಲ್ಲೆನಿಪುದ 
ನುತ್ತಮನಾಚರಿಸಿ ಪತ್ತುವಿಡದಿರ್ದಪನೇ! 
ಅಂತು ಮನದೊಳೊಗೆದ ಕಾರುಣ್ಯರಸಮೆ ಸೀತೆಯೊಳಾದನುರಕ್ತತೆಯಂ ಕರ್ಚಿ ಕಳೆವುದುಂ ಸ್ವಭಾವಪರಿಣತಿಯೊಳ್‌ 
ನಿಂದು ಸ್ವಕೀಯಾಪ್ರಪುರುಷಪರಿಷಜ್ಜನಕ್ಕಿಂತೆ೦ಂದು- 
ಗುಣಪರಿಪಾಲನಾರ್ಥಮೆನಗಂ ಬಗೆದೋಟಿದಳಿಲ್ಲ ದಿವ್ಯಭೂ 
ಷಣವಸನಾಂಗರಾಗಮುಮನೊಲ್ಲದೆ ಖೇಚರರಾಜ್ಯಲಕ್ಷ್ಮಿಯಂ 
ತೃಣಸಮನಾಗೆ ಭಾವಿಸಿದಳೀ ಸತಿಯು೦ ಮೊದಲಾಗಿ ಪೌರುಷ 
ಪ್ರಣಯಿಯೆನಿಂತಪೇಕ್ಷಿಸುವೆನೇ ಗುಣಹಾನಿಯನೆನ್ನ ಪಾಪದಿಂ 
ಇವರಂ ಪ್ರಾಣಪ್ರಿಯರಂ 
ನೆವಮಿಲ್ಲದೆ ಕರ್ಮವಶಮೆ ನೆವಮೆನೆ ಕಂದ 
ರ್ಪವಿಮೋಹದಿಂದಗಲ್ಲಿದೆ 
ನವಿವೇಕಿಯೆನೆನ್ನ ಕುಲದ ಪೆಂಪಟೆವಿನೆಗಂ 
ರಾಮನಿನಗಲ್ಲಿ ತಂದಾ 
ನೀ ಮಾನಿನಿಗಿನಿತು ದುಃಖಮಂ ಪುಟ್ಟಿಸಿದೆಂ 
ಕಾಮವ್ಯಾಮೋಹದಿನಾ 
ಶಾಮುಖಮಂ ಪುದಿಯೆ ದುರ್ಯಶಃಪಟಹರವಂ 
ಎನಗೆ ವಿಭೀಷಣಂ ಹಿತದಿನಾದರದಿಂದಮೆ ಪೇಟ್‌ ಕೇಳದಾ 
ತನನವಿನೀತನೆನ್‌ ಗಜಣೆ ಗರ್ಜಿಸಿ ಬಯ್ದನುಜಾತನಂ ವಿನೀ 
ತನನಣ*ಯಟ್ಟ ದುರ್ವ್ಯಸನಿಯೆನ್‌ ಕಟೆದೆ೦ ವ್ಯಸನಾಭಿಭೂತನಾ 
ವನುಮನುರಾಗವೇಗದೆ ಹಿತಾಹಿತಚಿಂತೆಯನೇಕೆ ಮಾಡುಗುಂ 
ಜಸದಟೆವಂ ಪರಾಭವದ ಪತ್ತುಗೆಯಂ ದೊರೆವೆತ್ತ ತಮ್ಮ ಮಾ 
ನಸಿಕೆಯ ಕೇಡನುನ್ನತಿಯ ಬನ್ನಮನನ್ಯಭವಾನುಬದ್ಧಮ 
ಸುಗತಿಯಂ ಸುಹೃಜ್ಜನದ ಬೇವಸಮಂ ಜನತಾಪವಾದಮಂ 
ಸನಿಗಳಾರುಮೆತ್ತಲಜೆವರ್‌ ವಿಷಯಾಸವಮತ್ತಚೇತಸರ್‌ 


ತ 
೪) 
Ww 
ವ್ಯ 


ಎಂದುದ್ದೇಗಪರನಾಗಿ ನುಡಿದು, ಆತ್ಮಗತದೊಳಿಂತೆಂದಂ- 
ಇರದುಯ್ಬೀಗಳೆ ಕೊಟ್ಟೊಡೆನ್ನ ಕಡುಪು೦ ಕಟ್ಟಾಯಮುಂ ಬೀರಮುಂ 
ಬಿರುದುಂ ಬೀಸರಮಕ್ಕುಮೋಸರಿಸಿದಂತಾಗಿರ್ಕುಂ, ಅಂತಾಗದಂ 
ತಿರೆ ದೋರ್ಗರ್ವಮನಿರ್ವಲಂ ಪೊಗಟ್ಟನಂ ಸೌಮಿತ್ರಿಯಂ ರಾಮನಂ 
ವಿರಥರ್‌ ಮಾಡಿ ರಣಾಗ್ರದೊಳ್‌ ಪಿಡಿದುತಂದಾನ್‌ ಕೊಟ್ಟಪೆಂ ಸೀತೆಯಂ 
ಎ೦ದು ನಿಶ್ಚಯಿಸಿ ನಿಜನಿವಾಸಕ್ಕೆ ವಂದಂ. (೧೪-೧೦೭-೧೧೯) 
ಇಂಥ ಬರವಣಿಗೆ ಕನ್ನಡ ಸಾಹಿತ್ಯದಲ್ಲಿ ಅಪೂರ್ವ; ಪದ, ಅರ್ಥ, ಭಾವ, ರಸ, ಮನುಷ್ಯ ಹೃದಯಜ್ಞಾನ, 
ಔದಾರ್ಯ, ಸೀತೆಯ ರಾವಣನ ಉದಾತ್ತ ಚಿತ್ರ- ಎಲ್ಲಕ್ಕೂ ಮೇಲೆ ಧರ್ನದೃಷ್ಟಿ; ಒಂದು ನುಡಿ ಬಿಡದ ಹಾಗೆ, ಒಂದು ನುಡಿ 
ಸೇರಿಸದ ಹಾಗೆ ಕನ್ನಡದ ಸಂಸ್ಕೃತದ ಶಬ್ದವಿನ್ಯಾಸ, ಸರಳ, ಗ೦ಭೀರ, ನಾಟಕೀಯಶೈಲಿ, ವೃತ್ತ ಕಂದ ವಚನಗಳ ಸಮಕಟ್ಟು! 
ಎಲ್ಲಾ ಹದಿಮೂರೇ ಪದ್ಯ! ನಮ್ಮ ಕವಿಗಳು ಸಾಮಾನ್ಯವಾಗಿ- ಉತ್ತಮ ಕವಿಗಳು ಕೂಡ- "ಕಯ್ಯಿಂದ ಬಿತ್ತು ಚೀಲವೆಲ್ಲಾ 
ಬಿತ್ತಬೇಡ" ಎಂಬ ಗ್ರೀಕ್‌ ಬುದ್ಧಿವಾದವನ್ನು ಮರೆಯುತ್ತಾರೆ. ಒಳಕಟ್ಟು, ಕಟ್ಟಡ, ಭಾವ ಚೆನ್ನಾಗಿಯೇ ಇರುತ್ತದೆ- ಆದರೆ 
ಕಾಡಿನೊಳಗಣ ಗುಪ್ತಗಾಮಿನಿಯಂತೆ, ತೆರೆದು, ಸೋಸಿ, ಸಂಗ್ರಹಿಸಬೇಕಾಗುತ್ತದೆ. ಇಂತಹ ಕಾವ್ಯಸ್ಥಾನಗಳಲ್ಲಿ ನಮ್ಮವರು 
ಯಾರಿಗೂ ಕಡಮೆಯಲ್ಲ: "ಇಂತಹ ಕಾವ್ಯಘಟ್ಟಗಳೇ ನಮಗೆ ಹೆರರ ಗೌರವವನ್ನು ತರತಕ್ಕುವು: ಉತ್ತಮ ಕವಿಗಳಲ್ಲಿ ಕೂಡ 
ಇರುವ ಚರ್ವಿತಚರ್ವಣಗಳಲ್ಲ, ಶಬ್ದಜಾಲವಲ್ಲ, ಅತಿಯಾದ ಉಕ್ತಿ ಚಮತ್ಕಾರಗಳಲ್ಲ; ಸಂಪ್ರದಾಯದ ಸಂಕೋಲೆಗಳಲ್ಲ: 
ಅಗ್ಗದ ನೀತಿಯಲ್ಲ; ಇಲ್ಲಿ ಅವರು ಕಾಲಧರ್ಮವನ್ನನುಸರಿಸುತ್ತಾರೆ: ಕಾವ್ಯಸನಾತನಧರ್ಮವನ್ನಲ್ಲ. 
ಈಗ ರಾವಣನಿಗೆ ಒಂದೇ ಧೈರ್ಯ.- ಹಿಂದೊಮ್ಮೆ ಹೇಳಿದಂತೆ, 
ಇಂದ್ರನುಮಂ ಗೆಲ್ಲೆನ್ನನು 
ಪೇಂದ್ರಂ ಗೆಲ್ಬಪನೆ ಗೆಲ್ಲೊಡಂ ಜೀವನಮಾ 
ಚಂದ್ರಾರ್ಕಮೆ ವಿಶದಯಶ 
ಶ್ದ೦ದ್ರಿಕೆಗೆ ಕಳಂಕಮಾಗದಂತಿರೆ ನೆಗಟ್ಸ್‌ಂ (೧೪-೭೯) 
ದುಶ್ಕುಕುನಗಳಿಗೆ ಅಳುಕದೆ, ರಾವಣಕೋಟಿಯಾಗಿ ಕಾದಿ, ಲಕ್ಷ್ಮಣನನ್ನಿಟ್ಟ ಚಕ್ರ ಅವನಿಂದಲೇ ಎಸೆದು ತಿರುಗಿ ಬಂದು 
ಹೊಡೆಯುವುದು- "ಕೈಲಾಸಮಂ ತೂಗಿದ ಗಂಡ'ನನ್ನು "ಕೋಟಿಕಶಿಲೆಯನೆತ್ತಿದ ಮಹಾಸತ್ವಂ ಸುದರ್ಶನಚಕ್ರದಿಂದಿಡುವುದುಂ"- 
ಹೃದಯಂ ಸೀತಾನಿಮಿತ್ತಂ ಮನಸಿಜನಿಸೆ ಪಂಚೇಷುವಿಂ ಭಿನ್ನಮಾಗಿ 
ರ್ದುದಣೆಂ ಲಕ್ಷ್ಮೀಧರಂ ಕೋಪದಿನಿಡೆ ಪೆಜತೇನ್‌ ಚಕ್ರರತ್ನಕ್ಕೆ ಪಾಡಾ 
ದುದೆನಲ್‌ ನಟ್ಟುರ್ಜಿ ಬೆನ್ನಿಂ ಪೊಳಮಡೆ ವಿಗತಪ್ರಾಣನಾ ದಾನವೇಂದ್ರಂ 
ತ್ರಿದಶೇಂದ್ರಂ ವಜದಿಂದಿಟ್ಟೊಡೆ ನಡುಗೆ ನೆಲಂ ಬೆಟ್ಟು ಬೀಟ್ವಂತೆ ಬೆಟ್ಟಂ 
(೧೪-೧೮೮-೮೯) 
ಇಲ್ಲಿ ಮಹಾಕಾವ್ಯದ ತೆರೆಯನ್ನು ಬಿಡಬಹುದು. ಬಳಿಕ ಪುರಾಣ, ಮಂಗಳ ಆಗುತ್ತದೆ. ಅಳುವ ಅಂತಃಪುರಕ್ಕೆ, 
ವಿಭೀಷಣನಿಗೆ "ರಾಮಸ್ವಾಮಿ ಕರುಣಿಸಿ ರಾವಣಂಗೀ ಮರಣಮೀತನ ದುರ್ವ್ಯಸನದಿಂದಾದುದಲ್ಲದೆಮ್ಮಿಂದಾದುದಲ್ವು, 
ಆರ್ಗಾದೊಡಂ ಸಂಸಾರಸ್ವರೂಪಮಿಂತುಟೆ ವಲಂ" ಮುಂತಾದ ನೀತಿ, "ಸಂಸಾರ ಸುಖಂ ಸಾಲ್ಲುಮೆಂದು 
ಭೋಗನಿರ್ಮೇಗಪರರಾಗಿ" ಮಂಡೋದರಿ ಕುಂಭಕರ್ಣಾದಿಗಳು ದೀಕ್ಷೆಗೊಳ್ಳುವುದು(೧೪-೨೦೨-೨೦೬), ಸೀತೆ ರಾಮರ 
ಆನಂದ, ಸೀತಾವನವಾಸ, ದೀಕ್ಷೆ; 
"ಕ್ಷಮಿಯಿಸುವುದೆನಗೆ ನೀನ್‌ ಮು 
ನ್ನಮಿರ್ದ ತೆಜದಿಂ ಮದೀಯವಲ್ಲಭೆಯಾಗಿ 
ರ್ದಮೃತಾಂಶುವದನೆ ಸಾಮ್ರಾ 
ಜ್ಯಮಹಿಮೆಯೊಲ್‌ ನೆರೆದು ಪಡೆಯ ಸುಖಸಂಪದಮಂ 
ಎ೦ದು ನುಡಿಯೆ ಸೀತಾದೇವಿ ರಾಮಸ್ತಾಮಿಗಿಂತೆಂದಳ್‌- ಎನ್ನ ಮುನ್ನುಪಾರ್ಜಿಸಿದ ಕರ್ಮಮೆನಗೆ ಪಿರಿದಪ್ಪ ದುಃಖಮಂ 
ಮಾಡಿದೊಡಾ ಕರ್ಮಕ್ಕೆ ಮುಳಿವೆನಲ್ಲದುಟದವರ್ಗೇಕೆ ಮುಳಿವೆಂ ಕೇಡುಳ್ಳ ಸಂಸಾರದೊಳಪ್ಪುದೇಂ ಕೇಡಿಲ್ಲದ ಮೋಕ್ಷಸುಖಕ್ಕೆ 
ಕಾರಣಮಪ್ಪ ತಪಮಂ ಕೈಕೊಳ್ಳೆನೆಂದು ತನ್ನ ಸಹಸ್ರ ಕುಂತಲಂ ಪಣಿ"ವಳು. 
"'ಶೌಚಾಚಾರ ಪರಾಯಣನಪ್ಪ ರಾವಣನಾವ ಪಾಪಂಗೆಯ್ದನಾಗಿ ಸೀತಾದೇವಿಗೆ ಮರುಳ್ಗೊ೦ಂಡು ಪೋದಂ" 
ಮುಂತಾದ ಪ್ರಶ್ನೆಗಳಿಗೆ ಭವಾವಳಿಗಳು; ದೇವತೆಗಳ ಮಾಯದಿಂದ ಕಡೆಗೆ ಲಕ್ಷ್ಮಣನ ಸಾವು; ರಾಮನ ಪ್ರೇಮದ 


ಎಚ್ಛೇದನಕ್ಕಾಗಿ- ಇದೂ ಒಂದು ಸಂಸಾರಕರ್ಮ ಬಂಧವಲ್ಲವೆ? ("that last infirmity of noble minds”?)- ಅವನ 
ಶವವನ್ನು ಹೊತ್ತುಕೊಂಡು ತಿರುಗುತ್ತಿರಲು, 
ಬಗೆಗಿಡಿಸೆ ಮೊಹನೀಯಂ 
ನಗಧರಶವಧಾರಿಯಾಗೆ ಷಣ್ಮಾಸಮದೇಂ 
ನೆಗಟ್ಟುದೊ ಸಲೆ ಬಲದೇವನ 
ಪೆಗಲ ಪೆಣ೦ ಕು೦ದದೆಂದು ನಾಟ್ನುಡಿ ಜಗದೊಳ್‌ (೧೬-೫೩) 
ಆ ವೈಕಲ್ಯವೂ ಕಳೆದು- ವೈರಾಗ್ಯ, ತಪಸ್ಸು, ಮೋಕ್ಷ: 
ಎನ್ನುಮನಾನಜೆಯದೆ ಚಿಃ 
ಬನ್ನಕ್ಕೊಳಗಾದೆನೆಂದು ರಘುಕುಲತಿಲಕಂ 
ತನ್ನಂ ತಾನಜೆದೊಡಲಂ 
ತನ್ನಿಂ ಬೇರ್ಪಡಿಸಲಾದಮುತ್ತುಕನಾದಂ 
ಸತತಂ ಪೂಜಿಸೆ ದೇವಮರ್ತ್ಯಖಚರಕ್ಷ್ಟಾಪಾಲಕರ್‌ ಪಂಚವಿಂ 
ಶತಿಸಂವತ್ಸರಮಿಂತೆ ಪೂಜೆವಡೆಯುತ್ತುಂ ಭವ್ಯಸಸ್ಯಕ್ಕೆ ನಿ 
ರ್ವೃತಿಧರ್ಮಾಮೃತವೃಷ್ಟಿಯಂ ಕಜ್‌ಯುತುಂ ನಿರ್ಬಾಧಬೋಧಂ ಯಶೊ 
ಲತೆಯಿ೦ ಮುದ್ರಿಸಿದ೦ ಜಗತ್‌ತ್ರಿತಯಮಂ ಶ್ರೀರಾಮಭಟ್ಟಾರಕ೦ 
ಕಿಡೆ ನಿಶ್ಯ್ಶೇಷಮಘಾತಿ ಪಜ್ಜಳಿಸೆ ತನ್ನೆಂಟುಂ ಗುಣಂ ಕೂಡೆ ನೇ 
ರ್ಪಡೆ ದೀಪಾರ್ಜಿಗಳಂತಿರೂರ್ದ್ವಗತಿ ಮೂಜು೦ಂ ಲೋಕದಿಂ ಮೇಲೆ ಬೆ 
ಳೊಡೆಯಿರ್ಪಂತೆವೊಲಿರ್ದ ಸಿದ್ದನಿಲಯಕ್ಕಾನಂದದಿಂ ಹೋಗಿ ಕೈ 
ವಡಿದಂ ಶಾಶ್ಚತಮಪ್ಪ ಮುಕ್ತಿವಧುವಂ ಶ್ರೀರಾಮಭಟ್ಟಾರಕಂ (೧೬-೫೮,೭೭,೮೨) 


